ಮಾನವಿಕ ಕರ್ಣಾಟಕ 


ಸಂಪುಟ ೧೫ ಸಂಚಿಕೆ ೧ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೪ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯೆಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು «ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಿಸಲಾಗುವುದು. ಲೇಖನ 
ಅನುವಾದವಾಗಿದ್ದ ಕೆ ಮೂಲ ಲೇಖಕರ ಮತ್ತು "ಠೇಖನ ದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಸೊಂತ? ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯೆನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸುವವರು ಈ ಬಗ್ಗೆ 
ಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚ ವನ್ನು We ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರ ಪ್ರಜೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವ್ರಗಳನ್ನು 
ಪ್ರಕಟಿಸುವ, ಬಿಡುವ ಅಥವಾ ಸಇಕ್ಕ ಬದಲಾವಣೆಯೊಂದಿಗೆ ಪ್ರಕಟಿಸುವ ಸ್ವಾತಂತ್ರ್ಯ 
ಸಂಪಾದಕರಿಗೆ ಸೇರಿದೆ, 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 


ಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವನರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಖಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರುಂಂಗ್ರ ಮಾನಸಗಂಗೋತ್ರಿ, 
ವೆಸ್ಸಿಸೂರು-»೫೭೦ ೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


1 


ಮಾನವಿಕ ಕರ್ಣಾಟಕ 


ಸಂಪುಟ ೧೫ ಸಂಚಿಕೆ ೧ 


೫೭ 


ನವಂಬರ್‌ ಸಂಚಿಕೆ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೪ ' 


MANAVIKA KARNATAKA, Kannada quarterly of the : 
University of Mysore, Volume 15, Numberl, November 1984. 
Edited by Dr. B.K. Gururaja Rao and Dr. C.K. Renukarya 


aa in 


All Rights Reserved 


ಪ್ರಧಾನ ಸಂಪಾದಕರು 


ಡಾ| ಎಚ್‌. ತಿಪ್ಪೇರುದ್ರಸ್ವಾಮಿ 


ಸಂಪಾದಕರು 


ಡಾ| ಬಿ.ಕೆ. ಗುರುರಾಜರಾವ್‌ 
ಡಾ|| ಸಿ.ಕೆ. ರೇಣುಕಾರ್ಯೆ 


ಪ್ರಕಾಶಕರು 
ಕೆ. ಟಿ. ವೀರಪ್ಪ 


ಸಿರ್ದೇಶಕರು, ಪ್ರಸಾರಾಂಗ, ಮೈಸೂರು ಪಿಶ್ವವಿದ್ಯಾನಿಲಯ, ಮೈಸೂರೆ-ಕಿ 


ಮುದ್ರಕರು 
ಶ್ರೀಲಕ್ಷ್ಮೀ, ಮುದ್ರಣಾಲಯ, ರನೆ ಬೀದಿ, 2 ನೇ ಕ್ರಾಸ್‌, ಮೈಸೂರು - 1 


ನಿಷಯೆ ಸೂಚಿ 


ಡಾ| ಓ. ವಿ. ಮಹಾಲಿಂಗಂ ಎಚ”. ಎಂ. ನಾಗರಾಜರಾವ್‌ 
ಶಿಕ್ಷಣದಲ್ಲಿ ಅಭಿಸ್ರೇರಣೆ ಬಿ. ಎಸ್‌. ಮಂಜುನಾಥಯ್ಯ 
ಸಂಗೀತ ಮತ್ತು ಅನುಭಾವ ಹು. ಲ. ಚಂದ್ರಶೇಖರ 

ಸಂತ ಫ್ರಾನ್ಸಿಸ್‌ ಕ್ಷೇವಿಯರ್‌ ಶಿ. ರಾಜೇಂದ್ರಪ್ಪ 

ಬೆಲ್ಲಿಯವರ್‌ ದೇಶದ ಭಾಷಾ 

ಸಮಸ್ಯೆ ಅರ್‌. ರಾಮಕೃಷ್ಣ 
ರಾಜಸರಿವಾರದನೆರು ಅನ್ನಪೂರ್ಣಾ ಎಂ. ನಾಯೆಕ್‌ 


ಅರಕೆರೆ, ಅಗ್ರಹಾರವಾಗಿ ಅದರೆ 

ಉಗಮ ಕುರಿತ ಒಂದು ಟಿಪ್ಪಣಿ ದಯಾನಂದ ಪಟೀಲ್‌ 
ಪ್ರಸಂಚದ ಸಂಕ್ಷಿಸ್ತ ಇತಿಹಾಸ ಯಮುನಾಬಾಯಿ ಆರ್‌. ರಾವ್‌ 
ಪುಸ್ತಕ ವಿಮರ್ಶೆ 

ಭಾರತೀಯ ಸಾರ್ವಜನಿಕ 

ಹಣಕಾಸು ಮಾಧವರಾವ್‌ ಮುಧೋಳ" 
ಪೌಢ ಜಗತ್ತಿನಲ್ಲಿ ಮಕ್ಕಳು ಕೆ. ಯಶೋಧರ 


೧೨೪ 


ಈ ಸಂಚಿಕೆಯ ಲೇಖಕರು 


೧ ಎಚ”. ಎಂ. ನಾಗರಾಜರಾವ್‌ ಶಾಸನಶಾಸ್ತ್ರ ಸಹಾಯೆಕ್ಕ ಎಪಿಗ್ರಾಫಿಯ 
ಕರ್ನಾಟಿಕ ಪುನರ್ಮುದ್ರಣ ಯೋಜನೆ, ಕನ್ನಡ 
ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, 
ಮೈ ಸೂರು-೬ 

೨ ಬಿ. ಎಸ್‌. ಮಂಜುನಾಥಮಯ್ಯ ಅಧ್ಯಾಸಕರು, ಶಿಕ್ಷಣ ' ವಿಭಾಗ, ಮಾನಸ 
ಗಂಗೋತ್ರಿ, ಮೈಸೂರು-೬ 

೩ ಹು. ಲ. ಚಂದ್ರಶೇಖರ ನಂ. 160/1, ನಾರಾಯಣಶಾಸ್ತ್ರಿ ರಸ್ತೆ, 
ಕೃಷ್ಣ ರಾಜ ಮೊಹಲ್ಲಾ, ಮೈಸೂರು.-೧ 

-೪ ಶಿ. ರಾಜೇಂದ್ರಸ್ಪ ತಾಂತ್ರಿಕ ಸಹಾಯಕ, ವಸ್ತುಸಂಗ್ರಹಾಲಯ 
ವಿಭಾಗ, ಭಾರತೀಯ ಪುರಾತತ್ವ ಸರ್ವೇಕ್ಷಣ 
ಇಲಾಖೆ, ನೆಲ್ಲಗೋವಾ 

೫ ಆರ್‌. ರಾಮಕೃಷ್ಣ | ಸಹಾಯಕ ಸಂಪಾದಕ, ಕನ್ನಡ ವಿಶ್ವ ಕೋಶ, 

ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ 
ಗಂಗೋತ್ರಿ, ಮೈಸೂರು- ೬. ' 

೬ ಅನ್ನಪೂರ್ಣಾ ಎಂ. ನಾಯಕ್‌ ಅಧ್ಯಾಸಕಿ, ಮಾನವಿಕ ಶಾಸ್ತ್ರ ವಿಭಾಗ, 
ಮಾನಸ ಗಂಗೋತ್ರಿ, ಮೈಸೂರು-೬ 

೭ ಓ. ದಯಾನಂದ ಸಟೀಲ್‌ ಕ್ಯೂರೇಟರ್‌, ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗ ಮಾನಸ ಗಂಗೋತ್ರಿ, 
ಮೈ ಸೂರು... 

ಆ ಯುಮುನಾಬಾಯಿ 

ಆರ್‌. ರಾವ್‌ ಶೀ ೪೦೯, ೧೨ನೇ ಮುಖ್ಯರಸ್ತೆ, ಸರಸ್ವತಿ 
ಪುರಂ, ಮೈಸೂರು_೯ 

೯ ಮಾಧವರಾವ” ಮುಧೋಳ” (ನಿವೃತ್ತ ಸೇಟಿಯ ಜ್ಞಾನ ಮತ್ತು 
ಪ್ರಚಾರಾಧಿಕಾರಿಗಳು, ೧೪೭೪, ೭ನೇ ತಿರುವು 
ಕೃಷ್ಣ ಮೂರ್ತಿಪುರಂ, ಮೈ ಸೂರು-೪ 

೧೦ ಕೆ. ಯಶೋಧರ ಅಧ್ಯಾಪಕಿ, ಶಿಕ್ಷಣ ವಿಭಾಗ, ಮಾನಸ 
ಗಂಗೋತ್ರಿ, ಮೈಸೂರು 


ಡಾ| ಟಿ. ವಿ. ಮಹಾಲಿಂಗಂ 


: ಡಾ|| ಶ್ರೀನಿನಾಸರಿತ್ತಿಯನರೆ ಕೃಪೆಯಿಂದ 


ಎಚ್‌. ಎಂ. ನಾಗರಾಜರಾವ್‌ 


ಡಾ॥ ಬಿ. ವಿ. ಮಹಾಲಿಂಗಂ 


ಮಧ್ಯಮ ಪ್ರಮಾಣದ ಮೈಕಟ್ಟು, ಸಾಮಾನ್ಯ ಎತ್ತರೆ ಗೌರವರ್ಣ ; ಕೋಟು 
ಪೇಟಾ ಕಚ್ಚಿ ಸಂಚೆಯ ಅಚ್ಚು ಕಟ್ಟಿನ AR ಬ ನಿ. ಮಹಾಲಿಂಗಂ ಕ್ಷಣ 
ನೋಟಕ್ಕೆ ತನ್ನ ಡದ ಖ್ಯಾತ ಕ ಇನ ಸ್ಟ ದಯಿ ದಿವಂಗತ ವೀಸೀ ಅವರ ಒಬ್ಬ ಸೋದ 
ರರೋ ಎನ್ನು ವಂತೆ ಕಾಣುತ್ತಿದ್ದರು. ಇಬ್ಬರದೂ ಸರಳ ನಡೆ ; ಮೃದುವಾದ ಆದರೆ 
ಖಚಿತವಾದ ನುಡಿ. 

ತೇರಳುಂದೂರು ಮಹಾಲಿಂಗಂ ಅವರ ಹುಟ್ಟೂರು. ಅದು ತಂಜಾವೂರು 
'ಜಿಕ್ಸೆಯೆ ಮಾಯಾವರಂಗೆ ಸುಮಾರು ಹತ್ತು ಕಿ.ನಾ. ದೂರದಲ್ಲಿರುವ ಗ್ರಾಮ ; 
ಕಂಬ ರಾಮಾಯಣ ಬರೆದ ಕಂಬ ಸತು ಸಂಬಂಧೆ ಹೊಂದಿದ್ದ ಪ್ರದೇಶ. 
ತಂಜಾವೂರಿನ ಮರಾಠೆ ದೊರೆ ತುಳಜಾಜಿ (1763-1787) ಈ ಗಾ ಶ್ರಮವನ್ನು 
ತುಳಜೇಂದ್ರಪುರನೆಂಬ ಹೆಸರಿನಿಂದ ಕೆಲವ ವೇದ ವಿದ್ವಾಂಸ ಬ್ರಾಹ್ಮಣರಿಗೆ ಸರ್ವ 
ಮಾನ್ಯವಾಗಿ ದಾನ ನೀಡಿದ. ಈ ದಾನ ಸ್ವೀಕರಿಸಿದವರಲ್ಲಿ ಮಹಾಲಿಂಗಂ ಪೂರ್ವಜ 
ರೊಬ್ಬರೂ ಸೇರಿದ್ದರು. 

1907ರ ಜುನ್ನೆ 15ರಂದು ಜನಿಸಿದ ಮಹಾಲಿಂಗಂ 1915ರಲ್ಲಿ ದಕ್ಷಿಣ 
ಆರ್ಕಾಟ್‌ ಜಿಲ್ಲೆಯ ಚಿದಂಬರಂಗೆ ಬಂದು ತಮ್ಮ ಸೋದರ ಮಾವನ ` ಮನೆಯಲ್ಲಿದ್ದು, 
ಅಲ್ಲಿನ ರಾಮಸ್ವಾಮಿ ಚೆಟ್ಟಿಯಾರ್‌ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸಿದರು. 1924ರಲ್ಲಿ 
ಶ್ರೀ ಮಾನಾಕ್ತಿ ಕಾಲೇಜನ್ನು ಸೇರಿದರು. 1929ರಲ್ಲಿ ಬಿ.ಎ. ಪದನಿ ಪರೀಕ್ಷೆಯಲ್ಲಿ 
' ತೇರ್ಗಡೆ ಪಿ, ಇತಿಹಾಸ ವಿಷಯಕ್ಕೆ ಮಾಸಲಿದ್ದ ಸರ್‌ ಅಣಾ ನಮ್ಯ ಚೆಟ್ಟಿಯಾರ್‌ 
ಪ್ರಥಮ ಬಹುಮಾನವನ್ನು ಪಡೆದರು. 1931ರಲ್ಲಿ ಎಂ.ಎ. "ಸದವಿ ಸಡೆದಾಗಲೂ 
ಅವಂಗೆ ಮತ್ತೊಮೆ ಟ್‌ ಬಹುಮಾನ ಬಂದಿತು. 

ಮೆದರಾಸಿನ ನಲ್ಲಿ ಖ್ಯಾಕ ಇತಿಹಾಸ ವಿದ್ವಾಂಸ ಪ್ರೊ. ಕೆ. ಎ. ನೀಲಕಂಠೆಶಾಸ್ತಿಗಳ 
ಮಾರ್ಗದರ್ಶನದಲ್ಲಿ ys ರಿಂದ 1934 ರನರೆಗೆ ಸುಶೋಧನ ವಿದ್ಯಾರ್ಥಿಯಾಗಿ 
ಮಹಾಲಿಂಗ ವಿಜಯನಗರ ಕಾಲದ ಆಡಳಿತ ಹಾಗೂ ಸಾಮಾಜಿಕ ಜೀವನ ಎಂಬ 
' ವಿಷಯದ ಮೇಕೆ ಸಂಶೋಧನೆ ನಡೆಸಿದರು. 1934ರಿಂದ 1939ರನರೆಗೆ ಇತಿಹಾಸ 


| 


ಮಾನವಿಕ ಕರ್ಣಾಟಿಕ 


ಓ 


ಮತ್ತು ಇಸ್ಲಾನಿಕ್‌ ಅಧ್ಯಯನ ವಿಭಾಗಗಳಲ್ಲಿ ಸಂಶೋಧನ ಸಹಾಯಕರಾಗಿ ಕೆಲಸ 
ಮಾಡಿದರು. 1939ರಿಂದ 1942 ರವರೆಗೆ ಅವರು ದಿವಂಗತ ವಿ. ವೆಂಕಟೇಶ್ವರ 


ಶಾಸ್ತ್ರಿಯವರ ಸಂಪಾದಕತ್ವದಲ್ಲಿ ಹೊರಬರುತ್ತಿದ್ದ “ಫೆಡೆರೇಟಿಡ್‌ ಇಂಡಿಯಾ ' 


ಅ” 
ಪತಿ ಕೆಯ ಸಹಾಯಕ BR ಹುದ್ದೆಯಲ್ಲಿದ್ದರು. 


A 


1940 ರಲ್ಲಿ ಮಹಾಲಿಂಗಂ ಅವರು ವಿಜಯನಗರ ಕಾಲದ ಆರ್ಥಿಕ ಜೀವನ ' 


ವನ್ನು ಕುರಿತ ನಿಬಂಧವನ್ನು ಮದರಾಸು ವಿಶ ಸವಿದ್ಯಾನಿಲಯಕ್ಕೆ ಒಪ್ಪಿಸಿದರು. ಶಂಕರ 
ಪಾರ್ವತಿ ಪುದುವಟ್ಟು ಬಹುಮಾನಕ್ಕೆ ಪಾತ್ರವಾದ ಈ ನಿಬಂಧ 1952ರಲ್ಲಿ ಪ್ರಕಟ 
ವಾಯಿತು. 1942ರಲ್ಲಿ ಅದೇ ವಿಶ್ವನಿದ್ಯಾನಿಲಯಕ್ಕೆ ಸಲ್ಲಿಸಿದ ವಿಜಯನಗರ ಕಾಲದ 
ಆಡಳಿತ ಹಾಗೂ ಸಾಮಾಜಿಕ ಜೀವನವನ್ನು ಕುರಿತ ಪ್ರಕಟಿತ ನಿಬಂಧಕ್ಕೆ ಡಿ.ಲಿಟ್‌ 
ಪದವಿ ಲಭಿಸಿತು. 
1947 ರವರೆಗೆ ಮದುರೆಯ ಮುದುರಾ ಕಾ್‌ ಕೇಜಿನಲ್ಲಿ, ಅನಂತರ ಕೆಲವೆ ವಾರ 
ಗಳವರೆಗಷ್ಟೇ ಪುದುಕೋಟಿಯ ಮಹಾರಾಜ ಕಾಲೇಜಿನಲ್ಲಿ ಇತಿಹಾಸದ ಉಪನ್ಯಾಸಕ 
ರಾಗಿ ಕೆಲಸ ಮಾಡಿದ ಮಹಾಲಿಂಗಂ ತದನಂತರ ಮದರಾಸು ವಿಶ್ವ ವಿದ್ಯಾನಿಲಯದ 
ಭಾರತೀಯ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಪ್ರವಾಚಕರಾಗಿ ನೇಮಕ 
ಗೊಂಡು 1956ರನರೆಗೆ ಸೇವೆ ಸಲ್ಲಿಸಿದರು. ಈ ಅನಧಿಸುಲ್ಲಿ ಅವರು ಶಂಕರ ಪಾರ್ವತಿ 
(1951) ಮತ್ತು ಸರ್‌ ಸುಬ್ರಹ್ಮಣ್ಯ ಆಯ್ಯೆರ್‌ (1954) ದತ್ತಿ ಉಪನ್ಯಾಸಗಳನ್ನು 
ನೀಡಿದರು. ಅವರ "ಸೌತ್‌ ಇಂಡಿಯನ” ಪಾಲಿಟ' ಎಂಬ ಗ್ರಂಥ 1955ರಲ್ಲಿ ಪ್ರಕಟ 
ವಾಯಿತು. ಈ ಕಾಲದಲ್ಲಿ ಯೇ ಮೆಕ್ಕೆಜಿ ಸಂಗ್ರ ಹದಲ್ಲಿನ ಐತಿಹಾಸಿಕ ಹಸ್ತ ಪ್ರ ತಿಗಳ 
ಸಾರಾಂಶಗಳನ್ನು ಸಂಪಾದಿಸುವ ಹೊಣೆಯನ್ನೂ ಅವರು ವಹಿಸಿಕೊಂಡಿದ್ದರ Sy ಪ್ರ 
ಸಾರಾಂೆಗಳೆನ್ನು ಎರಡು ಸಂಪುಟಗಳಲ್ಲಿ (1972 ಮತ್ತು 1976ರಲ್ಲಿ) ಸೊಸ 
ವಿಸ್ತ ವಿದ್ಯಾನಿಲಯ ಪ್ರಕಟಿಸಿದೆ. 
1955ರಲ್ಲಿ ಮದರಾಸು ವಿಶ ವಿದ್ಯಾನಿಲಯ ಮಹಾಲಿಂಗ ಅವರನ್ನು ಶಾಸನ 
ಶಾಸ್ತ್ರ, ಉತ್ಸನನ ಮುಂತಾದ ಪುರಾ ತತ್ವ ಕ್ಷೇತ್ರಗಳಲ್ಲಿ ಪ್ರಾಯೋಗಿಕ ತರಬೇತಿ ಪಡೆ 
ಯಲು ನ ಪುರಾತತ್ವ ಸರ್ವೇಶ್ವಣಕ್ಕೆ ನಿಯೋಜಿಸಿತು. ಉದಕಮಂಡಲದ 
ಪ್ರಧಾನಶಾ ಸನತಜ್ಞ ರ ಹತ ಲ್ರಿದ್ದೆ ಸಹಸ್ರಾರು ಶಾಸನ ಸಡಿಯಚು ಗಳನ್ನು ಮತ್ತು 
ಸನ ಸ ವಾಗಿಯೇ (in situ) ನೋಡಿ ಆಧ್ಯಯದ ಮಾಡುವ 
ತೆ A ಬಕ್‌ ಹ ನಾಗಾರ್ಜುನಕೊಂಡ ಮೊದ 
ತಂತ್ರ ನಿಧಾನ ಸೂಕ್ಷ್ಮ ಗಳನ್ನು ಟು Be en | ಉತ್ಪ ಸ 
Re ಜ್ರ be ಎ ುಹಾಲಿಂಗಂ ಆ 
ಸಂಪುಟಗಳಲ್ಲೂ, ಸಿದ್ಧ ಪಡಿಸಿದ 


ಾಸನ ಸಾರಾಂಶಗಳು "ಸೌತ್‌ ಇಂಡಿಯನ್‌ 
v ನ ನ್‌ ಟ್ರ 
ii ಬೆಳಕು ಕಂಡವ್ರೆ, “ಸ್ಪ ಪ್ಪ ಎ?) ಸಂಪು ೪1] 
\ 


| 


| 


SE ್ಸ್‌್ಸ್‌್ಸ ಟ್‌ ACN. 


ಡಾ| ಓಟ. ವಿ. ನುಹಾಲಿಂಗೆಂ 4 


ಮದರಾಸು ವಿಶ್ವವಿದ್ಯಾನಿಲಯಕ್ಕೆ ಹಿಂದಿರುಗಿ ಬಂದ ಮಹಾಲಿಂಗಂ ಭಾರತೀಯ 
ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಪ್ರಾಧ್ಯಾಸಕರಾಗಿ ನೇಮಕಗೊಂಡರು. 
1958ರಲ್ಲಿ ಈ ವಿಭಾಗ ಕವಲೊಡೆದು ಪ್ರಾಚೀನ ಇತಿಹಾಸ ಮತ್ತು ಪುರಾ 
ತತ್ವ ವಿಭಾಗ ಆರಂಭವಾಯಿತು. ಪೊ. ಮಹಾಲಿಂಗಂ ಈ ವಿಭಾಗದ ಪ್ರಾಧ್ಯಾಸಕ 
ಮತ್ತು ಮುಖ್ಯಸ್ಥರಾದರು. ಈ ನಿಭಾಗದ ಬೆಳವಣಿಗೆಗೆ ಚಾಲನೆ. ಪೋಷಣೆ ನೀಡಿದರು. 
ಎಂ.ಎ. ಪಠ್ಯದಲ್ಲಿ ಭೂಗರ್ಭಶಾಸ್ತ್ರ, ಭೂಗೋಳ, ಪ್ರಾಣಿಶಾಸ್ತ್ರ, ಮಾನವಶಾಸ್ತ್ರ 
ವಸ್ತು ಸಂಗ್ರಹಾಲಯದ ತಂತ್ರ ವಿಧಾನ ಇತ್ಯಾದಿ ವಿಷಯಗಳನ್ನೂ ಸೂಕ್ತರೀತಿಯಲ್ಲಿ 
ಅಳವಡಿಸಿದರು. 1960ರಲ್ಲಿ ಈ ನಿಷಯದಲ್ಲಿ ಎಂ. ಎ. ಆರಂಭವಾಯಿತು. 1971ರಲ್ಲಿ 
ನಿನೃತ್ತರಾಗುವವರೆಗೂ ಪ್ರೊ. ಮಹಾಲಿಂಗಂ ಈ ವಿಭಾಗದಲ್ಲಿ ಸೇವೆ ಸಲ್ಲಿಸಿದರು. 

ಪ್ರಾಧ್ಯಾಪಕರಾಗಿದ್ದ ಸೇವಾವಧಿಯಲ್ಲಿ ಪ್ರೊ. ಮಹಾಲಿಂಗಂ ತಿರುಕ್ಟಾಂಪುಲಿ 
ಯೂರು, ಅಟಗರ್ಗೆ, ಉಜಿತ್ಟಿಯೂರು ಹಾಗೂ ಕಾಂಚೀಪುರಗಳಲ್ಲಿ ಉತ್ಪನನ ನಡೆಸಿ 
ದರು ; ಕಾವೇರಿ ಮತ್ತು ಪಾಲಾರ್‌ ನದಿಗಳ ಪಾತ್ರ ಪ್ರದೇಶದಲ್ಲಿ ಅನೇಕ ನಿವೇಶನ 
ಗಳನ್ನು ಸರಿಶೋಧಿಸಿದರು ; ಪಾಟ್ವಾ; ಅಣ್ಣಾಮಲೈ, ಧಾರವಾಡ ಮುಂತಾದ ಸ್ಥಳ 
ಗಳಲ್ಲಿ ನಿಶೇಷೋಸನ್ಯಾಸಗಳನ್ನು ನೀಡಿದರು ; ಎರಡು. ಏಕವಿಷಯೆ ಪ್ರಬಂಧೆಗಳು 
(ಮಾನೊಗ್ರಾಫ್‌), ಮೂರು ಗ್ರಂಥಗಳು, ಒಂದು ಉತ್ಪನನ ವರದಿ ಹಾಗೂ ಹಲವಾರು 
ಸಂಶೋಧನ ಲೇಖನಗಳನ್ನು ಪ್ರಕಟಸಿದರು. 

ಪ್ರೊ. ಮಹಾಲಿಂಗಂ ತನ್ಮ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಅನಂತರ ಪೂರ್ಣ 
ಪ್ರಮಾಣದಲ್ಲಿ ಸಂಶೋಧನ ನಿರತರಾದರು. ನವದೆಹಲಿಯೆ ಭಾರತೀಯ ಇತಿಹಾಸ 
ಸಂಶೋಧನ ಮಂಡಲಿಗೆ ಪಲ್ಲವ ಶಾಸನ ಸಂಪುಟವೊಂದನ್ನು ಸುದೀರ್ಫೆ ಫೀಠಿಕೆಯೊಡನೆ 
ಸಿದ್ಧ ಪಡಿಸಿ ಈ ಮೊದಲೇ ಕೊಟ್ಟಿದ್ದರು. ಈಗ ವಿಜಯನಗರ ಶಾಸನಗಳ ಯಾದಿಯ 
ಯೋಜನೆಯೊಂದನ್ನು ವಹಿಸಿಕೊಂಡು, ಡಾ. ಬಾ. ರಾ. ಗೋಪಾಲರೊಡನೆ ಸೇರಿ, 
ಐದು ಸಂಪುಟಗಳಲ್ಲಿ ವಿಜಯನಗರ ಶಾಸನಗಳ ಸಾರಾಂಶವನ್ನು ಸಂಕಲಿಸಿ, ಸಂಗ್ರಹಿಸಿ 
ಅದೇ ಮಂಡಲಿಗೆ ಒಪ್ಪಿಸಿದರು. ಹಾಗೆಯೇ ಕ್ರಿ.ಶ. 1300 ರವರೆಗಿನ ತಮಿಳುನಾಡು 
ಮತ್ತು ಕೇರಳ ರಾಜ್ಯಗಳ ಶಾಸನಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಯೋಜನೆಯನ್ನು 
ಕೈಗೆತ್ತಿ ಕೊಂಡಿದ್ದರು. ಹತ್ತು ಸಂಪುಟಗಳ ಈ ಯೋಜನೆ ಪೂರ್ಣಗೊಳ್ಳ ಲಿಲ್ಲ ; ಆದರೂ 
ಅವರು ಏಳು ಸಂಪುಟಗಳನ್ನು ಸಿದ್ಧಪಡಿಸಿ ಕೊಟ್ಟಿ ದ್ದರು. 

ಪ್ರೊ. ಮಹಾಲಿಂಗ ಅನೇಕ ಸಮ್ಮೇಳನ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿದ್ದರು. 
ಜಯಪುರದಲ್ಲಿ ಸೇರಿದ ಭಾರತಿಯ ಇತಿಹಾಸ ಸಮ್ಮೇಳನದ (1951) ಮಧ್ಯಯುಗೀನ 
ಇತಿಹಾಸ ಗೋಷ್ಮಿಯ ಅಧ್ಯಕ್ಷತೆ ; ಅಹಮದಾಬಾದಿನಲ್ಲಿ ಜರುಗಿದ ಅಖಿಲ ಭಾರತ 
ಪೌರ್ವಾತ್ಯ ಸಮ್ಮೇಳನದ (1953) ದ್ರಾನಿಡ ಭಾಷೆಗಳು ಮತ್ತು ಸಂಸ್ಕೃತಿ ಗೋಸ್ಕಿಯ 
ಅಧ್ಯಕ್ಷ? ; ಗೌಹಾತಿಯಲ್ಲಿ ನಡೆದ ಅದೇ ಸಮ್ಮೇಳನದ (1965) ಇತಿಹಾಸಗೋಸ್ಕಿಯೆ 
ಅಧ್ಯಕ್ಷತೆ ಗ ನಾಗಪುರದಲ್ಲಿ ಸೇರಿದ ಅಖಿಲ ಭಾರತ ನಾಣ್ಯ ಶಾಸ್ತ್ರೀಯ ಸಮ್ಮೇಳನದ 


೪ p ಮಾನನಿಕ ಕರ್ಣಾಟಕ 


(1970) ಅಧ್ಯಕ್ಷತೆ ; ಬೊಂಬಾಯಿಯಲ್ಲಿ 


೬ ಸಾ 


ಸೇರಿದ ಭಾರತೀಯ ಪುರಾತತ್ವ ಸರಿಸತ್ತಿನ ? 


ಐದನೆಯ ವಾರ್ಷಿಕ ಸಮ್ಮೇಳನದ (1972) ಅಧ್ಯಕ್ಷತೆ; ರಾಮಚಂದ್ರಪೆರದಲ್ಲಿ ಜರು 
ಗಿದ ಆಂದ್ರಪ್ರದೇಶ ಇತಿಹಾಸ ಸಮ್ಮೇಳನದ (1976) ವ)ಧ್ಯಯುಗೀನೆ ಇತಿಹಾಸ 


RS 


ಗೋಷ್ಠಿಯ ಅಧ್ಯಕ್ಷತೆ ; ಉಡುಸಿಯಲ್ಲಿ ಸೇರಿದ ಮೂರನೆಯೆ ಪುರಾಭಿಲೇಖ ಸಮ್ಮೇಳನದ 
ಅಧ್ಯಕ್ಷತೆ ; ತಿರುವನಂತಪುರದಲ್ಲಿ ನಡೆದ ದಕ್ಷಿಣ ಭಾರತೀಯ ಇತಿಹಾಸ ಅಧಿವೇಶನದ 
(1981) ಅಧ್ಯಕ್ಷತೆ ; ಇತ್ಯಾದಿ. 

1973 ರಿಂದ ಅವರು ದಕ್ಷಿಣ ಭಾರತದ ಪುರಾತತ್ವ ಪರಿಷತ್ತಿನ ಅಧ್ಯಕ್ಷರಾಗಿದ್ದ 
ಪ್ರೊ. ಮಹಾಲಿಂಗಂ 197 8ರಲ್ಲಿ ಮತ್ತು 1979-80ರಲ್ಲಿ ಅಲಹಾಬಾದ್‌ ವಿಶ್ವವಿದ್ಯಾ 
ನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಸಕರಾಗಿದ್ದರು. 1969ರಲ್ಲಿ ಭಾರತ ಸರ್ಕಾರ ಅವರಿಗೆ 
ಪದ್ಮಶ್ರೀ ಪ್ರಶಸ್ತಿಯನ್ನಿತ್ತು ಗೌರವಿಸಿತು. 1980ರಲ್ಲಿ ಭಾರತೀಯ ಪುರಾಭಿಲೇಖ ಪರಿ 
ಸತ್ತು ಅವರಿಗೆ ತಾಮ್ರಸತ್ರವನ್ನು ನೀಡಿ ಸನ್ಮಾನಿಸಿತು. 

ಭಾರತೀಯ ಇತಿಹಾಸ ವಿಶೇಷವಾಗಿ ದಕ್ಷಿಣ ಭಾರತೀಯೆ ಇತಿಹಾಸ ಮತ್ತು 
ಸಂಸ್ಕೃತಿಗಳಿಗೆ ಸಂಬಂಧಿಸಿದಂತೆ ಪ್ರೊ. ಮಹಾಲಿಂಗಂ ಮಹಾ ವಿದ್ವಾಂಸರಲ್ಲೊಬ್ಬರೆಂದು 
ಪರಿಗಣಿಸಲ್ಪಟ್ಟಿ ದ್ಹಾರೆ. ತಮ್ಮ ಕೃತಿರಚನೆಗೆ ಮೊದಲು ಅವರು ಸಂಗ್ರಹಿಸುವ ಮಾಹಿತಿ 
ಗಳ ಪ್ರಮಾಣ, ಅವುಗಳನ್ನು ವರ್ಗೀಕರಿಸಿ ಸೂಕ್ಷ್ಮವಾಗಿ ವಿಶ್ಲೆ ೇಹಿಸುವ ವಿಧಾನ ಅನು 
ಕರಣಾರ್ಹ. ವಿಜಯನಗರದ ಬಗ್ಗೆ ಅವರ ಕೃತಿಯೊಂದು ಪ್ರಕಟವಾದಾಗ ವಿಮರ್ಶಕ 
ನೊಬ್ಬ ಬರೆದ ಮಾತುಗಳಿವು ; “ಅಧಿಕೃತ ಪರಿಪೂರ್ಣ, ವಿಶ್ಲೇಷಣಾತ್ಮಕ ಹಾಗೂ 
ಗಂಭೀರ.” ಅವರ “ಸೌತ್‌ ಇಂಡಿಯನ್‌ ಪಾಲಿಟ” ಎಂಬ ಗ್ರಂಥ ದಕ್ಷಿಣ ಭಾರತದಲ್ಲಿ 
ವಿಜಯನಗರ ಕಾಲದವರೆಗಿನ ಆಡಳಿತದ ಸಂಘ ಸಂಸ್ಥೆಗಳ ಬೆಳವಣಿಗೆಯನ್ನು ವಿಶದವಾಗಿ 
ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಸರಿಚೆಯಿಸುತ್ತದೆ. ದಕ್ಷಿಣ ಭಾರತದ ಆಡಳಿತ ಇತಿ 
ಹಾಸದ ಅಧ್ಯಯನದಲ್ಲಿ ಆಸಕ್ತ ರಾದವರಿಗೆ ಇದು. ಏಕಮಾತ್ರ ಆಕರ ಗ್ರಂಥವಾಗಿದೆ. 
ಅವರ "ಕಾಂಚೀಪುರಂ ಇನ” ಅಲ್ಲಿ ಸೌತ್‌ ಇಂಡಿಯನ್‌” ಹಿಸ್ಟರಿ' ಎನ್ನುವ ಕೃತಿ ಸಲ್ಲ 
ಇತಿಹಾಸವನ್ನು ಸಾದ್ಯಂತವಾಗಿ ಸೊಗಸಾಗಿ ನಿರೂಪಿಸುತ್ತದೆ. ಪೂರ್ವನಲ್ಲನಕೆ ವಂಶಾ 
ವಳಿ, ಉತ್ತರ ಸಲ್ಲವಕೊಡನೆ ಅವರ ಸಂಬಂಧ ಮುಂತಾದ ಕ್ಲಿಷ್ಟತರ ಸಮಸ್ಯೆಗಳನ್ನು 
ಬಿಡಿಸುವ ಪ್ರಯತ್ನ ಈ ಕೃತಿಯಲ್ಲಿ ಕಂಡುಬರುತ್ತದೆ. ಅವರು ರೂಸಿಸಿದ ವಂಶಾವಳಿ 
ತದನಂತರದಲ್ಲಿ ಲಭ್ಯವಾದ ಸಾಕ್ಸ್ಯಾ ಧಾರಗಳಿಂದ ಸಮರ್ಥಿತವಾಗಿರುವೆದು. ಗಮ 
ನಾರ್ಹ ; ಅನರ ನಿಶ್ಲೇಷಣ ಸಾಮರ್ಥ್ಯವನ್ನು ಇದು ಬಿಂಬಿಸುತ್ತದೆ. ತಮ್ಮ «ಆರಿ 
ಸೌತ್‌ ಇಂಡಿಯನ್‌ ಸೇಲಿಯೋಗ್ರಫಿ' ಎಂಬ ಗ್ರಂಥದಲ್ಲಿ ಪ್ರೊ. ಮಹಾಲಿಂಗಂ ಷಾ 
ತಮಿಳು ಲಿಪಿಯ ಉಗಮ ಮತ್ತು ನಾಲ್ಕನೆಯ ಶತಮಾನದವಕೆಗೆ ಅದರ ವಿಕಾಸವನು 
ಗುರುತಿಸಿದ್ದಾರೆ. 

ಜೋಳ ವಾಸ್ತು ರಚನೆಗಳನ್ನು ಕುರಿತು ಅಧ್ಯಯನ ಮಾಡುವವರಿಗೆಲ್ಲ 
ಕುಂಭಕೋಣದ ನಾಗೇಶ್ವರಸ್ವಾನಿ ದೇವಾಲಯದ ನಿರ್ಮಾಣ ಕಾಲ ಹಾ 


ಅಷ ಈ: ಇಡೆ. ಸಾ 


ಡಾ| ಟಿ, ವಿ. ಮಹಾಲಿಂಗಂ ೫ 


ಒಗಟಾಗಿ ಉಳಿದಿತ್ತು ; ಇದರ ಬಗ್ಗೆ ಅಧ್ಯಯನ ಮಾಡಿದ ಒಬ್ಬೊಬ್ಬ ವಿದ್ವಾಂಸನ 
ಅಭಿಪ್ರಾಯವೂ ಒಂ ಜೊಂದು ದ ಗಿತ್ತು. ಪ್ರೊ. ಮಹಾಲಿಂಗ Ks ಅಭಿ 
ಪ್ರಾಯ ಜೋಳ ವಾಸ್ತು ರಚನೆಗಳನ್ನು ಸರ್ವೇಕ್ಷಣ ಮಾಡಿ, ಚೋಳ ಶೈಲಿಯ ಬಗ್ಗೆ 
ಬರೆದ ಮಹಾ ವಿದ್ವಾಂಸ ಡಗ್ಲಾಸ್‌. ಬ್ಯಾರಿಟ್‌ರಂಥವರ ಒಪ್ಪಿಗೆ. ಮನ್ನಣೆಗೆ ಪಾತ್ರ 
ವಾಯಿತೆಂದರೆ ಅವರ ಕಾರ್ಯದ ಹಿರಿಮೆ ಮನದಟ್ಟಾದ್ದೀತು. ದಕ್ಷಿಣ ಭಾರತೀಯ 
ಕೆಲಾ ಇತಿಹಾಸಕ್ಕೆ ದಿ ನಾಗೇಶ್ವ ರಸ್ವಾಮಿ ಟಿಪಲ್‌' ಹಾಗೂ "ದಿ ಸೌತ್‌ ಇಂಡಿ 
ಯನ್‌ ಬೆಂಪಲ್‌ ಕಾಂಪ್ಥೆ ಕ್ಕ ಅವರ ಹ ಪ್ರಧಾನ ಕೊಡುಗೆಗಳಾಗಿವೆ. 

ಪ್ರೊ. ಮಹಾಲಿಂಗಂ ಣೇ "ರಿಪೋರ್ಟ್‌ ಆನ್‌ ದಿ ಎಕ್‌ 'ಕವೇಷನ್‌ ಇನ್‌ ದಿ 
ಲೋಯರ್‌ ಕಾವೇರಿ ವ್ಯಾಲಿ? ತಮಿಳುನಾಡಿನಲ್ಲಿ ನಡೆಸಲಾದ 'ಉತ್ಪ ನನಗಳ ಬಗೆಗಿನ 

ಪ್ರಥಮ ಮತ್ತು ವಿವರವಾದ ಪ್ರಕಟಣೆಯಾಗಿದೆ. ಇದು ತಿರುಕ್ಳಾಂಪುಲಿಯೂರು 
ವ ಆಬಗರ್ಸ ನಿವೇಶನಗಳಲ್ಲಿ ನಡೆದ ಉತ್ಪ ನನಗಳ ವರದಿ. ಈ ವರದಿಯ ಎರಡನೆ 
ಭಾಗ ಪ್ರಕಟಣೆ ಕಾಯುತ್ತಿದೆ. 

ಪ್ರೊ. ಮಹಾಲಿಂಗಂ ಅವರ ಸ )ಕಟಣೆಗಳಲ್ಲಿ 22 ಗ್ರಂಥಗಳು, 120 ಸಂಶೋಧನ 
ಲೇಖನಗಳು, 150 ಜನಪ್ರಿಯ ಲೇಖನಗಳು ಹಾಗೂ ಕೃತಿ ವಿಮರ್ಶೆಗಳು ಸೇರಿವೆ. 
ದಕ್ಷಿಣ ಭಾರತೀಯ ಶಿಲ್ಪಗಳು ಮತ್ತು ಮೂರ್ತಿಶಾಸ್ತ್ರ ಹಾಗೂ ದಕ್ಷಿಣ ಭಾರತೀಯ ಇತಿ 
. ಹಾಸ ಮತ್ತು ಸಂಸ್ಕೃತಿಯ ತಿಯೆ ಅಧ್ಯಯನಗಳು ಮೊದಲಾದ ವಿಷಯಗಳ ಬಗೆಗಿನ ಅವರ 
ಕೃತಿಗಳು ಬೆಳಕು ಕಾಣಬೇಕಾಗಿವೆ. ಹಾಗೆಯೇ ಡಾ|| ಬಿ. ಕೆ. ಗುರುರಾಜರಾವ್‌ ಅವ 
ಕೊಡನೆ ಸೇರಿ ಜಂಟಿಯಾಗಿ ರಚಿಸಿದ "ಅಲ್ಲಿ ಹಿಸ್ಟರಿ ಅಂಡ್‌ ಕಲ್ಚರ್‌ ಆಫ್‌ ಸೌತ್‌ 
ಉಷ ಮುದ್ರಣ ಕಾಣಬೇಕಾಗಿದೆ. ದಕ್ಷಿಣ ಭಾರತದ ಸಾಮಾಜಿಕ ಮತ್ತು 
ಸಾಂಸ್ಕೃ ತಿಕ ಅಧ್ಯಯನದ ಆಕರಗಳನ್ನು ಕುರಿತು ಮತ್ತು ಕ್ರಿ.ಶ. 1530ರಿಂದ 1800ರ 
ವರೆಗಿನ ತಮಿಳ:ನಾಡಿನ ಇತಿಹಾಸವನ್ನು ಕುರಿತು ಅವರು ಕೆಲಸ ಮಾಡಿದ್ದಾ ರೆ. 

ಹೆಲವಾರು ಸಂಶೋಧೆನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದ ಪೊ. ಮಹಾ 
ಲಿಂಗಂ ಅನೇಕ ಸಂಘ ಸಂಸ್ಥೆಗಳ ಸಲಹಾ ಸಮಿತಿಯೆ ಸದಸ್ಯರಾಗಿದ್ದ ರು. 1983ರ 
ಮಾರ್ಜ 6ರಂದು ಅವರು "ಮದರಾಸಿನಲ್ಲಿ ನಿಧನರಾದರು. ಅವರ ಅಭಿನಂದನ ಗ್ರಂಥ 
ವಾಗಿ ಬರಬಿ ಸೇಕಾಗಿದ್ದ "ಸೌತ್‌ ಇಂಡಿಯನ" ಸ ಡೀಸ್‌' ಸಂಸ್ಕ ರಣ ಗ್ರಂಥವಾಗಿ ಅನತಿ 
ಕಾಲದಲ್ಲಿಯೇ ಹೊರಬರಲಿದೆ ; ಈ ಬೃಹತ್‌ ಸ ಹೇೌದಳರ ಡಾ|| ಹಾ. ಮಾ, 


' ನಾಯೆಕರು ಹಾಗೂ ಡಾ| ಬಾ. ರಾ. ಗೋಪಾಲ 


ತೆ 


ಪ್ರೊ. ಮಹಾಲಿಂಗಂ ಅವರ ಕೆಲವು ಪ್ರಮುಖ ಕೃತಿಗಳಿವು : 


(1) 


(೨) 
(3) 
(4) 
(೨) 


Administration and Social Life under Vijaya- 
nagar, Pt. 1-11 | 

Early South Indian Palacography 
Kancipuram in early south Indian history 
South Indian Polity 

Studies in the South Indian temple complex 


೦ಟಿಂ 


ಬಿ. ಎಸ್‌. ಮಂಜುನಾಥಯ್ಯ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ 


ಶಿಕ್ಷಣದಲ್ಲಿ ಅಭಿಸ್ರೇರಣೆಯ ಪ್ರಾಮುಖ್ಯತೆ : 


ಪ್ರೇರಣೆ ಶ್ಸೈ ಕ್ಷಣಿಕ ಮನೋವಿಜ್ಞಾನದ ಚರ್ಚೆಗಳಲ್ಲಿ ನಾವು ಆಗಾಗ್ಗೆ ಎದುರಿಸುವ 
ಒಂದು ಮುಖ್ಯ ಪರಿಕಲ್ಪನೆ. ಅಧ್ಯಾಸಕರು ವಿದ್ಯಾರ್ಥಿಗಳ ಕಲಿಕೆಯ ಅಭಿಪ್ರೇರಣೆ 
ಯನ್ನು ಉಳಿಸಿಕೊಳ್ಳು ವ್ರದರ ಬಗ್ಗೆ ಮಾತನಾಡುವುದನ್ನು ಕೇಳಿದ್ದೇವೆ. ಅನೇಕ 
ಅಧ್ಯಾಸಕರು ವಿದ್ಯಾರ್ಥಿಗಳಲ್ಲಿ ಕಲಿಯಲು ಅಭಿಸ್ರೇರಣೆಯಿಲ್ಲ ಎಂದೂ ದೂರುವ್ರದನ್ನು 
ಕೇಳಿದ್ದೇವೆ. ಶ್ಸಿಕ್ಷಣಿಕ ಮನೋನಿಜ್ಞಾನಿಗಳು ತರಗತಿಯಲ್ಲಿ ಬಳಸಬಹುದಾದ ಅನೇಕ 
ಅಭಿಪ್ರೇರೆಣಾ ತಂತ್ರಗಳನ್ನು ನಿವರಿಸಿದ್ದಾರೆ. ಅಭಿಸ್ರೇರಣೆ ಎಂದರೇನು ? ನಿದ್ಯಾರ್ಥಿ 
ಗಳು ಕಲಿಯುವುದರಲ್ಲಿ ಮತ್ತು ಶಾಲಾ ಸಾಧನೆಯನ್ನು ಗಳಿಸುವುದರಲ್ಲಿ ಕೆಲಸ ಮಾಡು 
ವಾಗ ತೋರಿಸುವ ಶಕ್ತಿಯ ಮಟ್ಟವನ್ನು ನಾನೆ ಅಭಿಪ್ರೇರಣೆ ಎಂದು ಕರೆಯಬಹುದು. 
ಅಭಿಸ್ರೇರಿತನಾದ ವಿದ್ಯಾರ್ಥಿ ಹೆಚ್ಚಿ ನ ಶಕ್ತಿಯಮಟ್ಟದಲ್ಲಿ ಕಾರ್ಯಸ್ರವೃತ್ತನಾಗುತ್ತಾನೆ. 
ಕಲಿಯುವುದರಲ್ಲಿ ಸಾಮರ್ಥ್ಯಗಳೇ ಅಲ್ಲದೇ (ಬುದ್ಧಿ ಶಕ್ತಿ, ಸೃಜನಶೀಲತೆ, ಅಭಿಸಾಮರ್ಥ್ಯ 
ಇತ್ಯಾದಿ) ವಿದ್ಯಾರ್ಥಿಯು ಯಾವ ಮಟ್ಟದಲ್ಲಿ ಕೆಲಸ ಮಾಡುತ್ತಾನೆ, ಕಲಿಯುವ 
ಕಾರ್ಯವನ್ನು ಯಾವ ರೀತಿಯೆ ಮಾನಸಿಕ ಸಿದ್ಧತೆಯೊಡನೆ ಪ್ರಾರಂಭಿಸುತ್ತಾನೆ 
ಎನ್ನುವೆ. ಅಂಶಗಳೂ ಮುಖ್ಯವೆನಿಸುತ್ತವೆ. ಒಂದೇ ಮಟ್ಟದ ಬೌದ್ಧಿಕ ಸಾಮರ್ಥ್ಯ 
ವಿರುವ ಇಬ್ಬರು ವಿದ್ಯಾರ್ಥಿಗಳ ಸಾಧನೆಯ ಮಟ್ಟದಲ್ಲಿ ವ್ಯತ್ಯಾಸ ಉಂಟಾಗಬಹುದು. 
ಈ ರೀತಿಯ ವ್ಯತ್ಯಾಸಗಳನ್ನು ಅವರಿಬ್ಬರಲ್ಲೂ ಅಭಿಪ್ರೇರಣೆಯಲ್ಲಿ ಇರುವ ವ್ಯತ್ಯಾಸದ 
- ಮೂಲಕೆ ವಿವರಿಸಬೇಕಾಗುತ್ತದೆ. ಅನೇಕೆ ವೇಳೆ ಶಾಲೆಗಳಲ್ಲಿ ಸಾಮರ್ಥ್ಯವಿರುವ 
ವಿದ್ಯಾರ್ಥಿಗಳು ಅವರ ಸಾಮರ್ಥ್ಯಕ್ಕೆ ಅನುಗುಣವಾದ ಸಾಧನೆಯನ್ನು ತೋರಿಸದಿರು 
ವುದನ್ನು ಕಾಣುತ್ತೇವೆ. ಓೃತಹ ನಿದ್ಯಾರ್ಥಿಗಳನ್ನು ನಿನ್ನು ಸಾಧಕರು ಎಂದು ಕರೆಯು 


ತ್ಮೇನೆ. ಇಂತಹ ವಿದ್ಯಾರ್ಥಿಗಳನ್ನು ಸೂಕ್ತ ಪ್ರೋತ್ಸಾಹ ನೀಡುವುದರ ಮೂಲಕ 
ತಮ್ಮ ಸಾಮರ್ಥ್ಯಗಳನ್ನು ಪೂರ್ಣವಾಗಿ ಉಸಯೋಗಿಸುವಂತೆ ಮಾಡಬಹುದು. ಇದು 


ಅಭಿಸ್ರೇರಣೆಗೆ ಸಂಬಂಧಸಟ್ಟ್ರದಾಗಿದೆ. ಶಾಲೆಯಲ್ಲಿ ಒಂದೇ ಸಮನೆ ಕನ್ನಿ ಅಂಕಗಳನ್ನು 


೮ ಮಾನವಿಕ ಕರ್ಣಾಟಕ 


ಗಳಿಸುತ್ತಿದ್ದ ಅನೇಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ, ಮೆಚ್ಚುಗೆಯ ನುಡಿಗಳಿಂದ 
ಅವರಲ್ಲಿ ಸೂ ರ್ತಿಯನ್ನು ತುಂಬಿ ಅವರ ಸಾಧನಾ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವತೆ 
ಮಾಡಬಹುದಂದು ಅನೇಕ ವೇಳೆ ಅಧ್ಯಾಸಕೆರ ಅನುಭವದ ಅಂಶವಾಗಿದೆ. ಅನುಭವದ 


ಈ ರೀತಿಯ ಕ್ರಮ ಗಳು ಅಭಿಪ್ರೇರಣೆ ಎನಿಸಿಕೊಳ್ಳುತ್ತವೆ. 
ಮನುಷ್ಯರು ಮನುಷ್ಯರಂತೆ ವರ್ತಿಸುವಂತೆ ಮಾಡುವ ಸ್ಫೂರ್ತಿಯ ಸೆಲೆ 


ಯಾವುದು ಎನ್ನುವುದು ಮನೋವಿಜ್ಞಾನಿಗಳು ಎದುರಿಸುತ್ತಿರುವ: ಒಂದು ಪುರಾತನ 


೨ 


ಸಮಸ್ಯೆಯಾಗಿದೆ... ಕ್ರಿಯೆಯ ಮೂಲ ಸ್ರೋತಗಳು ಅಥವಾ ಪ್ರೇರಣೆಗಳಿಲ್ಲದಿದ್ದ ಲಿ 
ಮನುಷ್ಯನ ವರ್ತನೆಯಲ್ಲಿ ನಾನು ಕಾಣುತಿ ರುವ ವೈವಿಧ್ಯತೆ ಮತ್ತು ವರ್ತನೆಯನ್ನು 
ನಿಯೆಂತ್ರಿಸಬಹುದಾದ ಗುಣಗಳೂ ಇರುತ್ತಿರಲಿಲ್ಲ. ಪ್ರೇರಣೆಗಳು ನಮ್ಮ ವರ್ತನೆಗೆ 
ಬೇಕಾದ ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತವೆ. 

ಆದ್ದರಿಂದ ಅಭಿಪ್ರೇರಣೆಯ ಅಧ್ಯಯನ ಆಧ್ಯಾಸಕರಿಗೆ ಆವಶ್ಯಕವೆನಿಸುತ್ತ ದೆ. 
ಅಭಿಪ್ರೇರಣೆಯ ಬಗೆಗಿನ ಜ್ಞಾ ನವೆ ಅಧ್ಯಾಸಕರು ಅಭಿಸೇರಣೆಯ ಗತಿಶೀಲತೆಯನ್ನು 
ಅರ್ಥ ಮಾಡಿಕೊಳ್ಳಲು, ಕಲಿಕೆಯನ್ನು ಪ್ರಭಾವಗೊಳಿಸುವ ವಿವಿಧ ರೀತಿಯ ಅಭಿಪೇ 
ರಣಾ ಅಂಶಗಳನ್ನು ತಿಳಿದುಕೊಳ್ಳಲು ಹಾಗೂ. ಈ ಅಂಗಗಳನ್ನೂ ತರಗತಿಯಲ್ಲಿ ಕಲಿಕೆ 
ಯನ್ನು ಉತ್ತಮಗೊಳಿಸಲು ಹೇಗೆ ಉಸಯೋಗಿಸುಹುದು. ಎಂಬುದನ್ನು ಕಲಿತು 


ಕೊಳ್ಳಲು ಸಹಾಯ ಮಾಡುತ್ತದೆ. 
ಅಭಿಸ್ರೇರಣೆಯ ಅರ್ಥ: 

"ಅಭಿ ಕ್ರೀರಣೆ' ಎನ್ನುವ ಪದಕ್ಕೆ ಅಂಗ್ಲ ಭಾಷೆಯಲ್ಲಿ "ಮೋಟವೇಶನ್‌' ಎನ್ನು 
ತ್ತಾರೆ. ಈ ಆಂಗ್ಲಪದ ಲ್ಯಾಟಿನ್‌ ಭಾಷೆಯ "ಮೂನಿ' ಎಂಬ ಪದದಿಂದ ಬಂದಿದೆ. 
ಈ ನದಕ್ಕೆ “ಚಲಿಸುವಂತೆ ಮಾಡು' ಚೇತನಗೊಳಿಸು ಎನ್ನುವ ಅರ್ಥವಿದೆ. ಈ ಅರ್ಥ 
ದಲ್ಲಿ ಪ್ರೇರಣೆ ಜೀವಿಗಳನ್ನು ಚಟುವಟಿಕೆಗೆ ತಳ್ಳುವ ಒಂದು ಶಕ್ತಿಯಾಗಿನೆ ಎನ್ನ 
ಬಹುದು. ಆದ್ದರಿಂದ ಅಭಿಸ್ರೇರಣೆಯು ಜೀವಿಯನ್ನು ಕ್ರಿಯಾಶೀಲವಾಗುವಂತೆ 
ಮಾಡುವ ಒಂದು ಸ್ಥಿತಿ ಎನ್ನಬಹುದು. ವ್ಯಕ್ತಿಯನ್ನು ಶಕ್ತಿ ಶೀಲನನ್ನಾಗಿಸುವ ಮತ್ತು 
ಅವನ ಚಟುನಟಕೆಗಳನ್ನು ನಿರ್ದೇಶಿಸುವ ಪ್ರಕ್ರಿಯೆಗೆ ಅಭಿಪ್ರೇರಣೆ ಎನ್ನಬಹುದು. 
“ಕೆಲವು ವೇಳೆ ಅಭಿಪ್ರೇರಣೆಯನ್ನು ಸ್ವಯಂಚಾಲಿತ ಯಂತ್ರಕ್ಕೂ ಮತ್ತು ಅದನ್ನು 
ನಿಯಂತ್ರಿಸುವ ಚಕ್ರಕ್ಕೂ ಹೋಲಿಸುತ್ತಾರೆ. ಶಕ್ತಿ ಮತ್ತು ನಿರ್ದೇಶನ -- ಇವ್ರ ಅಭಿ 
ಪ್ರೇರಣೆ ಸರಿಕಲ್ಪನೆಯ ಕೇಂದ್ರ ಬಿಂದುಗಳಾಗಿವೆ?, (ಗ್ರೇಜ” ಮತ್ತು ಬರ್ಲಿನರ್‌ 
ಪುಟ 275). 

ಅಭಿಪ್ರೇರಣೆ ಪರಿಕಲ್ಪನೆ ಒಂದು ನಿರ್ದಿಷ್ಟವಾದ ಪರಿಭಾಷೆಯನ್ನು ಕೊಡುವುದೂ 
ಮುತ್ತು ಮನುಷ್ಯರನ್ನು ಯಾನ್ರದು ಅಭಿಪ್ರೇರಿತಗೊಳಿಸುತ್ತಡೆ ಎನ್ನು ವುದರ ಬಗ್ಗೆ ಒಂದು 

೨೨ ೩ A 
ಖಚಿತವಾದ ಉತ್ತರವನ್ನು ನೀಡುವುದೂ ಕಷ್ಟವೆನಿಸಿದರೂ, ಅಭಿಸ್ರೇರಿತ ವರ್ತನೆಯ 


ಹ 


ಜಾ  ಾಮಾನಾನವನನಮೇಮಮಾನಾನದರಾವ 


ಶಿಕ್ಷಣದಲ್ಲಿ ಅಭಿಸ್ರೇರಣೆ ೯ 


ಲಕ್ಷಣಗಳೇನು ಎನ್ನುನ್ರೆದರ ಬಗ್ಗೆ ಮುನೋನಿಜ್ಞಾ ನಿಗಳು ಬಹುಮಸ್ಬಿಗೆ ನಕಾಭಿಪ್ರಾಯೆ 
ವುಳ್ಗ ವರಾಗಿದ್ದಾರೆ. ಅಭಿಸೆ ೇರಿತನಾದ ವ್ಯಕ್ತಿ, ಹಚ್ಚಿಗೆ ಶಕ್ತಿಯ ಪೂರ್ಫೆ ಕೆಯನ್ನು 
ಪಡೆಯುತ್ತಾ ನೆ ಅಭಿಪ್ರೇರಿತ ಸ್ಥಿತಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಆ ಕಾರ್ಯವನ್ನು 
ಸಾಕಷ್ಟು ಕಾಲದವರೆಗೆ ಸತತವಾಗಿ ಮುಂದುವರಿಸಿಕೊಂಡು ಹೋಗಲು ಸಮರ್ಥನಾಗು 
ತ್ತಾನೆ. ಅಭಿಸ್ರೇರಿತನಾದ ವ್ಯಕಿ, ಗುರಿುನ್ನು ತಲುಪಲು ಅನೇಕ ರೀತಿಯ ಪ್ರಯತ್ನ 
ಗಳನ್ನು ಕೈಗೊಳ್ಳುತ್ತಾನೆ. ವ್ಯಕ್ತಿ ಅಭಿಪ್ರೇರಿತನಾದಾಗ ಅವನ ಕಾರ್ಯಕ್ಷಮತೆಯ 
(ನಿಸ್ರಾದನೆ, ಸರ್‌ಫಾರ್‌ಮೆನ್ಸ್‌) ಮಟ್ಟ ಹೆಚ್ಚುತ್ತದೆ. 
ಶಿಕ್ಷಣಕ್ಕೆ ಅನ್ವಯಿಸಿದಂತೆ ಅಭಿಪ್ರೇರಣೆ ಈ ಕೆಳಕಂಡ ಅರ್ಥಗಳನ್ನು ಸೂಚಿಸು 
ತ್ತದೆ. “ಅಭಿಪ್ರೇರಣಾ ಪ್ರಕ್ರಿಯೆಯು (ಅ) ವಿದ್ಯಾರ್ಥಿಗಳನ್ನು ಹೊಸ ಹೊಸ ಅನು 
ಭನಗಳನ್ನು ಪಡೆಯಲು ಪ್ರೇಕೇಸಿಸಿ, ತನ್ಮೂಲಕ ಕಲಿಕೆಯುಂಬಾಗುವಂತೆ ಮಾಡುತ್ತದೆ. 
(ಆ) ನಿ ದ್ಯಾರ್ಥಿಗಳನ ಶಕ್ತಿ ಶೀಲರನ್ಸಾ ಗಿಸಿ ಮತ್ತು ಕಿ ಕ್ರಿಯಾಶೀಲರನ್ನ್ಯಾ ಗಿಸಿ, ಅವರನ್ನು 
ಸಾಕಷ್ಟು ಜಾಗ್ರತೆ ಸಿ ೃತಿಯಲ್ಲಿರುತ ಡೆ. (ಇ) ನಿದ್ಯಾರ್ಥಿಗಳು ಒಂದೇ ದಿಶೆಯಲ್ಲಿ ತಮ. 
(ಅನಧಾನಗವನ್ನು ಕೇಂದ್ರಿ ) ಕೆರಿಸುಮತೆ ಮಾಡುತ್ತದೆ. (ಯಖೋನ" ಮತ್ತು 
ವ್ಸೆನ್‌ಸ್ಟೆ ಸ್ಟೈನ್‌ರಿಂದ ಉದ್ದ ಎತೆ-ಪುಟ 295) 


ಅಭಿಪ್ರೇರಣೆಗೆ ಸಂಬಂಧಿಸಿದ ಕಲವು ಪರಿಕಲ್ಪನೆಗಳು : 
ಅಗತ್ಯತೆಗಳು 3 


ಜೈವಿಕವಾಗಿ ಹೇಳುವುದಾದರೆ ಜೀವಿಯಲ್ಲಿ ಉಂಟಾಗುವ ಯಾವುದೇ ರೀತಿಯ 
ಕೊರತೆಯನ್ನು ಅಗತ್ಯತೆ ಎನ್ನುತ್ತಾರೆ. ಜೀವಿಗೆ ಆವಶ್ಯಕವಾಗಿ ಬೇಕಾದ ಆಹಾರ, 
ನೀರು, ಶಾಖ, ಆಮ್ಲ ಜನಕೆ ಮುಂತಾದ ವಸ್ತುಗಳಿಂದ ಜೀವಿಯು ವಂಚಿತಗೊಳಿಸಲ್ಪಟ್ಟಾಗ 
ಕೊ:3-ುಂಬಾಗತ್ತದೆ. ಆಗ ಜೀವಿಗೆ ಆಯಾ ವಸ್ತುಗಳ ಅಗತ್ಯ ತೆಪುಂಟಾಸಿತ್ತ ಣೆ 
ಶ್ರ ಅಗತ್ಯತೆಗಳಿಂದ ಜೀವಿಯು ವಂಚಿತವಾದಾಗ ಅದರ ಶರೀರ ವ್ಯ ವಸ್ಥೆ ಟಿ ಸಮತೋಲನ 
ಕ್ಲೋಭೆಗೊಳಗಾಗುತ್ತ ದೆ. ಜೀನಿಯ ಈ ಸಮತೋಲನ ಸ್ಥಿತಿಗೆ tetcnthitss; ಸಿಸ್‌ 
ಎನ್ಫು ತ್ತಾರೆ. ಜೀನಿ ಈ ರೀತಿ ಕ್ಷೋಭೆಗೊಳಗಾದಾಗ ಉಸ್ತೆ (ಗಗೊಳ್ಳುತ್ತದೆ ಮತ್ತು 
ಕ್ರಿಯೆಾಶೀಲವಾಗಲು ಅಭಿಪ್ರೇರಿತವಾಗುತ್ತದೆ. ಜೀನಿಯ ಅಗತ್ಯ ತ್ರೆ ತೃಪ್ತಿಯಾಗಿ, 
ಅದರ ಸಮ*ೋಲನ ಸ್ಥಿತಿ ಪುನಃ ಉಂಟಾದಾಗ ಜೀನಿಯ ಚಟುವಟಿಕೆಯು ನಿಲ್ಲುತ್ತದೆ. 
ಮನುಷ್ಯರಲ್ಲಿ ಹ ನೀರಡಿಕೆ ಮುಂತಾದ ಶಾರೀರಿಕ ಅಗತ್ಯತೆಗಳಲ್ಲದೆ ಅನೇಕೆ 
ಮಾನಸಿಕ ಅಗತ್ಯತೆಗಳು ಊಟಾಗುತ್ತವೆ. ಪ್ರೀತಿ ವಾಶ್ಸಲ್ಯಗಳ ಅಗತ್ಯತೆ, ಸಂಗ್ರಹ 
ಪ್ರವೃತ್ತಿ, ಸಹಕಾರ, ಸಾಧಿಸಬೇಕೆನ್ನುವ ಪ್ರವೃತ್ತಿ ಮುಂತಾದುವು ಮಾನಸಿಕ ಅಗತ್ಯ ತ್ತೆ 
ಗಳಿಗೆ ಉದಾಹರಣೆಗಳಾಗಿವೆ. ಇವುಗಳಿಗೆ ವೈಯಕ್ತಿಕ. ಸ:ವಾಜಿಕ ಅಗತ್ಯತೆಗಳು 
ಎಂದೂ ಹೇಳುತ್ತಾರೆ. ಇವುಗಳಿಗೆ ಹಸಿವು ನೀರಡಿಕೆ/ಳಿರುನಂತೆ ಯಾವ್ರದೇ ರೀತಿಯ 
ಜೈನಿಕ ಆಧಾರಗಳಿರುವುದಿಲ್ಲ. ಇವುಗಳು ಕೇವಲ ಕಾರ್ಯಾತ್ಮಕವಾಡುವ್ರೆಗಳು. ಇವು 


2 


Hj 
Fi 


ಮಾನವ ಸಾಮಾಜಿಕ ಹಾಗೂ ಭೌತಿಕ ಪರಿಸರದೊಂದಿಗೆ ಅನಿನಾರ್ಯವಾಡ ಸಂಬಂಧೆ ' 
ಗಳನ್ನು ಹೊಂದಿರುವುದರಿಂದ ಉಂಟಾಗುತ್ತವೆ. ಸಾಮಾಜಿಕ, ಸಾಂಸ್ಥ ತಿಕ ಹಾಗೂ 
ವೆ ಯಕ್ಕೆ ಕೆ ಅನುಭವಗಳಿಂದಾಗಿ ಈ' ಮಾನಸಿಕ ಅಗತ್ಯ ಸತೆಗಳು ಉಂಟಾಗುತ್ತ ವೆ. 
ಜಿ ವಿಕ ಮತ್ತು ಮಾನಸಿಕ ಅಗತ್ಯತೆಗಳು ಮಾನವನನ್ನು € ಅಭಿಪ್ರೆ (ರಿತಗೊಳಿಸುತ್ತ ವೆ 
ಕೊರತೆಯುಂದಾದಾಗ ಜೀವಿಯು ವರ್ತನೆಗೆ ಅಭಿ ಸ್ರೀರಿತಗೊಳ್ಳ ತ್ತದೆ. 


೧೦ ಮಾನವಿಕ ಕರ್ಣಾಟಕ 


ಇ 


ಚೋದನೆಗಳು : { 
ಶಾರೀರಿಕ ಅಗತ್ಯತೆಗಳಿಂದ ಜೀವಿಯನ್ನು ವಂಚಿಸುನ್ರೆದು, ಜೀವಿಯನ್ನು a 
ಶೀಲಗೊಳ್ಳಲು ತಳ್ಳುತ್ತದೆ. ಜೀವಿಯ ಸಮತೋಲಿತ ಸ್ಥಿತಿಯಲ್ಲಿ ಉಂಟಾಗುವ | 
Le ನೀತಿಯ ಫೋಭಿಯು ಜೀನಿಯನ್ನು ಚಟುವಟಕೆಗೊಳ್ಳ ಲು ತಳ್ಳುತ್ತ ಡೆ." 
ಹೀಗೆ ಜೀನಿಯು ಕಿ ಕ್ರಿಯಾಶೀಲಗೊಳ್ಳಲು ತಳ್ಳಲ್ಪಟ್ಟಾಗ ಅದರಲ್ಲಿ ಹಮೀದ ಸ್ಥಿತಿ ಶ್ರ! 
ಗಿದೆ ಎಂದು ಹೇಳುತ್ತೇವೆ. ಯಾವುದೇ ರೀತಿಯ ಅಗತ್ಯ ತಿಗಳ ವಂಚನೆಯು ಚೋದನೆ ' 
ಎನಿಸಿಕೊಳ್ಳುತ್ತದೆ. ಹಸಿವು, ನೀರಡಿಕೆ, ಲೈಂಗಿಕ ತನೆ ಮಾತೃತ್ವ - ಇವು ಮುಖ್ಯ 
ಜೋದನೆಗಳಾಗಿವೆ. ಹಲ್‌ ಎನ್ನುವ ಮನೋನಿಜ್ಞಾನಿ ಕಲಿಕೆಯು ಜೀವಿಯೆ ಜೋದನೆ 
ಯನ್ನು ಪ್ರತಿಪುಸ್ಟಿಯ ಮೂಲಕ ಶಮನಗೊಳಿಸುವುದರಿಂದ ಉಂಟಾಗುತ್ತ ದೆ ಎಂದು 
ವಾದಿಸಿದ್ದಾನೆ. ಈ ಚೋದನೆಗಳು ಜೀವಿಯ ಉಳಿವಿಗೆ ಅವಶ್ಯವಾದುವಗಳಾಗಿರುವುದ 
ರಿಂದ ಇವನ್ನು ಪ್ರಾಥಮಿಕ ಜೋದನೆಗಳೆದು ಹೇಳುತ್ತಾರೆ: ಜೋದನೆಗಳು ಜೀವಿಯು 
ಅಭಿಸ್ರೇರಿತಗೊಳ್ಳುವಂತೆ ಮಾಡುತ್ತವೆ. 
ಅಭಿಪ್ರೇರಕಗಳು : 


ಚೋದನೆಗಳಿಗೂ, ಅಭಿಪ್ರೇರಕಗಳಿಗೂ ಅರ್ಥ ವ್ಯತ್ಯಾಸವಿದೆ... ಈ ಅರ್ಥ 
ವ್ಯತ್ಯಾಸ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಅವಕ್ಯಕನೆನಿಸದಿದ್ದರೂ, ಮನುಷ್ಯರಿಗೆ 
ಸಂಬಧಿಸಿದಂತೆ ಅವಶ್ಯ ಕವೆನಿಸುತ್ತ ದೆ. ಜೋಗನೆಯೊಂದು ಧ್ಯೇಯಗಮ್ಯವಾದಾಗ 
(ಗುರಿಯೆಡೆಗೆ ಹೋದಾಗ) ಅದು ಅಭಿಪೆ ಕ್ರೀರಕವೆನಿಸಿಕೊಳ್ಳುತ್ತದೆ. ಉದಾಹರಣೆಗೆ 
ಆರು ತಿಂಗಳ ಮಗುವಿಗೆ ಹಸಿವಾದಾಗ ಅದು ಆಳತೊಡಗ ತ್ತದೆ. ಅದರಲ್ಲಿ, ಚೋದನ: 
ಸ್ಥಿತಿಯುಂಟಾಗಿರುವುದರಿಂದ ಅನು ಚಟುನಟಕೆಗೊಳ್ಳುತ್ತದೆ. ಆದರೆ ಅದರ ವರ್ತನೆ 
ಚನವಷೀ ನಿರ್ದಿಷ್ಟ ಗುರಿಯತ್ತ ಮುಂದುವರಿಯುವುದಿಲ್ಲ. ಆದರೆ ಹತ್ತು ವರ್ಷದ 
ಹುಡುಗನಲ್ಲಿ ಹಸಿವಿನ :-ಜೋದನೆ ಸ್ಥಿತಿಯುಂಟಾದಾಗ ಅವನಲ್ಲಿ ಚಟುವಟಿಕೆ ತಲೆ 
ದೋರುವುದಲ್ಲದೆ ಅವನ ವರ್ತ ನೆ ನಿರ್ದಿಷ್ಟ ತ ಜು > ಕೇಳುವುದು 
ಆಹಾರವನ್ನು ಹುಡುಕುವುದು, ತಿನ್ನ ಲು ಪ್ರಾರಂಭಿಸುವುದೂ) ಸಾಗುತ್ತ ಡೆ. ಆದ್ದ ರಿಂದ 
ಅನನಲ್ಲಿ ಸ ಅಭಿಸ್ರೆ ೇರಕ ಎನ್ನುವ ಸದ ಜೈನಿಕ biped ಮತ್ತು "ಮನು 


ಸ್ಯ ನಲ್ಲಿ ಉಂಟಾಗುವ ಅನೇಕ ಅ ಹಾ ಪ್ರತಿಕ್ರಿಯೆಯ ಪ್ರವೃತಿ ಗಳಿಗೂ 
ಅನ್ವಯಿಸುತ್ತದೆ. ಜೂ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೧೧ 


ಸಂವೇಗಗಳು : 


"ಸಂವೇಗವು' ಜೀನಿಯ ಸಮಗ್ರವಾಗಿ ಅಥವಾ ಪೂರ್ಣವಾಗಿ ಉತ್ತೇಜಿತಗೊಂಡ 
ಸ್ಥಿತಿಯನ್ನು ಸೂಚಿಸುತ್ತದೆ. ಸಂವೇಗ ಶಬ್ದದ ಪರ್ಯಾಯ ಶಬ್ದವಾದ ಅಂಗ್ಲ ಗ್ಲಭಾಷೆಯ 
ಸಜಾತಿ ಎನ್ನುವ ಪದ ಮತ್ತು ಅಭಿಪ್ರೇರಣೆಯ ಅಂಗ್ಲ ಸರ್ಯಾಯ ಪ ಸದವಾದ 
"ಮೋಟೀವ್‌' ಎನ್ನುವ ಪದ ಈ ಎರಡು ಲಾ ಬಿನ್‌ ಭಾಷೆಯ. ಮೂವಿರ್‌* ಅಂದರೆ 
ತಳ್ಳಲ್ಪಡು, “ಕ್ರಿ ಯಾಶೀಲಗೊಳ್ಳು » ಎನ್ನುವ ಆ ಉತ್ಪತ್ತಿಯಾಗಿದೆ. ಆದ್ದರಿಂದ 


ಸಂವೇಗಗಳಿಗೂ, ಅಳಿ ರಣೆಗಳಿಗೂ ಪರಸ್ಪರ ಸ್ತ. i ಆದ್ದರಿಂದ ಸಂವೇಗ 
ಸ್ಥಿತಿಯನ್ನೂ ಸಹ ಅಭಿ ಪ್ರೇರಿತಸಿ ತಿಯೆಂದು ಸಂಗಣಿಸಬಹುದು. ಕೆಲವು ಅಂಶಗಳಲಿ 


ಸಂವೇಗಗಳು ಅಭಿಪ್ರೆ ಣೆಯ ಕಾರ್ಯಗಳನ್ನ ೯ ಕೆ ಗೊಳ್ಳು ತ್ರ ಗತೆ ವ್ಯಕ್ತಿ ಸಂವೇಗ 
ಸ್ಥಿತಿಯಲ್ಲಿರುವಾಗ ಅವನ ವರ್ತನೆಗೆ ಹೆಚ್ಚಿ ನ ಶಕ್ತಿ ದೊರೆಯುತ್ತೆ ದೆ. ಸಂವೇಗ ಸಿ ಸತಿಯು 
ವ್ಯಕ್ತಿಯ ವರ್ತನೆಯು ನಿರ್ದಿಷ್ಟ ಗುರಿಯತ್ತ ಹೋಗು ವಂತೆ ಮಾಡುತ್ತ ಡೆ ಸಂವೇಗಗಳು 
ವ್ಯಕ್ತಿಯ. ಸಂತುಲಿತ (ಸಮತೋಲನ) ಸ್ಥಿ ಸ್ಥಿತಿಯನ್ನು ಗೊಂದಲಕ್ಕೀಡುಮಾಡುತ್ತವೆ. 
ಹೀಗೆ ಸಂವೇಗಗಳು ಅಭಿಸ್ರೇರಣೆಯಲ್ಲಿ ಪಾತ್ರ ನಹಿಸುತ್ತ ವೆ. 


ಪ್ರೋತ್ಸಾಹಕಗಳು : ; 

ವಸ್ತುಗಳಲ್ಲಿ ಜೀವಿಯನ್ನು ತಮ್ಮೆಡೆಗೆ ಆಕರ್ಸಿಸುವ ಅಥವಾ ನಿಕರ್ಷಿಸುವ (ದೂರ 
ತಳ್ಳುವ) ಗುಣಗಳಿರುತ್ತವೆ. ಈ ಗುಣಗಳಿಗೆ ಪ್ರೋತ್ಸಾಹಕ ಎನ್ನುತ್ತಾರೆ. ಜೀವಿ 
ಯನ್ನು ತಮ್ಮೆಡೆಗೆ ಸೆಳೆಯುವ ವಸ್ತುಗಳನ್ನು ಧನಾತ್ಮಕ ಪ್ರೋತ್ಸಾ ಹಕಗಳೆತಲೂ, 
ಜೀವಿಯನ್ನು ತಮ್ಮಿ ದ ದೂರತಳ್ಳು ವ ವಸ್ತು ಗಳಿಗೆ ಬುಣಾತ್ಮ ಕ ಪ್ರೋತ್ಸಾಹಕನೆಂತಲೂ 
ಕರೆಯುತ್ತಾರೆ. “ಚ | ಹಸಿವಿನಿಂದಿರುವ ಜೀವಿಗೆ ಆಹಾರ, ಧನಾತ್ಮಕ 
ಪ್ರೋತ್ಸಾಹಕವಾಗುತ್ತದೆ. ನೀರಡಿಕೆಯಿಂದಿರುವ ಜೀವಿಗೆ ನೀರು ಧನಾತ್ಮಕ ಪ್ರೋತ್ಸಾ 
ಹಕವೆನಿಸುತ್ತದೆ. ಆಹಾರ್ಯ, ನೀರು ಮುಂತಾದವುಗಳಲ್ಲಿ ಧನಾತ್ಮಕ ಪ್ರೋತ್ಸಾಹಕ 
ಗುಣವಿರುತ್ತದೆ. ವೇದನೆಯನ್ನುಂಟುಮಾಡುವ ವಸ್ತುಗಳು ವಿದ್ಯುರ್ತಷಾಕ್‌ 
ಮುಂತಾದವುಗಳಲ್ಲಿ ಖುಣಾತ್ಮಕ ಪ್ರೋತ್ಸಾಹಕ ಗುಣವಿರುತ್ತದೆ. ಕೆಲವು ವೇಳೆ ವಸ್ತು 
ಗಳ ಪ್ರೋತ್ಪಾ ಹಕ ಗುಣ ಆರೋಪಿತವಾದುದಾಗಿರುಹುದು. ವ್ಯಕ್ತಿಯ ಅನುಭವದ 
ಆಧಾರದ ಮೇಲೆ ವಸ್ತುಗಳಲ್ಲಿರುವ ಪ್ರೋತ್ಸಾಹಕ ಗುಣ ಬದಲಾಯಿಸುತ್ತದೆ. ಆದುದ 
ರಿಂದ ಒಬ್ಬ ವ್ಯಕ್ತ, `ಧನಾತ್ಮ ಕ ನನೀತ್ಯಾಪಕವ್ಯ ಬದಲಾಯಿಸಬಹುದು. ಇದು 
ಕಲಿಕೆ ಮತ್ತು ಇತರ ಅನುಭವಗಳ ಫಲ. ಉದಾಹರಣೆಗೆ ಮಾಂಸಹಾರ. ಮಾಂಸಹಾರಿಗೆ 
ಧನಾತ್ಮಕ ಪ್ರೋತ್ಸಾಹಕವಾಗಿಯೂ, ಸ್ಟ್ರಾಪ್‌ ಖಯಣಾತ್ಮಕೆ ಕ ಪ್ರೋತ್ಸಾಹಕ 
ವಾಗಿಯೂ ಪರಿಣಮಿಸುತ ದೆ. ಜೀವಿಯನ್ನು ಅಭಿಸ್ರೆ ರಿತಗೊಳಿಸುವಾಗ ಸೂಕ್ಕವಾದ 
ಪ್ರೋತ್ಸಾಹಕನಿರಬೇಕಾಗುತ್ತದೆ. ಪ್ರೋತ್ಸಾ ಹಕ ಗುಣಗಳು ಅಭಿಸ್ರೇರಣೆಂ ನ್ನು 


ಪ್ರ ಭಾಪಗೊಳಿಸುತ ದೆ. ಆದುದರಿಂದ ಆಭಿಪ್ರ ೇರಣೆಯನ್ನು ಚರ್ಚೆ ಗ pick 
ಣೆಯ ಪ್ರೋತ್ಸಾಹಕ ಪರಿಸ್ಥಿ ತಿಗಳನ್ನು ಕುರಿತು ಚರ್ಚಿಸುವುದು ಸೂಕ ವೆನಿಸುತ್ತದೆ 


ಹ 


೧೨ ಮಾನವಿಕ ಕರ್ಣಾಟಕ 


ಅಭಿವೃತ್ತಿಗಳು (ಮನೋಭಾವಗಳು) : 
ವ್ಯಕ್ತಿಯು ಒಂದು ವಸ್ತು, ವಿಚಾರ, ಸಂಸ್ಥೆ ಅಥವಾ ವ್ಯಕ್ತಿಯ ಕಡೆಗೆ ನಿರ್ದಿಷ್ಟ 
ದಿಶೆಯಲ್ಲಿ ವರ್ತಿಸುವಂತೆ ಮಾಡುವ ಮಾನಸಿಕ ಸಿದ್ಧ ತೆಗೆ ಅಭಿವೃತಿ, ಯೆನ್ನುತ್ತಾ ks 
ಬ ತ್ಕಿಗಳು.. ಧನಾತ್ಮ ಕವಾಗಿರಬಹುದು ಜನಾ ಖುಣಾ ದಾಹ, ಕ 
ವರ್ಕಿಯು ಧನಾತ್ಮಕ ಕ ಅಭಿವೃ ತ್ತಿಯನ್ನು ಹೊಂದಿದ್ದ ಕೆ ಆ ವಿಚಾರದ ಬಗ್ಗೆ ಆಸೇಕ್ಷಣೀಯ 
ವರ್ತನೆಯನ್ನು ತೋರಿಸುತ್ತ. ನ್‌ ಖುಣಾತ್ಮ ಕವಾದ ಅಭಿವೃತ್ತಿ ತಿ ಯನ್ನು ಹೊಂದಿದ್ದೆ ಕೆ } 
ವಿಚಾರದ ಬಗ್ಗೆ ಅ ನಪೇಕ್ಷಣೀಂ ಯವಾದ ವರ್ತನೆಯನ್ನು ತೋರಿಸುತ್ತಾ, ನೆ. ಅನನು 
ಆ ವಸ್ತು ಅಥವಾ ವಿಚಾರದಿಂದ ದೂರ ಹೋಗುತ್ತಾನೆ, ಬೇಕಿಸುತ್ತಾ ನೆ. ಈ ಅಭಿ 
ವೃತ್ತಿ ಗಳು ಬೆಳವಣಿಗೆಯ ಅವಧಿಯಲ್ಲಿ ಕಲಿಕೆಯಿಂದಾಗಿ ಉ:ಟಾಗುತ್ತ ದೆ. ಇವು 
ವರ್ತನೆಯ ಮೇಲೆ ಪ್ರಭಾನ ಬೀರುವುದರಿಂದ, ವ್ಯಕ್ತಿಯ ಅಭಿಸ್ರೇರಣೆಯಲ್ಲಿಯೂ 
ಪ್ರಭಾವ ಬೀರುತ್ತವೆ. ಉದಾಹರಣೆಗೆ, ಒಂದು ವಿಷಯದ ಬಗ್ಗೆ (ಗಣಿತದ ಬಗ್ಗೆ) ' 
ಧನಾತ್ಮಕ ಅಭಿವೃತ್ತಿಯನ್ನು ಹೊಂದಿರುವ ವಿದ್ಯಾರ್ಥಿಗಳನ್ನು ಗಣಿತದ ಕಲಿಕೆಗೆ ಅಭಿ ' 
ಪ್ರೇರಿತಗೊಳಿಸುವೆದು ಸುಲಭ ಸಾಧ್ಯ ವಾಗುತ್ತದೆ. ಅಂತೆಯೇ ಯಣಾತ್ಮಕ ಅಭಿವೃತ್ತಿ 
ಯನ್ನು ಹೊಂದಿದ್ದರೆ ಇದು ಸಾಧ್ಯವಾಗುವುದಿಲ್ಲ. ಹೀಗೆ ವ್ಯಕ್ತಿಯು ಹೊಂದಿರುವ . 
ಅಭಿನೃತ್ತಿ ಗಳೂ ಸಹ ಅಭಿಪ್ರೇರಣೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತ ದೆ. | 


na ip ಬೆ DANS sack 


ಅಭಿರುಚಿ (ಆಸಕ್ತಿ) ಗಳು : 


ವಸು, ವಿಚಾರ ಅಥವಾ ವ್ಯಕ್ತಿ ಯೊಬ್ಬ ನ ಬಗೆಗೆ ವ್ಯ ಕ್ರಿ ಹೊಂದಿರುವ ಅಸೆ ಸೇಕ್ಷ ' | 
ಣೀಯೆ ಅಭಿವೃ, (ಮನೋಭಾನ) ಯೇ ಆಭಿರುಚಿಯೆಸಿಸುತ ಡೆ.  ಅಭಿರುಚಿಯೆ ' 
ಅಭಿವೃತ್ತಿಯೆ ವಸ್ತುವಿಗೆ ಸಂಬಧಸಟ್ಟ ಚಟುವಟಿಕೆಗಳನ್ನು ಮನಃಪೂರ್ವಕವಾಗಿ ಕೈ ' 
ಗೊಳ್ಳಲು ವ್ಯಕ್ತಿಯನ್ನು ಸಿದ್ಧಗೊಳಿಸುತ್ತ ದೆ. ಉದಾಹರಣೆಗೆ, ಹೂವುಗಳಲ್ಲಿ ಅಭಿರುಚಿ ' 
ಯಿರುವ ವಿದ್ಯಾರ್ಥಿಯು ಹೂವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಉತ್ಸು 
ಕತೆ ತೋರುತ್ತಾನೆ. ಪುಷ್ಪಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಚೆನ್ನಾಗಿ ನೆನಸಿ 
ನಲ್ಲಿಟ್ಟಕೊಳ್ಳುತ್ತಾನೆ. ವಿಧವಿಧವಾದ ಹೂಗಳನ್ನು ಸಂಗ್ರಹಿಸಬಹುದು. ಹೂಗಳ 
ಬಗ್ಗೆ ಹೆಚ್ಚಿನ ಸಂವೇದನೆಯನ್ನು ಬೆಳೆಯಿಸಿಕೊಳ್ಳುತ್ತಾನೆ. ವಿದ್ಯಾರ್ಥಿಗಳನ್ನು ಅವರ 
ಅಭಿರುಚಿಯಿರುವ ನಿಷಯಗಳ ಬಗ್ಗೆ ಕಲಿಯೆಲು ಸುಲಭವಾಗಿ ಪ್ರೀಕೀಪಿಸಬಹುದು: 


ಮೌಲ್ಯಗ ಳೆ: 


“ವ್ಯಕ್ತಿ ಯೊಬ್ಬ ನು ತನ್ನ ಜೀವನದಲ್ಲಿ ಮುಖ್ಯನೆಂದುಕೊಂಡಿರುವ ಧ್ಯೇಯಗಳ 
ಅಥವಾ fae ಗುಂಪಿಗೆ ಸಂಬಂದಿಸಿದಂತೆ ವ್ಯಕ್ತಿ ತಳೆದಿರುವ ನಿಲುವೇ ಮೌಲ್ಯವೆನಿಸು 
ತ್ತದೆ? ಸಾ ್ರಿಕ್ರಂಗ್ಸರ್‌ ಎಂಬುವನು ಮಾನವನ ಜೀವನದಲ್ಲಿ ಮುಖ್ಯವೆಸಿಸಿರುವ ಆರು 


ಶಿಕ್ಷ ಇದಲ್ಲಿ ಅಭಿಪ್ರೇರಣೆ ೧೩ 


ವಿಧದ ಮೌಲ್ಯಗಳನ್ನು ಗುರ್ತಿಸಿದ್ದಾನೆ. ಅವೆಂದರೆ ಸೈದ್ಧಾಂತಿಕ ಮೌಲ್ಯ, ಆರ್ಥಿಕ 
ಮೌಲ್ಯ, ಸೌಂದರ್ಯ ಮೌಲ್ಯ, ರಾಜಕೀಯ ಮೌಲ್ಯ, ಸಾಮಾಜಿಕ ವೌಲ್ಯ ಮತ್ತು 
ಧಾರ್ಮಿಕ ವೌಲ್ಯ, ಮೌಲ್ಯಗಳು ವರ್ತನೆಯ ಮೇಲೆ ಪ್ರಭಾವ ಬೀರುತ್ತವೆಯಾದುದ 
ರಿಂದ, ವಿದ್ಯಾರ್ಥಿಗಳನ್ನು ಅಭಿಸ್ರೇರಿತಗೊಳಿಸುವಾಗ ಆವರ ಮೌಲ್ಯಗಳನ್ನು ಸಹ 
ಗಮನಕ್ಕೆ ತಂದುಕೊಳ್ಳ ಬೇಕಾಗುತ್ತದೆ. 


ಆಕಾಂಕ್ಷೆಗಳು : 


ವ್ಯಕ್ತಿಯು ನಿರ್ದಿಷ್ಟ ಮಟ್ಟದ ಸಾಧನೆಯನ್ನು ಮಾಡಬೇಕೆನ್ನುವ ಬಯಕೆಯು ' 
ಆಕಾಂಕ್ಷೆಯಾಗಿರುತ್ತದೆ. ಆಕಾಂಕ್ಷೆಯ ಮಟ್ಟ ವ್ಯಕ್ತಿಯಿಂದ ವ್ಯಕ್ತಿಗೆ ಜೇರೆ ಬೇರೆ 
ಯಾಗಿರುವಂತೆಯೇ, ಒಬ್ಬನೇ. ವ್ಯಕ್ತಿಯಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ 
ಯಾಗಿರುತ್ತದೆ. ಆಕಾಂಕ್ಷೆಯ ಮಟ್ಟ ವ್ಯಕ್ತಿಯ ಸಾಧನೆಯ ಮಟ್ಟವನ್ನು ಪ್ರಭಾವಿತ 
ಗೊಳಿಸುತ್ತದೆ, ಆದ್ದರಿಂದ, ಅಭಿಪ್ರೇರಣೆಗೊಳಿಸುವಲ್ಲಿ ನಿದ್ಯಾರ್ಥಿಗಳ ಆಕಾಂಕ್ಷೆಯ 
ಮಟ್ಟನನ್ನು ಪರಿಗಣಿಸಬೇಕಾಗುತ್ತ ದೆ. 


ಅಭಿಸ್ರೇರಣೆಗಳ ವರ್ಗೀಕರಣ: 


ಅಭಿಪ್ರೇರಣೆಗಳನ್ನು ಅನೇಕ ರೀತಿಯಲ್ಲಿ ವರ್ಗೀಕರಿಸಬಹುದು. ಅವ್ರೆಗಳನ್ನು 
ಪ್ರಾಥಮಿಕ ಮತ್ತು ಅನುಷಂಗಿಕ ಅಭಿಪ್ರೇರಣೆಗಳೆ:ದು ನಿಭಾಗಿಸಬಹುದು. ಹೆಸಿನ್ಸ, 
ನೀರಡಿಕೆ, ಗಾಳಿಯ ಅಗತ್ಯತೆ, ದೇಹದಿಂದ ಕಲ್ಮಷಗಳನ್ನು ಹೊರಹಾಕುವ ಅನಸ್ಯಕತೆ 
ಮತ್ತು ಲೈಂಗಿಕ ಪ್ರೇರಣೆ ಇವ್ರ ಜೀನಿಯ ಉಳಿವಿಗೆ ಅವಶ್ಯಕವಾದುನ್ರೆಗಳಾದುದರಿಂದ 
ಅವ್ರೆ ಪಾ ಢಥನಿಕ ಅಭಿಸೇರಣೆಗಳೆನಿಸುತ್ತವೆ. ಅನುಷಗಗಿಕೆ ಆಭಿಸ್ರೇರಣೆಗಳು ಜೀನಿಯೆ 
ಉಳಿವಿಗೆ ಬೇಕಾದನ್ರೆಗಳಾಗಿರುನ್ತೆದಿಲ್ಲ ಮತ್ತು ಅವ್ರೆ ಕಲಿಕೆಯಿಂದ ಉಂಟಾಗುತ್ತವೆ. 
ಸಾಧೆನಾ ಪ್ರೇರಣೆ, ಸ:ಗ್ರಹೆ ಪ್ರನೃತ್ತಿ, ಅಧಿಕಾರ ಸ್ರನೃತಿ, ಮುಂತಾದನೆಗಳು ಆನು 
ಷಂಗಿಕ ಅಭಿಪ್ರೇರಣೆಗಳೆನಿಸುತ್ತ ವೆ. ಅಭಿಪ್ರೇರಣೆಗಳನ್ನು ಜೈನಿಕ ಮತ್ತು ಸಾಮಾಜಿಕ 
ಅಭಿಸ್ರೇರಣೆಗಳೆದ ವರ್ಗೀಕರಿಸಬಹುದು. ಪ್ರಾಥಮಿಕ ಪ್ರೇರಣೆಗಳಿಗೆ ಜೈವಿಕ ಅಧಾರ 
ವಿಕುಪ್ರದರಿಂದ ಅವು ಜೈೆನಿಕ ಪ್ರೇರಣೆಗಳಾಗಿನೆ. ಆನುಷಂಗಿಕ ಅಭಿಪೇರಣೆಗಳು 
 ಮಾನನನ ಸಾಮಾಜಿಕ ಅಸ್ಸಿ ತ್ವದಿಂದ ಉಂಬಾಗುನೆದರಿಂದೆ ಅನು ಸಾಮಾಜಿಕ ಅಭಿ 
ಪ್ರೇರಣೆಗಳೆನ್ನಿ ಸುತ್ತವೆ. ಅಭಿಸ್ರೇರಣೆ ಆಂತರಿಕವಾಗಿರಬಹುದು ಅಥವಾ ಬಾಹ್ಯವಾಗಿರ 
ಬಹ.ದು. ಅಭಿಸ್ರೇರಣೆಯ ಸನ್ನಿವೇಶದಲ್ಲಿ ಇರುವ ಪ್ರೋತ್ಸಾಹಕ ಪರಿಸ್ಥಿತಿಗಳು ಗುರಿಯ 
ಸಾಧನೆಗೆ ಕಾರ್ಯಾತ್ಮಕವಾಗಿ (ನೇರವಾಗಿ) ಸಂಬಂಧೆ ಹೊಂದಿದ್ದರೆ ಅದು ಆಂತರಿಕ 
ಅಭಿಪ್ರೇರಣೆಯೆನ್ಸಿಸಿಕೊಳ್ಳುತ ದೆ. ಉದಾಹರಣೆಗೆ, ಆಹಾರವನ್ನು ತಿನ್ನುವುದು, 
ಪದನಿಯೊಂದನ್ನು ಸಡೆಯುನುದು, ಸಮಸ್ಯೆಯೊಂದನ್ನು ಸರಿಹೆರಿಸುವುದು ಇತ್ಯಾದಿ 
ಪ್ರೋತ್ಸಾಹಕ ಪರಿಸ್ಥಿತಿಗಳಿಗೂ, ಗುರಿಯ ಪ್ರಾಸಿ ಗೂ ನಡುನೆ ಇರುವ ಸಂಬಂಧವ್ರೆ 


೧೪ ಮಾನವಿಕ ಕರ್ಣಾಟಕ 


ಕೃತ್ರಿ ಮವಾಗಿದ್ದ ರೆ ಅಥವಾ ನಿಪ್ರ್ರ ಮಾಣ ಸ್ವರೂಪದ್ದಾ ಗಿದ್ದರೆ ರೆ ಅಂಥ ಆಭಿಪ್ರೆ ೇರಣೆಯು 
ಬಾಹ್ಯ ಪ್ರೀರಣೆಯೆನ್ಸಿಸುತ್ತ ಡೆ. 2.1. ಬಹುಮಾನ ಪಡೆಯಲು ಕೆಲಸ 
ಮಾಡುವುದು, ಪರೀಕ್ಷೆ`ಲ್ಲಿ ಶೆ ಣಿ (ದರ್ಜೆ) ಸಡೆಯುವೆದು, ಅಲ್ಪ ಬಹುಮಾನ 
ಪಡೆಯಲು ಯತ್ತಿ ಸುವರು ಇತ್ಯಾದಿ ಆಂತರಿಕ ಅಭಿಫ್ರೇರಣೆಯು ; ವ್ಯಕ್ತಿ ಯೆ ಆಂತರ್ಯ 
ದಿಂದ ಹೊ Pw: ನ್ನ ತ್ತದೆ ಬಾಹ್ಯ ಅಭಿಪ್ರೆ ರಣೆ ವ್ಯಕ್ತಿ ಯ ಹೊರ ಫೆ ಪ್ರ ಸಂಚದಲ್ಲಿರುವ 
ಪರಿಸ್ಥಿ ತಿಗಳಿಂದ ಊ ಲ್ಲಾರುತ | ದೆ. ಜೆ ವಿಕ ಮತ್ತು ವ ವ್ಯಕಿ ತ್ರ ನಿರ್ಧಾರಕಗಳು ಆಂತರಿಕ 
ಅಭಿಸ್ರೇರಣೆಗಳಗೆ ಕಾರಣವಾಗುತ್ತ ೫, ಬಾಹ್ಯ ಅಭಿಪ್ರೇರಣೆಗೆ ಪರಿಸರದ ನಿರ್ಧಾರ 
ಕಾಂಶೆಗಳು ಕಾರಣವಾಗುತ್ತವೆ. ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆಗಿಂತ 
ಹೆಚ್ಚು ಪ್ರಭಾವಯುತವಾಗಿರುತ್ತದೆ. ಮನೋನಿಸ್ಲೇಷಣಾ ವಾದಿಗಳು ಮಸ್ತೊಂದು 
ಬಗೆಯೆ ಅಭಿಸ್ರೇರಣೆಯನ್ನು ಗುರ್ತಿಸಿದ್ದಾರೆ. ಅನೆಚೇತನಾತ್ಮ ಕ್ರ ಅಭಿಪ್ರೇರಣೆಗಳು 
ವರ್ತನೆಯನ್ನು ಪ್ರಭಾವಗೊಳಿಸುತ್ತವೆ ಎಂದು ಅವರು ತೋರಿಸಿದ್ದ ಕೆ. ದಮನ ಮಾಡಿದ 
ಬಯಕೆಗಳು, ಮರೆತುಹೋದ ನೆನಪುಗಳು ಅವಜೇತನ ಮಟ್ಟಕ್ಕೆ ತಳ್ಳಲ್ಪಟ್ಟು ಆ 
ಪ್ರಬಲವಾದ ಅನಚೇತನಾಕ್ಮಕ ಅಭಿಪ್ರೇರಣೆಗಳಾಗಿ ವರ್ತನೆಯನ್ನು ಸ ಭಾನ 
ತವೆ, 


ಅಭಿಪ್ರೇರಣೆಯ ವಿಧಗಳು : 


ಮಾನವನಲ್ಲಿ ಎಷ್ಟು ವಿಧದ ಆಭಿಪ್ರೇರಣೆಗಳಿವೆ? ಈ ಪ ಸ್ರಶ್ನೆ ್ಲೆಯೆನ್ನು ಉತ್ತ ರಿಸಲು 
ಮಾನವ ಅಭಿಸ್ರೇರಣೆಗೆ ಆನೇಕ ರೀತಿಯ ವಿವರಣೆಗಳನ್ನು Jp ಸ್ವನಿಗಳು ನೀಡಿ 
ದ್ದಾರೆ. ಇಂಥ ಕೆಲವೆ ಸಿದ್ಧಾಂತಗಳನ್ನು ಮುಂದಿನ ಪುಟಗಳಲ್ಲಿ ವಿವರಿಸಲಾಗಿದೆ. 
ಕೆಲವೆ ಲೇಖಕರು ಮಾನವ ಅಭಿಪ್ರೇರಣೆಯನ್ನು ವ್ಯಾಸಕವಾದ ಒಂದೇ ಒಂದು 
ಅಭಿಪ್ರೇರಣೆಯ ಮೂಲಕ ವಿನರಿಸಲು ಪ್ರಯತ್ನಿ ಸಿದ್ದಾರೆ. ಸಿಗ್ಮಂಡ್‌ ಫ್ರಾ ಇ 
"ಲಿಬಿಡೋ? ಅಭಿಪ್ರೇರಣೆಯ ಮೂಲಕ ನಾನನತಾ ವಾದಿ 'ಮನೋವಿಜ್ಞಾ ಇ ನಿಗಳು "ಆತ್ಮ 
ಸಾಕ್ಸಾತ್ಕಾರ' ದ ಏಕ ಅಭಿಪ್ರೇರಣೆಯ ಮೂಲಕ ಮಾನವ ಅಭಿಪ್ರೇರಣೆಯನ್ನು. 
ಯತ್ನಿಸಿರುನ್ರೆದು, ಹಿಂದೂ ದಾರ್ಶನಿಕರು ಜೇ ಅಂತಿಮ ಗುರಿಯಾದ "ಮೋಕ್ಷ'ದ 
ಪರಿಕಲ್ಪನೆ - ಇವು ಅಭಿಪ್ರೇರಣೆಯ ಏಕ.ಅಭಿಸ್ರೇರಣಾ ಪರಿಕಲ ನೆಗೆ ಉದಾಹರಣೆ 
ಗಳಾಗಿವೆ. 

ಮತ್ತೆ ಕೆಲವರು ಮಾನವ ಅಭಿಪ್ರೇರಣೆಯನ್ನು ಎರಡು ಮೂಲ ಅಭಿಪ್ರೇರಣೆಗಳ 
ಮೂಲಕ "ವಿವರಿಸಿದ್ದಾರೆ. ಫ್ರಾಯ್ಡ್‌ನ “ಈರೋಸ್‌' (ಜೀವಲಾಲಸೈ ಮತ್ತು 
"ಥೆನ್‌ಟೋಸ್‌ (ಮೃ ತು ್ಯಲಾಲಸೆ)ಯ ಸರಿಕಲ ನೆಗಳು ೌ್ಗೆ ವವಾದಿಗಳ ಒಳಿತು (ದೇವ್ರ) 
ಮತ್ತು ಕೆಡುಕು(ಸೈ ತಾನ)ಗಳ ಪರಿಕಲ ನೆಗಳು. ಜಿನ್‌ ki ಶ್ಲ ಪಂಥದಲ್ಲಿನ "ಯಿನ್‌ 
ಮತ್ತು "ಯಾಂಗ್‌'ನ ಪರಿಕಲ ಗಳು, ಪಾಸ 2 ಪುಣ್ಯದ ಪರಿಕಲ್ಪನೆಗಳು 


ಮಾನವ ಅಭಿಪ್ರೇರಣೆಯ ದ್ವಿ-ಅಭಿಸ್ರೇರಣಾ ಪರಿಕಲ ನೆಗೆ ಉದಾಡಕಣೆಗಭನಿಷೆ. 


ಶಿಕ್ಷಣದಲ್ಲಿ ಅಭಿಪ್ರೇರಣೆ a 


ಇತರರು ಮಾನವ ಅಭಿನೆ ಕ್ರೀರಣೆಯನ್ನು ನೇಕ ಅಭಿಸ್ರೇರಣೆಗಳ ಮೂಲಕ ವಿವರಿ 
ಸಿದ್ದಾ ರೆ, ಮುರ್ರೆ ಮಾನವನಲ್ಲಿ 28 ಅಭಿನಸೇರಣೆಗಳ ಒಂದು ಶ್ರ ಯ ನ್ನ € ಮಂಡಿಸಿ 
ದ್ದಾ ನೆ ಹಿಂದೂ ಧರ್ಮದ ನಾಲ್ಬು Na, ಪರಿಕಲ್ಪನೆಯು ಸ 'ವ ಅಭಿ 
ಪ್ರೆ "ರಣೆಯ ಬಹು - ಅಭಿಪ್ರೇರಣಾ ಸರಿಕಲ ನೆಯ ಮತ್ತೊಂದು ಇಡು ಕಾಗಿದೆ. 

ಅಂತಿಮವಾಗಿ ಮಾನವನಲ್ಲಿ ಇಂತಿಷ್ಟೇ ಅಭಿಪ್ರೇರಣೆಗಳಿವೆಯೆಂದು ಹೇಳಿ ಅವುಗಳ 
ಪಟ್ಟಿ ಮಾಡುವುದು ಸಾಧ್ಯವಿಲ್ಲ. ಏಕೆಂದರೆ ಬೇರೆ ಬೇರೆ ಜೇಖಕರು ಬೇಕೆ ಬೇಕೆ ರೀತಿ 
ಯಲ್ಲಿ ಅಭಿಸ್ರೇರಣೆಗಳನ್ನು ಸಟ್ಟಿ ಮಾಡಿದ್ದಾರೆ. ಕೆಲವು ವೇಳೆ ಒಂದೇ ಅಭಿಪ್ರೇರಣೆ 
ಯನ್ನು ಬೇಕೆ ಬೇರೆ ಹೆಸರುಗಳಿಂದ ಕರೆದಿರುವುದೂ ಉಂಟು. ಆದಾಗ್ಯೂ ಈ ಮುಂಡೆ 
ಕಾಣಿಸಿದವು ಮಾನವನಲ್ಲಿಯ ಮುಖ್ಯ ಅಭಿಪ್ರೇರಣೆಗಳೆನಿಸಿನೆ. 

|. ಜೈವಿಕ ಅಗತ್ಯಗಳು. . ಹೆಸಿನ್ರ (ಸುತ್‌), ನೀರಡಿಕೆ (ನಿಪಾಸಾ), ಲೈಂಗಿಕ 
ತೃಷೆ, ನಿದ್ರಾ, ಪ್ರಾಣವಾಯುನಿನ ಅವಶ್ಯಕತೆ, ಶರೀರದಿಂದ ಕಲ್ಮಷಗಳನ್ನು ಹೊರ 
ಹಾಕಬೇಕಾದ ಅವಶ್ಯಶತೆ. 

2- ಸಾಮಾಜಿಕ ಅಭಿಪ್ರೇರಣೆಗಳುವ ಸಮೂಹ ಜೀವನ ಲಾಲಸೆ, ಸಂಗ್ರಹ 
ಪ್ರನೃತ್ತಿ, ಆಕ್ರಮಣ ಸ್ರ ವೃತ್ತಿ, ಸ್ಪರ್ಧಾ ಪ್ರವೃತ್ತಿ, ಸಹಕಾರ, ಸಾಧನಾ ಅಭಿಪ್ರೇರಣೆ, 
ಸಾಮಾಜಿಕ ಸ ್ರತಿಷ್ಠೆ ಮ 
3. ಸಂವೇಗಾತ್ಮ ಕ ಅಗತ್ಯತೆಗಳು. ಪ್ರೀತಿ, ಕೋಸ ಇತ್ಯಾದಿ ಸಂವೇಗ 

ಗಳನ್ನು ಅನುಭನಿಸಬೇಕಾದ ಮತ್ತು ಅಭಿವ್ಯಕಿ 'ಸೊಳಿಸಬೇಕಾದ ಅವಶ್ಯಕತೆ, ದಕ್ಷತೆ 
ಯನ್ನು ಗಳಿಸುವ ಅವಶ್ಯಕತೆ ಆತ್ಮಗೆ ನಾಂವ್ರ ಚ ತೂಹಲ. 

4. ವ್ಯಕ್ತಿ ತನ್ನ ಬಗೆಗೆ ಮತ್ತು ಪರಿಸರದ ಬಗೆಗೆ ಏನನ್ನು ಯೋಚಿಸುತ್ತಾನೆ 
ಎಂಬುವದನ್ನು ಅವಲಂಬಿಸಿರುವ ಸಂಜ್ಞಾನಾತ್ಮಕ ಅಗತ್ಯತೆಗಳು. ಉದಾಹರಣೆಗೆ. ಪರಿ 
ಕಲ್ಕನಾ ಸಸ ತೆಯನ್ನು ಸರಿಹರಿಸಿಕೊಳ್ಳ ಬೇಕಾದ ಅವಶ್ಯಕತೆ, ಸಂಜ್ಞಾ ನಾತ್ಮ ಸ 
ಅಸನ.ಂಜಸಕೆಯನ್ನು ಸ ರಿಹರಿಸಿಕೆ ಓಳ್ಳೆ - ಥ ಅವಗ್ಮಕತಿ, ಆತ್ಮ -ಸಾಕ್ಷಾ ಬ ತಾರ, ಹ! 
ನೆಯ ನಿರೀಕ್ಷೆ 4 

5. ಅವಜೇತನಾತ್ಮಕ ಅಭಿಪ್ರೇರಣೆಗಳು - “ದಮನಗೊಳಿಸಿದ (ದನಿತ) 
ಆಕಾಂಕೆ ಕ್ಷೆ (ಆಸೆ) ಗಳು, ಅತ ಕಾಮನೆಗಳು, ಪ್ರಾ ಚೀನ ಆಕ್ಟ ತಿಕಲ್ಪ ಗಳು ಗ 


೪) ೨೨೦ 
ಪರಿಕಲ್ಪ ನೆ), ಜನ್ಮಾಘಾತ ಇತ್ಯಾದಿ. 


ಮಾನವ ಯ ವಿಷ್ಯ ಸೈಭಾವಗೊಳಿಸುವ ಕಾರಕಾಂಶಗಳು : 
ಮಾನವನ ಅಭಿಸ್ರೇರಣೆಯ ಮಟ್ಟಿ ವನ್ನು ಮತ್ತು ನಿನ್ಯಾಸನನ್ನು ಅನೇಕ ಅಂಕೆ 
ಗಳು ನಿರ್ಧರಿಸುತ್ತವೆ. ಅನೇಕ ಜೈವಿಕ ಅಂಶಗಳು ಅಭಿಸ್ರೇರಣೆಯಲ್ಲಿ ಮುಖ್ಯನೆನಿಸು 
ತ್ತವೆ. ಥೋಮಸ್‌ ಹೆ ಪೋಥೆಲಾಮಸ್‌, ಮೇಲ್ಮಿದುಳು (ಸೆರೆಬ್ರನಕ್‌) ಮುಂತಾದ 
ಪನೆಕಿನ ಭಾಗಗಳ್ಳು ಮತ್ತು ಅನೇಕ ಅಂತಃ ಸ್ರಾವ ಗ್ರಂಥಿಗಳು ಜೈವಿಕ ಅಗತ್ಯತೆಗಳನ್ನು 


೧೬ ಮಾನಸಿಕ ಕರ್ಣಾಟಕ 


ಪ್ರಭಾವಗೊಳಿಸುತ್ತವೆ. ಸಂಸ್ಕೃತಿ ಆದಕ್ಕೆ ಸೇರಿದ ಸದಸ್ಯರ ಅಭಿವರಣಾ ನಿ 
ವನ್ನು ಸಭಾವಗೊಳಿಸುತ್ತದೆ. ಮೌಲ್ಯ ವಿನ್ಯಾಸವು ಸಮೂಹದಿಂದ ಸಮೂಹಕ್ಕೆ 
ಬದಲಾಗುನೆದರಿಂದ ಅಭಿಸ್ರೇರಣಾ ವಿನ್ಯಾಸವೂ "ಸಹ ಬದಲಾನಣೆ ಹೊಂದುತ್ತದೆ. 
ಕುಟಿಂಬ ಮಕ್ಕಳ ಅಭಿಸ್ರೇರಣಾ ಮಟ್ಟವನ್ನು ಸ್ರಭಾನಗೊಳಿಸುವ ಒಂದು ಪ್ರಬಲ 
ಅಂಶ, ಪೋಷಕರ (ತುಂಸೆ-ತಾಯಿ) ಮನೋಭಾವ. ಳು, ನಿರೀಕ್ಷೆಗಳು ಮತ್ತು 
ಪ್ರೋತ್ಸಾಹ ಮಕ್ಕಳ ಅಭಿಪ್ರೇರಣೆಯನ್ನು ನಿರ್ಧರಿಸುತ್ತದೆ. ಸರಿಸರವನ್ನು ನಿಯಂತ್ರಿಸು 
ವುದು (ಬಹುಮಾನ, ದಂಡನೆ ಮುಂತಾದ ಪ್ರೋತ್ಸಾಹಕರ್ಶಣಿಯನ್ನು ವ್ಯವಸ್ಥೆ ಮಾಡು 
ವುದು) ವ್ಯಕ್ತಿಗಳನ್ನು ಅಭಿಪ್ರೇರಿತಗೊಳಿಸು ಶಕ್ತಿಯುತ ಮಾರ್ಗವಾಗಿದೆ. ಅಭಿ 
ಪ್ರೇರಣೆಯ ಮೇಲೆ ವ್ಯಕ್ತಿಯ ಅಭಿರುಚಿಗಳು, ಮನೋಭಾವಗಳು, ಆಕಾಂಕ್ಷೆಗಳು 
ಮತ್ತು ವೌಲ್ಯಗಳು ಬೀರಬಹುದಾದ ಪ್ರಭಾವವನ್ನು ಈ ಮೊದಲೇ ಸೂಚ್ಯವಾಗಿ 
ವಿನರಿಸಲಾಗಿದೆ. ಸಾಮಾಜಿಕ ಸ್ಥಾನ ಮಾನ, ಸಾಮಾಜಿಕ ಆರ್ಥಿಕ ಮಟ್ಟ ಮುಂತಾದ 
ಅನೇಕ ಸಾಮಾಜಿಕ ಅಂಶಗಳೂ ಸಹ ವ್ಯಕ್ತಿಗಳ ಅಭಿಸ್ರೇರಣಾ ಮಟ್ಟವನ್ನು ಪ್ರಭಾವ 
ಗೊಳಿಸುತ್ತವೆ. 


ಅಭಿಪ್ರೇರಣೆಯೆ ಮನೋವಿಶ್ಲೇಷಣಾತ್ಮಕ ದೃಷ್ಟಿಕೋನ : 


ಮನೋವಿಜ್ಞಾನದಲ್ಲಿ ಮನೋವಿಶ್ಲೇಷಣೆ ಎನ್ನುವ ಪದವನ್ನು ಮೂರು ಅರ್ಥ 
ಗಳಲ್ಲಿ ಬಳಸುತ್ತಾರೆ. ಇದು ಸಿಗ್ಮಂಡ್‌ ಫ್ರಾಯ್ಡ್‌ ನಿಂದ ಪ್ರಕಿಪಾದಿತವಾಗಿದೆ. ವಿಚಾರ 
ಪಂಥವನ್ನು ಸೂಚಿಸುತ್ತನೆ. ಈ ವಿಚಾರ ಪಂಥಕ್ಕೆ ಅಭಿಜಾತ್ಯ ಮನೋವಿಶ್ಲೇಷಣಾ 
ಪಂಥವೆಂದೂ ಹೇಳುತ್ತಾರೆ. ಎರಡನೆಯದಾಗಿ ಮನೋವಿಶ್ಲೇಷಣೆ ಎನ್ನುವ ಪದ 
ನಂತರದ ಫ್ರಾಯ್ಡಿಯನ್ನರ (ಯಾಂಗ್‌ ಮತ್ತು ಅ್ಯಷ್ಲೇರನ), ಮತ್ತು ನವ ಫ್ರಾಯ್ತಿ 
ಯನ್ನರ (ಕಾರೆನ್‌ ಹಾರ್ಸ್‌, ಬಟ್ಟೊ ರ್ಯಾಂಕ್‌ ಕಾರ್ಲ್‌ ಅಬ್ರಹಾಂ, ಸಲ್ಲೆವಾನ” 
ಮತ್ತು ಎಂಕ್‌ ಪ್ರಾಮ್‌) ದೃಷ್ಟಿ ಕೋನಗಳನ್ನು ಸೂಚಿಸುತ್ತದೆ. ಮೂರನೆಯದಾಗಿ 
ಈ ಪದ ಅವಚೇತನ ಮನಸ್ಸಿನ ಗತಿಶೀಲತೆಯನ್ನು ಅರ್ಥ ಮಾಡಿಕೊಳ್ಳಲು ಸಿಗ್ಮಂಡ್‌ 
ಫ್ರಾಯ್ಡೆ ನು ರೂಪಿಸಿದ ತಂತ್ರವನ್ನೂ ಸೂಚಿಸುತ್ತದೆ. 

ವಿಯೆನ್ನಾ ನಗರದಲ್ಲಿ ವೈದ್ಯನಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಸಿಗ್ನಂಡ”ಫ್ರಾಯ್ನ್‌ 
ತನ್ನ ದೀರ್ಫಕಾಲಿಕ ಅನುಭನದ ಆಧಾರದ ಮೇಕಿ 1885ರಲ್ಲಿ ತನ್ನ ಮನೋವಿಶ್ಸೇ 
ಷಣಾ ಸಿದ್ಧಾಂತವನ್ನು ರೂಪಿಸಿದನು. ಮನೋವಿಕಲ್ಪಗಳನ್ನು ಗುಣಸಡಿಸುವುದರಲ್ಲಿ 
ಆಗಿನ ಕಾಲದಲ್ಲಿ ಪ್ರಸಿದ್ಧಿ ಪಡೆಿದ್ದ ಷಾರ್ಕೋನಿನಿಂದ ಫ್ರಾಯ್ಡ್‌ ಬಹಳಷ್ಟು ಪ್ರಭಾ 
ನಿತನಾಗಿದ್ದ. ಫ್ರಾಯ್ಡ್‌ ತಾನು ಪಡೆದ ಹೊಸ ಹೊಸ ಅನುಭವಗಳ ಬೆಳಕಿನಲ್ಲಿ ತನ್ನ 
ಸಿದ್ಧಾಂತವನ್ನು ಅನೇಕ ಸಾರಿ ಸರಿಷ್ಕ್ರಾರಗೊಳಿಸಿದನು. 

ಯಾಂಗ್‌ ಮತ್ತು ಆ್ಯಡ್ಗೇರ್‌ ಪ್ರಾರಂಭದಲ್ಲಿ ಫ್ರಾಯ್ಡ್‌ ನ ತಿಷ್ಯರಾಗಿದ್ದರು. 
ಆದರೆ ಕಾಲಕ್ರಮೇಣ ಅವರು ಫ್ರಾಯಕ್ನನು ಪ್ರತಿಪಾದಿಸುವ ಕೆಲವು ಅಂಶಗಳನ್ನು 


8 
ಕ 
1 


me ae oidelenia ie ಸಸ 


ಶಿಕ್ಷಣದಲ್ಲಿ ಅಭಿಸ್ರೇರಣೆ ೧೭ 


ಲೈಂಗಿಕತೆಗೆ ಕೊಡುತ್ತಿದ್ದ ಪ್ರಾಮುಖ್ಯ, ಕನಸುಗಳನ್ನು ವ್ಯಾಖ್ಯಾನಿಸುವ ರೀತಿ- ಒಪ್ಪಿ 
ಕೊಳ್ಳದೇ ಹೋದುದರಿಂದ ಫ್ರಾಯ್ಡ್‌ನಿಂದ ಬೇರ್ಸಟ್ಟು ತಮ್ಮದೇ ಆದ ಸಿದ್ಧಾಂತ 
ಗಳನ್ನು ರೂಪಿಸಿಕೊಂಡರು. ಯಾಂಗ್‌ ತನ್ನ ಸಿದ್ದಾ ಂತವನ್ನು ವಿಶ್ಲೆ (ಷಣಾತ್ಮ ಕ 
ಮನೋವಿಜ್ಞಾ ನವೆಂದೂ, ೃಡ್ಗೇರ್‌ ತನ್ನ ಸಿದ್ಧಾ ಂತವನ್ನು ವ್ಯಕ್ತಿ ಮುನೋನಿಜ್ಞಾ ನ 
ವೆ:ದೂ ಹೆಸರಿಸಿಕೊಂಡರು. 

ಅನಂತರದ ಹಂತದಲ್ಲಿ ಕೆಲವು ಮನೋನಿಜ್ಞಾ ನಿಗಳ ಒಂದು ಸಮೂಹವ್ವೆ ಸ್ಕೂಲ 
ವಾಗಿ ಫ್ರಾಯ್‌ 'ನುಪ ಪ್ರತಿಪಾದಿಸಿದ ಸಿದ್ಧಾ ಂತವನ್ನು ಒಪ್ಪಿಕೊಂಡರೂ, ಆ ಸ ಸಮೂಹಕ್ಕೆ 
ಸೇರಿದ ಮನೋನಿಜ್ಞಾ ನಿಗಳು ಮಾನವ ಆಭಿಪ್ರೇರಣೆಯ ಗತಿಶೀಲವನ್ನು ವಿವರಿಸುವಲ್ಲಿ 
ಬೇರೆ ಬೇರೆ ದೃಷ್ಟಿ ಕೋನವನ ಸ ತಳೆದರು. ಇವರನ್ನು ಸಮಗ್ರವಾಗಿ ನವ - ಫ್ರಾಯ್ಡ್‌ 
ಯನ್ನರು ಗಟ era 

ಈ ಎಲ್ಲಾ ಮುನೋನಿಸ್ಲೇಷಣ ವಾದಿಗಳು ಮಾನವ ಅಭಿಪ್ರೇರಣೆಗೆ ನೀಡಿರುವ 
ವಿವರಣೆಯನ್ನು ಈ ಮುಂದೆ ಸಂಕ್ಷಿಪ್ತವಾಗಿ ಕೊಡಲಾಗಿದೆ. 


ಉದಾಹರಣೆಗೆ ನರಸಾ ಪೀ ಮಾನಸಿಕ ತೊಂದರೆಗಳನ್ನು ನಿವರಿಸುವುದರಲ್ಲಿ ಫ್ರಾಯ್ಡ್‌ 


ಸಿಗ್ಮಂಡ್‌ ಫ್ರಾಯ್ನಕ : 
ಫ್ರಾಯ್ಡ್‌ ಜೀವವಿಕಾಸದ ಫಲಿತವಾಗಿ ಉಂಟಾದ ಹುಟ್ಟುಗುಣಗಳು ಮಾನವ 
ಪ್ರೇರಣೆಗೆ ಮೂಲಸ್ರೋತಗಳೆಂದು ಪರಿಗಣಿಸುತ್ತಾ ನೆ. ಅನನು ಈ ರೀತಿಯ 
ಹುಟ್ಟಗುಣಗಳ ನಿರ್ದಿಷ್ಟ ಪಟ್ಟಿ (ಯಾದಿ) ಯನ್ನು ಕೊಡದಿದ್ದರು ಸಹ, ಅವ್ರೆ 
ಗಳನ್ನು ಎರಡು ಗುಂಪುಗಳಾಗಿ ವರ್ಗೀಕಂಸಬಹುದು ಎಂದು ಹೇಳುತ್ತಾನೆ. 
ಒಂದು ಗುಂಪಿನ ಜನ್ಮಜಾ ಇತ ಗುಣಗಳನ್ನು "ಈರೋಸ್‌' ಎಂದು ಕರೆದಿದ್ದಾನೆ. 
ಇದು ರಚನಾತ್ಮಕ ಸ್ವರೂಪವುಳ್ಳೆದ್ಹಾಗಿದೆ. ಇದು ಜೀವನ ರೂಪನೆಗೆ ಆಪ ಖಕ 
ವೆನಿಸುವ ಎಲ್ಲಾ ಬಗೆಯ ಚಟುವಟಿಕೆಗಳನ್ನೂ, ಸಂವೇದನೆಗಳನ್ನೂ As 
ತ್ತದೆ. ಇದು ಚವಿಸಿರುವುದಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ. ಇದು ಪ್ರೀತಿ, 
ವಾತ್ಸಲ್ಯ ಆತ್ಮಪ್ರ ತಯದ ವಿಕಾಸ ಸ ಮತ್ತು ಸಂರಕ್ಷಣಾ ಚಟುವಟಕೆಗಳ ಮೂಲಕ ವ್ಯಕ್ತ 
ಗೊಳ್ಳುತ್ತ ಜಿ. ಎರಡನೇ ಗುಂಪಿನ ಹಟ್ಟುಗುಣಗಳನ್ನು ಫ್ರಾಯ್ಡ್‌ "ಥೆನ್‌ ಟೋಸ್‌' 
ಇ ಕರೆದಿದ್ದಾ ನೆ. ಇದು ವಿನಾಶಕಾರಿ ಸ ಸ್ವಭಾವವಳ್ಳ ದ್ದು ಆಗಿದೆ ಎಂದು ಕರೆದಿದ್ದಾನೆ. 
ಇದು ಮ ಸತ್ಯು ಪೆ ಸ್ರೇರಣೆ(ಲಾಸಸೈಯಾಗಿದೆ. ಇದು ಆಕ ಶ್ರಮಣ, ಬೇರೆಯವರನ್ನು ಕೊಲ್ಲು 
ವುದು ಅಥವಾ ಆತ್ಮ ಹತ್ತ ಮಾಡಿಕೊಳ್ಳು ವುದು ಮುಂತಾದ ವಿನಾಶಕಾರಿ ಚಟುವಟಿಕೆಗಳ 
ಮೂಲಕ ವ್ಯಕ್ತವಾ ಗುತ್ತ ಡೆ. ಈ ಎರಡು ರೀತಿಯ ಹುಟ್ಟುಗುಣಗಳ ಮೂಲಕ ವ್ಯಕ್ತ 
ವಾಗ.ವ ಶಕ್ತಿಯನ್ನು. ಫ್ರಾಯ್ಡ್‌ ಲಿಬಿಡೋ ಅಥವಾ ಮಾನಸಿಕ ಶಕ್ತಿ ಎಂದು ಕರೆ 
ದಿದ್ದಾನೆ. ಫ್ರಾಯ್ಡ್‌ನ ಪ್ರಕಾರ ಜೀವನದ ಎಲ್ಲಾ ಶಾರೀರಿಕ ಚಟುವಟಿಕೆಗಳನ್ನು 
ನಡೆಯಾಸುವ ಶಕ್ತಿಯೇ ಎಲ್ಲಾ ಬಗೆಯ ಮಾನಸಿಕ "'ಚಟುವಔಕೆಗಳನ್ನೂ (ನುನೋ 


3 


೧೮ ಮಾನಪಿ* ಕರ್ಣಾಟಕ 


ವ್ಯಾಪಾರ) ನಡೆಯಿಸುತ್ತದೆ. ಲಿಬಿಜೋ ಈರೋಡ್‌ (ಜೀಜಿಲನಿಕ್ಷೆಯಾಗಿ, ಜೀವನ 


ಲಾಲಸೆಯಾಗಿ) ನ್ಯಕೆ ವಾದಾಗ ವ್ಯಕ್ತಿ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. 
ಹುಟ್ಟುಗುಣಗಳಿಂದ ಉಂಟಾಗುವ ಲಿಬಿಡೋ ಶಕ್ತಿಯ ಅವಶ್ಯಕತೆಗಳನ್ನು ತೃಪ್ತಿ 


ಗೊಳಿಸುವುದೇ ( ವ್ಯಕ್ತಿತ್ವ ತ್ರದ ಗತಿಶೀಲತೆಯಾಗಿ ಪರಿಸರ ಲಿಬಿಡೋನಿನ ಆವಳ್ಯಕತೆಗಳನ್ನು 


lp 


us Sach me 0 (|(ಛ 


ತೃಸ್ತಿಗೊಳಿಸಲು a. ಅದೇ ಸಮಯದಲ್ಲಿ ಪರಿಸರದಲ್ಲಿ ಅನೇಕ ಅಪಾಯದ ' 
bP ಮಿತಿಗಳೂ, ಅಸುರಕ್ಷತೆಯೂ ಮತು ಸಾಮಾಜಿಕ ಅಡೆತಡೆಗಳು ಇರು * 

ತ್ತವೆ. ಲಿಬಿಡೋವಿನ ಆವಶ್ಯಕಕೆಗಳು ತೃಪ್ತಿ ಗೊಳಿಸಲ್ಪಟ್ಟಾಗ ಸುಖಕರ ಸಂವೇದನೆ [ 
ಗಳಿಂದ ಕೂಡಿದ ಕೆಲವು ಮಾನಸಿಕೆ ಬದಲಾವಣೆಗಳು ಉಂಟಾಗುತ್ತವೆ. ಇವಳೇ ' 
ಸಂತೋಷ, ಉತ್ಸಾಹೆ ಮತ್ತು ಪ್ರೀತಿಯ ಸಂವೇಗಗಳಾಗುತ್ತವೆ. ಲಿಬಿಡೋವಿನ ' 
ಅಭಿವ್ಯಕ್ತಿ ತಡೆಯಲಟು ನಿರಾಶೆಗೊಳಿಸಲ್ಪಟ್ಟಾಗ ದುಃಖಕರ ಸಂವೇದನೆಗಳಿಂದ 


ವ್‌? 
ಕೂಡಿದ ಕೆಲವು ಮಾನಸಿಕ ಒದಲಾವಣೆಳು ಉಂಟಾಗುತ್ತವೆ. ಇನ್ರೆಗಳನ್ನೇ ಭಯ, 


ಕೋನ, ಅಸೂಯೆ ಮತ್ತು ಆತಂಕ ಮುಂತಾದ ಅಸುಖಕರ ಸಂವೇಗಗಳೆಂದೂ ಹೇಳು 
ತ್ತಾರೆ. ಹೀಗೆ ಸಂವೇಗಗಳು ಲಿಬಿಡೋ ಪ್ರವಹಿಸುವ ದಿಶೆಯನ್ನು pr 
ಲಿಬಿಡೋ ಮತ್ತು ಬಾಹ್ಯ ಸರಿಸರದ ನಡುವಣ ಘರ್ಷಣೆಯ ಪರಿಣಾಮವಾಗಿ 
ವ್ಯುಕ್ತಿತ್ತ ವಿಕಾಸವಾ ಗತೊಡಗುತ್ತದೆ ವ್ಯಕ್ತಿ, ತ್ವದಲ್ಲಿನ Mao ಹಾಗೂ ಎಲ್ಲಾ 
ಬಗೆಯ ಜನ್ಮಜಾತವಾದ ಹುಟ ಗುಣಗಳನ್ನು ಒಳೆಗೊಂಡಿರುವ ಭಾಗಕ್ಕೆ "ಇದ್‌? ಎಂದು 
ಹೆಸರು. ಇದರ ಸ್ವಭಾವ ಯಾವಾಗಲೂ ನೇರಮಾರ್ಗದಿಂದ ಸುಖವನ್ನು. ನಡೆಯು 
ವೆದಾಗಿದೆ. ಇದು ಸುಖಾಸಪೇಕ್ಷೆಯೆ ನಿಯಮದ ಮೇಶೆ ಕೆಲಸ ಮಾಡುತ್ತದೆ. ಆದರೆ 
ಹೊರಗಣ ಸ್ರಸಂಚದ ಅಡೆತಡೆಗಳು, ನಿರ್ಬಂಧೆಗಳು ಇದ್‌ನ ಅಪೇಕ್ಷೆಗಳಿಗೆ ಅಡ್ಡಿಬರುವುದ 
ರಿಂದ ವ್ಯಕ್ತಿತ್ವದಲ್ಲಿ ಮತ್ತೊಂದು ಪದರ ತಶೆದೋರುತ್ತದೆ. ಇದನ್ನು ಫ್ರಾಯ್ಡ್‌ 
ಅಹಂ (ನಾನು ಎನ್ನುವ ತತ್ವ) ಎಂದು ಕರೆದಿದ್ದಾನೆ... ಅಹ ವಾಸ್ತವಿಕ?ಯ 
ನಿಯನುದ ಮೇರೆ ಕೆಲಸ ಮಾಡುತ್ತದೆ. ಆಂದಕಿ ಇದ್‌ ತನ್ನ ಅಪೇಕ್ಷೆಗಳನ್ನು ಸೃಫಿ ಎ 
ಗೊಳಿಸಿಕೊಳ್ಳ ಲು ಬಿಡುವುದಕ್ಕೆ ಮೊದಲು ಅಹಂ ಹೊರಗಣ ನರಿಸರವ ವಾಸ್ತ ವಕ್ಷ 
ಸ ೃತಿಗಳೆನ್ನು "ಣೆಗೆ ತಂದುಕೊಳ್ಳು ತ್ತದೆ, ಹೀಗೆ ಅಹಂ ಇದ್‌ಗೆ ಒಂದು ಬ 
ಯಾಗುತ್ತ ಜ್ತ ಅಹ: ಹೊರಗಿನ ಬಹುತ » ದಂಡನೆಗಳ ದೃಷಿ ಸ್ಟ ಯಿಂದ: (ಸಮಾಜವ 
ಬೇಕು. ಬೇಡಗಳ ದೃ ಸಿ ಯಿಂದ) ಕೆಲಸ ಮಾಡುತ್ತ ಡೆ. ಯಿತು “ಿಡುಕಿನ ಸರಿಯಾದ 
ಪರಿಕಲ್ಪನೆ ಅಹಂಗೆ ಇನ್ನೊ ಬಂದಿರುನೆದಿಲ್ಲ. ಕ್ರಮೇಣ ಅಹಂ ವಿಕಾಸವಾಗತೊಡೆಗಿ 
ದಂತೆ, ಅಹಂ ಹೊರಸ ನ್ರಸಂಚದಲ್ಲಿರುವ ಬಾಹ್ಯ ಪ್ರಾಧಿಕಾರಗಳನ್ನು (ಪೋಷಕರು, 
ಅಧ್ಯಾಪಕರು ಮತ್ತು ಇತರ ಅಧಿಕಾರನಿರುವವರು) ಅಂತರೀಕರಣಗೊಳಿಸಿಕೊಳ್ಳು ತ್ತದೆ. 
ಅಂದರೆ ವ್ಯಕ್ತಿ ತನ್ನ ಲ್ಲಿಯೇ ಒಂದು ವಿವೇಕವನ್ನು ಬೆಳೆಸಿಕೊಳ್ಳು ತಾನೆ. ಹೀಗಾ ದಾಗ 
ವ್ಯಕ್ತಿತ್ವದ ಮತ್ತೊ, ದು ಸದರು ಕಾಣಿಸಿಕೊಳ್ಳು ತ ಡೆ. ಇದ್‌ನ್ನು ಫ್ರಾಯ್ಡ್‌ ಸೂಸರ್‌- 
i ಅಥವಾ 'ನಿನೇಕನೆಂದು ಕರೆದಿದಾ ನೆ, ಇಸ ಮನುಸ್ಯನ ಅಂತರೀಕರಣಗೊಂಡ 


ಫಗ ಕಾ ** ತ್ರಲು 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೧೯ 


ನೈತಿಕ ಪ್ರ 'ಜ್ಞೈಯಾಗಿರುತ್ತದೆ. ಇದು ವಿಧ್ಯಾತ್ಮಕ ನಿಯಮದ ಮೇಳೆ (“ನೀನು ಇದನ್ನು 
ಮಾಡ ಬೇಕು ಅಥವಾ ಮಾಡಸೇಕೂಡದು? ಇತ್ಯಾದಿ) ಕೆಲಸ ಮಾಡುತ್ತದೆ. ಆಹಂ 
ನಂತೆ ವಿವೇಕ ಯಾವ ಸಂದರ್ಭದಲ್ಲಿಯೂ SOM ಮಾಡಿಕೊಳ್ಳು ವದಿಲ್ಲ. ನ್ಸೆ ತಿಕ 
ಪ್ರಜ್ಞೆಯಾದ ವಿವೇಕ ಇದ್‌ ಮತ್ತು ಅಹಂ. ಎರಡನ್ನೂ ಸತೋಟಿಯನಿಡಲು ss 
ತ್ತದೆ. ಆದರೆ ವ್ಯಕ್ತಿತ್ವದ ಸಮತೋಲನದ ತತ್ವವಾಗಿ ಕಲಸ ಮಾಡುವದೇ ಅಜಾ 
ವು ಇದ್‌ನ ಜೈವಿಕ ಬಯಕೆಗಳನ್ನು ತ ಶೆ ಪ್ಲಿಪಡಿಸ ಸಬೇಕು ಮತ್ತು ಅದೇ ರೀತಿ ವಿವೇಕದ 
ನೈತಿಕ ವರ್ತನೆಯ ಅಜ್ಜೆ ಹ್ಹೆ ಗಳಿಗೂ SERN ಈ ಎರಡರ ನಡುವೆ ಸ ಸಾಮರಸ್ಯ ಸ್ಥಾಪಿಸುವ 
ಕೆಲಸ ಮಾಡಬೇಕಾಗುತ್ತದೆ. “0 
ವ್ಯಕ್ತಿತ್ವದಲ್ಲಿ ಮೂರು ಸ್ತರಗಳನ್ನು ಗುರ್ತಿಸಿದಂತೆ ಫ್ರಾ ಯ್‌ ಮನೋಲೋಕ 
ದಲ್ಲೂ ಇದನ್ನು ಇ ಸ್ತ ಕ NE ಕರೆದಿದಾ ನೆ) ಮೂರು ಸದರಗಳನ್ನು ಗುರ್ತಿಸಿದಾ ನೆ. 
ಪ್ರಸ್ತುತ ನಡೆಯೆ ವ ಘಟನೆಗಳ ಅರಿನನ್ನು ಹೊಂದಿರುವ ಮತ್ತು ಸ.ಲಭವಾಗಿ 
ನಪ್ಪು ಮಾಡಿಕೊಳ್ಳಲು ಸಾಧ್ಯವಾಗುವ ಅನುಭವಗಳನ್ನು ಹೊಂದಿರುವ ಮನಸ್ಸಿನ 
ಅತ್ಯಲ್ಪ ಭಾಗಕ್ಕೆ ಚೇತನ ಮನಸ್ಸು ಎಂದು ಹೆಸರು. ಇದರೆ Wt ವಿಶಾಲ 
ವಾಗಿರುವ, ಅಗಾಧವಾಗಿರುವ ಮನ ಸ್ಪ ಗೆ ಅವಜೇತನ ಮನಸ )) ಎಂದು ಹೆಸರ ು. ಇದರಲ್ಲಿ 
ಮಾನವನ ಜನ್ಮಜಾತ ಪ್ರವೃತ್ತಿಗಳು, ವಿಕಾಸದ ಸರಣಾಮಪ ಬಂದಿರುವ ಮೃಗ 
ಸ್ವಭಾವ, ಹುಟ್ಟು ನಾ (ಸರಾನುರ್ತಿತ ಪ್ರತಿಕ್ರಿಯೆ ಅಥವಾ ರಿಪ್ಲೆಕ್ಸುಗಳು), 
ಮರೆತುಹೋದ ನೆನಪುಗಳು, ಅತೃಸ್ತ್ಯ ಕಾಮನೆಗಳು ಇವೆಲ್ಲಾ ಅಡೆಕವಾಗಿವೆ. 
ಫ್ರಾಯ್ಡ್‌ ಅವಚೇತನ ಮನಸ್ಸನ್ನು ಸಮುದ್ರದಲ್ಲಿ ತನ್ನ ಬಹುಭಾಗವನ್ನು ನೀರಿನಲ್ಲಿ 
ಮುಳುಗಿಸಿ, ಮೇಲ್ಭಾಗದಲ್ಲಿ ಸ್ವಲ್ಪಭಾಗ ಮಾತ್ರ ಗೋಚರಿಸುವಂತೆ ಮಾಡುವ ಹಿಮ 
ಖಂಡದ ಮುಳುಗಿರುವ, ಅಗೋಚರ ಭಾ ಗಕ್ಟೆ ೋಲಿಸಿದ್ದಾನೆ. ಅನಚೇತನದಲ್ಲಿರುವ 
ಸಾಮಗ್ರಿ ಚೇತನ ಮನಸ್ಸಿಗೆ ಸುಲಭಷಾಗಿ ದೊರಕುವುದಿಲ್ಲ. ಚೇತನ ಮನ ಸ್ಸಿಗೂ 
ಅವಜೇತನ ಮನಸ್ಸಿಗೂ ಇಡುವೆ ಅರ್ಧಟೇತನ (ಪೂರ್ವಚೇತನ) ಮನಸ್ಸೆಂಬ ಸ್ವಲ್ಪ 
ಅಂಶವಿದೆ. ಈ ಭಾಗದಲ್ಲಿ ಫ್ರಾಯ್ನ್‌ “ಸೆನ್ಸಾರ್‌' ಎ ಎಂದು ಕರೆದಿರುವ ಒಂದು 
ಫಿಯಂತ್ರಣವಿದೆ. ಇದು ಅವಜೇತನದ ಪ್ರೇರಣೆಗಳು ಸುಲಭವಾಗಿ ಜೇತನ ಮನಸ್ಸಿಗೆ 
ಲಗ್ಗೆ ಹಾಕುವುದನ್ನು ನಿಯಂತ್ರಿಸುವ ಕಾರ್ಯೆ ಕ್ಲೆಗೊಳ್ಳುತ್ತದೆ. 
ಇದ್‌, ಅಹಂ ಮತ್ತು ನಿವೇಕ ಇವುಗಳ ನಡುವಣ ಘರ್ಷಣೆಗಳ ಪರಿಣಾಮವಾಗಿ 
ವ್ಯಕ್ತಿತ್ವದ ವಿಕಾಸ, ಭಗ್ನ ಮನೋರಥಗಳು, ದ್ವಂದ್ರಗಳು ಉಂಟಾಗುತ್ತವೆ. ಜ್‌ 
ತನ್ನ ಕಾಮನೆಗಳನ್ನು ನೇರವಾದ ಮಾರ್ಗದಲ್ಲಿ ತೃಸಿಸಡಿಸಲು ಪ್ರಯತ್ನಿಸಿದಲ್ಲಿ, 
ಹೊರಗಿನ ವಾಸ್ತವಿಕ ಸರಿಸ್ಕಿ ತಿಗಳೊಡನೆ ಫರ್ಷಣೆಯುಂಟಾಗಿ ಇದ್‌ನ ಪ ತ್ರಯೆತ್ನೆ ನಿಷ್ಟ ಲ 
ಗೊಳ್ಳು ತ್ತದೆ. AR ಮಾನಸಿಕ ವ್ಯವಸ್ಥೆ ಯಲ್ಲಿ ತುಡಿತ ಉಂಟಾ ಇ "೬. 
ಇದರ "ದುಃಖಕರ ಸರಿಣಾಮ ಭಾಗಶಃ ಚೇತನ ಅವಸ್ಥೆಯಲ್ಲಿರುವ ಅಹಂನ ಮೇಲೆ 
ಬಿದ್ದಾಗ ಅದಕ್ಕೆ ಆಘಾತ ಉಂಟಾಗುತ್ತದೆ. ಆಗ ಅದು ತನ್ನನ್ನು ಈ ಆಘಾತದಿಂದ 


೨೦ ಮಾನವಿಕ ಕರ್ಕಾಟಕ 


ರಕ್ಷಿಸಿಕೊಳ್ಳೆ ಲು ಪ್ರಯತ್ನಿಸುತ್ತದೆ. ಅದಕ್ಕಾಗಿ « ಅಹಂ ಇದನ ಅಪೇಕ್ಷೆಗಳನ್ನು ಪರೋಕ್ಷ | 


ವಾಗಿಯಾನರೂ ಸ್ವಲ್ಪನುಸ್ಟಗಾ ಇದರೂ ಶೋರಿಕೆಗಾದರೂ ಹೊರ ಪ್ರಪಂಚದಲ್ಲಿನ 
(ಸಮಾಜದಲ್ಲಿನ) ನಿಂ ಸುಮಗಳೊಂದಿಗೆ ಘರ್ಷಣೆ ಉಂಟಾಗುವ ರೀತಿಯಲ್ಲಿ ತೃಪ್ತಿ ಗೊಳ್ಳು 
ವಂತೆ ಮೊದಲು ಕೆಲವು ಮಾನಸಿಕ ತಂತ್ರಗಳನ್ನು ರೂಪಿಸಿಕೊಳ್ಳು ತ್ತದೆ, ಜನೆ ಈ 
ರಕ್ಷಣೆಗಳಿಗೆ. ಮುನೋತಂತ್ರಗಳು ಆಥವಾ ಅಹಂ ರಕ್ಷ ಕ್ಷಣೆ ತಂತ ಗಳು ಎಂದು ಹೆಸರು. 
ಫ್ರಾಯ್ಡ್‌ ಇಂತಹ ಅನೇಕ ತಂತ್ರಗಳನ್ನು ಗುರ್ತಿಸಿ ನಿನರಿಸಿದ್ದಾನೆ. ಹಗಲುಗನಸು 
ಕಾಣುನಿಕ, ಕನಸು, ಆಕ್ರ ಮಣ, ಪ್ರತಿಕೃಮಣ (ಹಿಮ್ಮಗಳುವಿಕೆ), ಪ್ರಕ್ಷೇಸಣೆ, ದಮನ, 
ಅವೆರೋಧ, ಕ್ಷತಿಪೂರ್ತಿ, ಪ್ರಾಯಶ್ಚಿತ್ತ, ಸ್ಥಾನಾಂತರಣ ಇವು ರಕ್ಷಣಾತಂತ್ರದ ಕೆಲವು 
ಉದಾಹರಣೆಗಳಾಗಿವೆ. 

ಬಹುತೇಕ ಲೈಂಗಿಕ ಸ್ವರೂಪದ್ದಾಗಿರುವ ಲಿಬಿಡೋವಿನ ತೃಪ್ತಿ ಶರೀರದಲ್ಲಿರುವ 
ವಿವಿಧ ಲೈಂಗಿಕ ಕ್ಷೇತ್ರ ಗಳ ಮೂಲಕ ವಿಕಾಸದ ವಿವಿಧ ಹಂತಗಳಲ್ಲಿ "ಆಗುತ್ತದೆ. ಈ 
ಮನೋ. ಲೈಂಗಿಕ ವಿಕಾಸದಲ್ಲಿ ಫ್ರಾಂಸ್ಥೌ ಅನೇಕ ಹಂತಗಳನ್ನು ಗುರ್ತಿಸಿದ್ದಾನೆ. 
ಹುಟ್ಟಿನಿಂದ ಒಂದು ವರ್ಷದವರೆಗೆ ಮಗು ಚೀಪುವುದು, ಹೀರುವುದು ಮುಂತಾದ 
ಕ್ರಿಯೆಗಳ ಮೂಲಕ ಬಾಯಿಯ ಮೂಲಕ ಲಿಬಿಡೋವಿನ ತೃಸ್ತಿಯಾಗುತ್ತ ದೆ, ಇದಕ್ಕೆ 
ಮುಖಹಂತ ಎಂದು ಹೆಸರು. ಒಂದು ವರ್ಷದಿಂದ ) ಅವಾ 3 ವರ್ಷದವ: ನಿಗೆ 
ಮಗು ಮೂತ್ರ ವಿಸರ್ಜನೆ, ಮಲವಿಸರ್ಜನೆಯ ಕ್ರಿಯೆಯಲ್ಲಿ ಒಂದು ರೀತಿಯ ಆನಂದ 
ವನ್ನು ಅನುಭನಿಸುತ್ತ ದೆ. ಇದಕ್ಕೆ ಗುದಹಂತ ಎಂದು ಹೆಸರು. ಮೂರನೇ ವರ್ಷದ 
ನಂತರ $ ವರ್ಷದವರೆಗೆ ಮಗು ತನ್ನ ಜನನೇಂದ್ರಿಯೆಗಳನ್ನೇ ಕ್ರೀಡಿಸುವೆದರ ಮೂಲಕ 
ಆನಂದವನ್ನು ಅನುಭವಿಸುತ್ತದೆ. ಇದಕ್ಕೆ ಲಿಂಗಹಂತ (ಲಂಗದ ಆಂಗ್ಲ ಪರ್ಯಾಯ 
ಪದ *ಫ್ಯಾಲಸ್‌' ಸ್ತ್ರೀ... ಪುರುಷ ಜನನೇಂದ್ರಿಯಗಳನ್ನು ಸೂಚಿಸುತ್ತದೆ). ಈ ಹಂತ 
ದಲ್ಲಿ ಹುಡುಗಿ, ಮಾನಸಿಕವಾಗಿ, ತಂದೆಯ. ಕಡೆಗೆ ಆಕರ್ಸಿತಳಾಗುತ್ತಾಳೆ ಮತ್ತು 
ಹುಡುಗ, ಮಾನಸಿಕವಾಗಿ ತಾಯಿಯ ಕಡೆಗೆ ಆಕರ್ಷಿತನಾಗುತ್ತಾನೆ. ಪರಿಣಾಮ 
ವಾಗಿ ಹುಡುಗಿ ತಾಯಿಯ ಬಗೆ ಯೆಣ, ಹುಡುಗ ತಂದೆಯ ಬಗ್ಗೆಯೂ ದೆ ೇಷಭಾವನೆ 
ಯನ್ನು ತಾಳಬಹುದು. ಫ್ರಾಯ್ಡ್‌ ಈ ಹುಡುಗ ಹುಡುಗಿಯರಲ್ಲಿನ ಈ ಮನೋ 
ಗ್ರಂಥಿಗಳನ್ನು ಕ್ರಮವಾಗಿ ಈಡಿಪಸ್‌ ಮನೋಗ್ರಂಥಿ ಮತ್ತು ಎಲೆಕ್ಟ್ರಾಮನೋಗ್ರಂಥಿ 
ಎಂದು ಕಕೆದಿದ್ದಾ ನೆ. ಈ ಮನೋಗ್ರಂಧಿಗಳು ಅವಜೇತನ ಮಟ್ಟ ದಲ್ಲಿ ಉಂಟಾಗುವುದ 
ರಿಂದ ವ್ಯಕ್ತಿಗೆ ಇದರ ಅರಿವು ಇರಲು ಸಾಧ್ಯವಾಗುನದಿಲ್ಲ. ಈ 'ಮನೋಗ್ರಂಧಿಗಳನ್ನು 
Ks: ಸೂಕ್ತರೀತಿಯಲ್ಲಿ ಪರಿಹರಿಸಿದಲ್ಲಿ ಅನೇಕ ರೀತಿಯ ವರ್ತನೆ ಸ ಸಮಸ್ಯೆಗಳು 
ಉಂಟಾಗುವ ಸಾಧ್ಯತೆಗಳಿವೆ. ಈ ಹಂತದ ನಂತರ 5 ರಿಂದ 1) ವರ್ಷದವರೆಗೆ 
ಲಿಬಿಡೋ ಸುಪಾ 3ನಸ್ಥೆಯಲ್ಲಿರುತ್ತದೆ. ಯಾವುದೇ ರೀತಿಯ ಬಾಹ್ಯವರ್ತನೆಯ ಮೂಲಕ 
ಇದು ನ ವ್ಯಕ್ತ ವಾಗುವುದಿಲ್ಲ. ಈ ಹಂತಕ್ಕೆ ಸುಸ್ತತೆಯ ಹಂತ ಎಂದು ಹೆಸರು. ಈ 
ಹಂತದಲ್ಲಿ ಹುಡುಗ ಹುಡುಗಿಯರು ಸಾಮಾನ್ಯವಾಗಿ ಲೈಂಗಿಕ ನಿಷಯಗಳಲ್ಲಿ ಆಸಕ್ತಿ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೨೧ 


ಯಿಲ್ಲದವರಾಗಿರುತ್ತಾರೆ. 12ನೇ ವರ್ಷದ ನಂತರ ಲಿಬಿದೋ ಪುನಃ ಜನನೇಂದ್ರಿಯಗಳ 
ಮೂಲಕ ತನ್ನ ಕಾಮನೆಗಳ ತೃಪ್ತಿ ಸಡೆಯತೊಡಗುತ್ತದೆ. ಈ ಅಂತಿಮ ಹಂತಕ್ಕೆ 
ಲ್ಬೆಂಗಿರ ಹಂತ ಎಂದು ಹೆಸರು. ಈ ಹಂತದಲ್ಲಿ ವೃಕಿ ಸ್ರತಿಲಿಂಗಿಯೆಡೆಗೆ (ಹುಡುಗ 


ಹುಡೆಗಿಯ ಕಡೆಗೆ, ಹುಡುಗಿ ಹುಡುಗನ ಕಡೆ) Ws ಸಹಜ ರೀತಿಯೆ 
ಸ್ತ್ರೀ-ಪುರುಷ ಸಮಾಗಮದ ಮೂಲಕೆ ಬೈಂಗಿಕ ತೃಪ್ತಿ ಉಂಟಾಗುತ್ತದೆ. ಈ ರೀತಿಯ 
ಸಹಜ ಲ್ಪೆಂಗಿತೆ ಅಭಿವ್ಯಕ್ತಿಯನ್ನು ವ್ಯಕ್ತಿ ಕಂಡುಕೊಳ್ಳುತ್ತಾನೆ. ಲೈಂಗಿಕ ಗ್ರಂಥಿಗಳು 
ಪಕ್ವ ಗೊಂಡು ತಮ್ಮ ಬತ ಈ ರೀತಿಯ ವರ್ತನೆ ಸಾಧ್ಯವಾಗುವಂತೆ 
ಮಾಡುತ್ತ ಪೆ: ಆರೋಗ್ಯವಂತನಾದ ವ್ಯಕ್ತಿ ನಿಕಾಸವಾದುತೆ ಈ ಮನೋಸೈೆಂಗಿಕೆ ಹೆಂತೆ 
ಗಳನ್ನು ಕ್ರಮವಾಗಿ ಸಾಧಿಸುತ್ತಾ ಮುಂದುವರಿಯಬೇಕು. ಹಾಗಾಗದೆ, ಒಂದು ಹೆಂತೆ 
| ದಿಂದೆ a ಹಂತಕ್ಕೆ ಹೋಗುವುದರಲ್ಲಿ ವಿಫಲತೆಯುಂಟಾದರೆ ವ್ಯಕ್ತಿ, ಮಾನಸಿಕ 
ವಾಗಿ, ಹಿಂದಿನ ವಿಕಾಸ ಹಂತದಲ್ಲಿಯೇ ಸಿ ಸ್ಥಿರೀಕ್ಸೆ ತಗೊಳ್ಳು ತ್ತಾ ನೆ. ಹಾಗಾದಾಗ ಅವನ 
ವ್ಯಕ್ತಿತ್ವದಲ್ಲಿ ನಿರ್ದಿನ್ವ ಲಕ್ಷಣಗಳು ತೆ ಜೋರುತ್ತ ವೆಯೆಂದೂ, ವ್ಯಕಿ ಗಳನ್ನು 
Bs ಗುದೀಯ, ಲಿಂಗೀಯ ಇತ್ಯಾದಿ ವ್ಯಕ್ತಿಗಳೆಂದು ವಿಭಾಗ ಮಾಡಬಹು 
ದೆಂದೂ ಫ್ರಾ ಯ್‌ ಹೇಳುತ್ತಾ 
ಇದ್‌ನ ಕಾಮನೆಗಳನ ನ ತೃನ ಪಿ ಪಡಿಸಲು ಲಿಬಿಡೋ ಶಕ್ತಿಯ ಪ್ರವಾಹದಲ್ಲಿ ತಡೆ 
ಹುಂಟಾದಾಗ ಈ ರೀತಿ ತಜೆಹಿಡಿಯಲ್ಪಟ್ಟ ಲಿಬಿಡೋ ಶಕ್ತಿಯು ಅವಚೇತನ ಮನಸ್ಸಿ 
ನಲ್ಲಿ ದಮಿತ ಶಕ್ತಿಯಾಗಿ ಉಳಿದುಕೊಳ್ಳು ತ್ತದೆ. ಸಂವೇಗಾತ್ಮಕವಾದ ಈ ಮಾನಸಿಕ 
ಶೆಕ್ತಿ ಸರೋಕ್ಷ ರೀತಿಯಲ್ಲಿ ಬಾಹ್ಯ ವರ್ತನೆಯ ರೂಪದಲ್ಲಿ ವ್ಯಕ್ತವಾಗಿ (ಮನೋರೋಗ 
ಲಕ್ಷಣಗಳಾಗಿ) ಅಸಸಾಮಾನ್ಯ ವರ್ತನೆಗೆ ಅಥವಾ ಮನೋನವಿಕಲ್ಪಕ್ಕೆ ಹಾದಿಯಾಗುತ್ತದೆ. 
ಹೀಗೆ ಫ್ರಾಯ್ಡ್‌ ತಡೆಹಿಡಿಯಲ್ಪಟ್ಟ ಲಿಬಿಡೋವಿನ ಶಕ್ತಿಯೇ ಎಲ್ಲಾ ರೀತಿಯೆ ಮನೋ 
ವಿಕಲ್ಫಾತ್ಮಕ ವರ್ತನೆಗಳಿಗೆ (ಅನಸವುಯೋಚಿತ ವರ್ತನೆಗಳಿಗೆ) ಮೂಲಕಾರಕನೆಂದು 
ಸರಿಗಣಿಸುತ್ತಾನೆ. ದಮನ ಮಾಡಿದ ಲೈಂಗಿಕ ಆಕಾಂಕ್ಷೆಗಳು, ಅತ್ಛನ್ಮ ಆನೆಗಳು, 
ಪೆರಾಜಯೆಗಳು ಮತ್ತು ನಿರಾಶೆಗಳು ದಮನ ಮಾಡಳ್ಳಿ ಟ್ಟು ಅವತಿತತತೆ ಆಳದಲ್ಲಿ ಸೇರಿ 
ಹೋಗುತ್ತವೆ. ಈ 'ಹುಟ್ಟಗುಣಗಳು ಮತ್ತು ನೆನೆಪುಗಳು ಸಂವೇಗಾತ್ಮ ಕ ಅನುಭವ 
ಗಳಿಂದ ಕೂಡಿರುವುದರಿಂದ, ಇವು ಮಾನವನ ವರ್ತನೆಯ ಸತ್ವ ಯುತ ಅಭಿಪ್ರೆ "ರಣೆಯೆ 
ಸ್ರೋತವಾಗುತ್ತವೆ. ಫ್ರಾಯ್ಡ್‌ ಮಾನವ ಕುಲದ ಎಲ್ಲಾ ರೀತಿಯ ಸಾಧನೆಗಳನ್ನೂ 
ಈ ಅವಚೇತನಾತ್ಮ ಕವಾದ, ದಮನಗೊಳಿಸ ಲೃಟ್ಟ ಹುಟ ಗುಣಗಳು, ಯೋಚನೆಗಳು 
ಮತ್ತು ಸಂನೇಗೆಗಳೆ ಮೂಆಕವೇ ವಿವರಿಸಲು ಪ್ರ ಯತ್ನ ಸಿದ್ದಾನೆ. 


ಕಾರ್ಲ್‌ಯತಾಂಗ್‌ : 


ಫ್ರಾಯೆಕ್ಟ್‌ನ ಶಿಸ್ಯನಾಗಿದ್ದು ನಂತರೆ ಅವನಿಂದ ಬೇರ್ಪಟ್ಟು ತನ್ನದೇ ಆದ 
ಪ್ರತ್ಯೇಕ ಮನೋವನಿಕ್ಲಿನಣೋತ್ಮಕ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಕಾರ್ಲ್‌ ಗಸ್ಟಾಫ್‌ 


೨೨ ಮಾನವಿಕ ಕರ್ಣಾಟಕ 


ಯಾಂಗನೂ ಸಹ ಲಿಬಿಡೋನನ್ನು ಮಾನವ ಅಭಿಪ್ರೇರಣೆಯ ಮೂಲಸೊೋತಷ್ಟ ದು | 


ಪರಿಗಣಿಸಿದ್ದಾನೆ. ಆದರೆ ಇವನ ಪ್ರಕಾರ ಲಿಬಿಡೋ ಲೈಂಗಿಕ ಸ್ವರೂಸದ್ಧಲ್ಲ. 
ಇದು ಒಂದು ರೀತಿಯ ಜೀವಶಕ್ತಿ ಯೆಂದು ಅವನು ತಿಳಿಯುತ್ತಾ ತೆ. ಇ 


ಲೈಂಗಿಕ ವಿಕಾಸದಲ್ಲಿ ಮೂರು ಹಂತಗಳನ್ನು ಗುರ್ಕಿಸುತ್ತಾನೆ. (1) 3 ವರ್ಷ 


| ದ ರ್ಷದವರೆಗೆ ಪೂರ್ವ. ಲೈಂಗಿಕ ಹಂತ. ಈ ಹಂತ ವಿಕಾಸದಲ್ಲಿನ ಬೆಳವಣಿಗೆ 
ಮತ್ತು ಪೋಷಕಾಂಶಗಳಿಗೆ ಇಗ (2) ಪ್ರ ಕಿಶೋರಾವಸ್ಥೆ ಯ ಹಂತ. 
ಈ ಹಂತದಲ್ಲಿ ರಿಜವ:ದ ಲೈಂಗಿಕತೆ ಪ್ರಾರಂಭವಾಗುತ್ತದೆ (3) ಣೈ ಂಗಿಕ 
ಪಕ್ವತೆಯ ಹ:ತವೇ ಮೂರನೇ ಹಾಗೂ ಅಂತಿಮ ಹೆಂತ. 

ಅಭಿಸ್ರೇರಣೆಯೆ ಶಕ್ತಿ ನಿಜವಾಗಿ ಬರುವುದು ಆಃ ನಚ್ಚೇಶನ್ನ ಮನಸ್ಸಿ ನಲ್ಲಿರುವ 
ಮನೋಗ್ರೇಧಿಗಳಿಂದ. ಯಾಂಗ್‌ ಅವಜೇತನ ಮನಸ್ಸಿನಲ್ಲಿ ಎರಡು ಸವರುಗಳನ್ನು 
ಗುರ್ತಿಸಿದ್ದಾನೆ. (1) ವೈಯಕ್ತಿಕ ಅನಜೇತನ- ಇದರಲ್ಲಿ ದರ್ಮಗೊಳಿಸಲ್ಪಟ್ಟ 
ವ್ಯಕ್ತಿಗತ ಸದ ಅನುಭನಗಳು, ಮರೆಯಲ್ಪಟ್ಟ, ತಿ ತಿರಸ ತಗೊಳಿಸಲ್ಪಟ್ಟ ಅನ ಭವಭಳು 
ಇರುತ್ತವೆ. ವೈಯಕ್ತಿಕ ಅವಚೇತನದಲ್ಲಿರುವ ಅನ ಬಟ್ಟ... ಸ ಪುನಃ 

ನನಿಗೆ ತಂದು ಕೊಳ್ಳ ಬಹುದು. (2) ಸಮಸ್ಟಿ ಅಥವಾ ಸಮುಚ್ಛಯ ಅವಚೇತನ- 

ಇದರಲ್ಲಿ ವ್ಯಕ್ತಿಯ ಹಿಂದಿನ ನೀಳಿಗೆಗಳ, ಮಾನವ ವಂಶದ ಮತ್ತು ಮಾನವ ಮೃಗಾ 
ವಸ್ಥಯಲ್ಲಿದ್ದಾಗಿನ ಅನುಭವಗಳೆಲ್ಲವೂ ಅಡಕವಾಗಿವೆ. ಮಾನವನ ವರ್ತನೆಗೆ ಅಭಿ 
ಪ್ರೇರಣಾ ಶಕ್ತಿಯನ್ನು ಒದಗಿಸುವ ಮುಖ್ಯವಾದ ಮನೋಗ್ರಂಥಿಗಳು ಸವ:ಸ್ಟಿ ಅವ 
ಚೇತನದಲ್ಲಿ ನಿಹಿತವಾಗಿವೆ. ಈ ವ.ಟ್ಟಿದ ಮನಸ್ಸಿನಲ್ಲಿರುವ ಸಾಮಗ್ರಿಗಳನ್ನು ಜೇತಾ 
ವಸ್ಥೆಯ (ಪ್ರಜ್ಞಾ ವಸ್ಥೆ) ಮಟ್ಟಕ್ಕೆ ಪಡೆಯುವದು ಸುಲಭ ಸಾಧ್ಯವಾದ ಕಾರ್ಯವಲ್ಲ. 
ಸಮಸ್ಟಿ ಅವಚೇತನದಲ್ಲಿ ಇರುವ ಮನೋಗ್ರಂಥಿಗಳಲ್ಲಿ ಮುಖ್ಯವಾದುವೆಂದರಿ 

(1) ಪ್ರಾಚೀನ ಕಲ್ಪಗಳು (ಅರ್ಕಟ್ಟೆಪುಗಳು)  ಪ್ರಾಗ್ಗೆತಿಹಾಸಿಕವಾದ, 
ಸಾರ್ವಜನೀಯವಾದ ವಿಚಾರಗಳು ಮತ್ತು ಬಿಂಬಗಳು. ಉದಾ ಹರಣೆಗೆ_ ಭೂಮಾತೆ, 
ಸರ್ವಶಕ್ತ, ಸರ್ವರಕ್ಷಣಾ, ಪ್ರಾಕೃತಿಕ `ಫಟನೆಗಳಾದ ಭೂಕಂಪ, ಸೂರ್ಯೋದಯ, 
ಸೂರ್ಯಾಸ್ತ ಇತ್ಯಾದಿ ಶಕ್ತಿದ್ಯೋತಕವಾದ ಅಶ್ವ, ಗೂಳಿ ಇತ್ಯಾದಿ ಬಿಂಬಗಳ, ಸೃಷ್ಟಿ 
ಸೂಚಕವಾದ ಕ್ರಿಯೆಯ ಬಿಂಬಗಳು ಇತ್ಯಾದಿ. 

(2) ಅನಿಮಾ ಅಥವಾ ಪೂಸ್ತ್ರೀತ್ವ- ಪ್ರತಿ ಪುರುಷನಲ್ಲಿಯೊ ನಿಹಿತವಾಗಿರುವ 
ಸ್ತ್ರೀತ್ವದ ಪ್ರಾಚೀನ ಕಲ್ಪ. 


(3) ಅನಿಮಸ್‌" ಅಥವಾ ಸ್ತ್ರೀಪುಂಸ್ತಸ್ರತಿ ಸ್ತ್ರೀಯಲ್ಲಿಯೂ ನಿಹಿತವಾಗಿರುವ 
ಪುರುಷತ್ವ ದ ಪ್ರಾಚೀನ ಕಲ್ಪ. 


(4) ಮೃಗಛಾಯಾ- -ಮಾನವನು ಜೀವನಿಕಾಸದಿಂದಾಗಿ ಕೆಳವರ್ಗದ ಪ್ರಾಣಿ 
ಗಳಿಂದ ಪಡೆದಿರುವ ಪಾಶವೀ ಸ್ವಭಾವದ ಪ್ರಾಚೀನ ಕಲ್ಪ. 


` ಈ ಎಲ್ಲ ಪ್ರಾ ಚೀನಕಲ್ಪ ಗಳು ಕನಸುಗಳ ಊಂ ನಾಗಲಿ 


೭ 
೦ 


ಲೀ ಅಥವಾ ನರ 


aks ies ತ si 


ಶಿಕ್ಷಣ ದಲ್ಲಿ ಅಭಿಪ್ರೇರಣೆ ೨೩ 


ಸ್ತಾನೀ ಮನಸ್ತಾನೀ ಕೋಗ ಲಕ್ಷಣಗಳ ರೂಪದಲ್ಲಿಯಾಗಲೀ ಚೆ ಜೇತನಾವಸ್ಥೆಯ ಮಟ್ಟ 
ದಲ್ಲಿ ಅಭಿವ್ಯಕ್ತ ಗೊಳ್ಳ ಲು ಚಡಪಡಿಸುತ್ತಿರುತ್ತವೆ. ಆದ್ದರಿಂದ ಯಾಂಗನ ಪ್ರಕಾರ 
ಮನೊ ಗವಿಕಲ್ಪಾತ 1 ವರ್ತೆ ಯ ಕಾ ರೆಣಗಳನ ನ್ನು ಸಮಸ್ಸಿ ಅವಚೇತನದಲ್ಲಿರುವ ಈ 
ಪ್ರಾಚೀನಕಲ್ಪ; ಗಳಲ ಹುಡುಕಬೇಕಾಗುತ್ತದೆ. 
ಅಿಬಿಕೋವಿನ ಶಕ್ತಿಯನ್ನು (ಸತ್ವವನ್ನು) ಸಾಮಾನ್ಯವಾಗಿ ಹೊರಗಿನ ಪ್ರಸಂಚದ 
ದಿಶೆಯಲ್ಲಾ ಗಲೀ ಅಥವಾ ಅಹಂಮ್ಮಿನ (ತನ್ನತನದ) ದಿಶೆಯಲ್ಲಾಗಲೀ ಹರಿಯುವಂತೆ 
ಪ್ರ ವಹಿಸ ಸುವಂತೆ) ಮಾದಲು ಸಾಧ್ಯತೆಗಳಿವೆ. ಲಿಬಿಡೋ ಸತ್ತ ಹೊರಸ್ರಸೆಂಚದ ದಿಶೆ 
ಯಲ್ಲಿ ಪ್ರವಹಿಸಿದರೆ ವ್ಯಕ್ತಿ ಬಹಿರ್ಮುಖತೆಯ ಸಾಮಾನ್ಯ ರೀತಿಯ ಮನೋಭಾವವನ್ನು 
ಬೆ4ಸಿಕೊಳ್ಳು ತ್ತಾನೆ... ಸಾಮಾಜಿಕತೆ, ಮುಕ್ತವೃತ್ತಿ, ಭೌತಿಕ ಚಟುವಟಿಕೆಗಳಲ್ಲಿ 
ಆಸಕ್ತಿ ಇವು. ಬಹಿಮುರ್ಬತೆಯ ಕೆಲವ್ಪೆ ಮುಖ್ಯ ಲಕ್ಷಣಗಳು. ಲಿಬಿಡೋ ಸತ್ವ ಆಂತರಿಕ 
ವಾಗಿ ಅಹಂ ಮ್ಮಿ ನ ದಿಶೆಯಲ್ಲಿ ಪ್ರವಹಿತವಾದರೆ ವ್ಯಕ್ತಿ ಅಂತರ್ಮುಖತೆಯ ಸಾಮಾನ್ಯ 
ಮನೋಭಾವವನ್ನು ಬೆಳಸಿಕೊಳ್ಳುತ್ತಾ ನೆ. ಹಿಂಜರಿಕೆಯೆ ಪ್ರವೃತ್ತಿ, ಯೋಚನಾ 
ಪರತೆ, ಅಂತರಾವಸೋಕೆನಯುಕ ವಾದ ಚಟುನಟಿಕೆಗಳಲ್ಲಿ ಆಸಕ್ತಿ, ಏಕಾಂತ ಪ್ರಿಯತೆ 
ಇವು ಅಂತರ್ಮುಖತೆಯ ಕೆಡವು ಮುಖ್ಯ ಲಕ್ಷಣಗಳು. 


ಆಲ" ಫ್ರೆಡ್‌ ಜ್ಯ ಡ್ಲೆ ರ್‌; 


ಮೂಲತಃ ಮನೋವಿಶ್ಲೇಷಣವಾದಿಯಾದ  ್ಯಡ್ಗೇರ್‌ ಮಾನನೆ ಅಭಿ 
ಪ್ರೇರಣೆಯ ಬಗೆಗೆ ಅಮೂಲಾಗ್ರವಾದ ಬೇರೊಂದು ನಿಲುವನ್ನು ತಳೆದನು 
ಅವನ) ಮಾನವನಲ್ಲಿ ಅನಜೀತನ ಮನಸ್ಸಿನ ಇರುವಿಕೆಯನ್ನು ಒಪ್ಪಿಕೊಂಡರು ಸಹ, 
ಅದಕ್ಕೆ ಅಭಿಸ್ರೇತಣೆಯನ್ನುಂಟುಮಾಡುವ ಸ ಸಾಮರ್ಥ್ಯವಿಸೆಯೆಂಬುದನ್ನು ಒಪ್ಪುವುದಿಲ್ಲ. 
ಅವನ ಪ್ರೆಕಾರೆ, ಅನಚೇತನ ಮನಸ್ಸು ಮನುಷ್ಯನಿಗೆ ಉಸಯೋಗಕ್ಕೆ ಬಾರದ ಮರೆಯ 
ಲೃಟ್ಟಿ ಅನುಭವಗಳಿಂದ ತುಂಬಿದೆ. ಆದರೆ ಈ ಅನುಭವಗಳು ಸಂವೇಗಾತ್ಮಕ ಸತ್ವದಿಂದ 
ಕೂಡಿರುನ್ರೆದಿಲ್ಲವಾದ್ದರಿಂದ ಅವುಗಳು ವರ್ತನೆಯ ಮೇಶೆ ಯಾವುದೇ ರೀತಿಯ ಪ್ರಭಾವ 
ವನ್ನು ಬೀರಲಾರನೆ. 
| ಸೇರ" ಎರಡು ತತ್ವಗಳ ಮೂಲಕ ಮಾನವ ಅಭಿಪ್ರೇರಣೆಯನ್ನು ನಿನರಿಸೆಲು 
ಯತ್ನಿಸುತ್ತಾನೆ. ಈ ಎರಡು ಮನೋತತ್ವಗಳೇ ಕೀಳರಿಮೆಯ ತತ್ವ ಮತ್ತು ಮೇಲರಿ 
ಮೆ ತತ್ವ, ಮಾನವ ದೀರ್ಫ್ಥಕಾಲ ಶೈಗವಾವಸ್ಥೆಯೆಲ್ಲಿ ಕ 
ಬೇಕಾದ ವಾಸ ನಿಕ ಯೇ “ಮಾನವನ ಮನಸ್ಸಿನಲ್ಲಿ ತಾನು ನಿಸ್ಸಹಾಯಕ ಅಸಮರ್ಥ 
ಎನುವ ಕೀಳರಿನೆ ಮೂಡೆನಂತೆ ಮಾಡುತ್ತದೆ. ಇದರಿಂದಾಗಿ ಶಿಶುವಿನ ಮನಸ್ಸಿನಲ್ಲಿ 
ಮಹತಾ ದುದು, ಅಧಿಕಾರದಿಂದ ಕೂಡಿದ ವ್ಯಕ್ತಿಗಳು (ತಂದೆ-ತಾಯಿ, ಇತರೆ 
ವಯಸ್ಕರು), ಮತ್ತು ದರ್ಸದಿಂದ ಕೂಡಿದ ವ್ಯಕ್ತಿಗಳ ಮೇಲರಿನೆಯನ್ನು ಸೂಚಿಸು 
ತಾರೆ ಶಿಶು ವಿಕಾಸ ಹೊಂದಿದಂತೆಲ್ಲಾ ಅದರಲ್ಲಿ ಕೀಳರಿಮೆಯ ಭಾವನೆ ಬೆಳೆಯುತ್ತಾ 


೨೪ ಮಾನಕ ಕರ್ಣಾಟಕ 


ಹೋಗುತ್ತದೆ. ಏಕೆಂದರೆ ಪ್ರಾರಂಭಿಕ ದಿನಗಳಲ್ಲಿ ಅದು ಜೈವಿಕವಾಗಿ ತನ್ನ ಇರುವಿಕೆಗೆ ' 
ಪೋಷಕರನ್ನು ಸ 1 |) ಜೆ. ಕ್ರಮೇಣ ಸಮಾಜದ ನಿರ್ದಂಧಗಳಿಗೆ . 
Sd ವರ್ತಿಸಬೇಕಾಗುತ್ತದೆ. ಡು ಎದ ಕೀಳರಿಮೆಯ ಭಾವನೆಯು ' 
ಮಗುವಿನಲ್ಲಿ ಮಾನಸಿಕ ತುಡಿತದ ಸಿ ತಿಯನ್ನು ಉಂಟುಮಾಡುತ್ತದೆ. ಆದ್ದ ರಿಂದ ಶಿರ 
ತನ್ನ ಅಸ ತುರ್ಥತೆಯ ಭಾವನೆಯನ್ನು ಕ್ಷತಿಪೂರ್ತಿಗೊಳಿಸಿಕೊಂಡು ಮೇಲರಿಮೆಯನ್ನು, 

ಸಾಧಿಸಲು ಪ್ರಯತ್ನಿ ಸತೊಡಗುತ್ತದೆ. ಈ ರೀತಿಯ ಪ್ರಯತ್ನ ಡಥ್ರಿ ಪ್ರತಿಯೊಬ್ಬ. 
ವ್ಯಕಿ ಯೂ ತನ್ನದೇ ಆಜ ಜೀನನಶ್ಚಿಲಿಯನ್ನು ಅಥವಾ ತನ್ನದೇ ಆದ ವಿಶಿಷ್ಟ ವರ್ಶನ ' 
ವಿನ್ಯಾಸವನ ನ್ನು ರೂಪಿಸಿಕೊಳ್ಳೆ ತೊಡಗುತ್ತಾನೆ. ಈ ಜೀವಿತ ಕ್ರ ಲ ಅವನ ಕೀಳ ಳಂಮೆಯ 
ಭಾವನೆಯನ್ನು ಅತಿಕ್ರಮಿಸಿ, ಮೇಲರಿಮೆಯ ಭಾವನೆಂ” ನ್ನು ಮೂಡಿಸಿಕೊಳ್ಳೆ ಲು. 


ಸಹಾಯಕವಾಗುತ್ತದೆ. 

ಹೀಗೆ ಕ್ಷತಿ ತಿಪೂರ್ತಿ ಮಾಡಿಕೊಳ್ಳುವಿಕೆ (ಕಂಪನ್ಸೇಷನ್‌) ್ಯಡ್ಲೇರ್‌ನ ಪತೆ 
ವಿಜ್ಞಾನದ ಕೇಂದ್ರ ಪರಿಕಲ್ಪನೆಯಾಗುತ್ತದೆ. ಕ್ಷತಿಪೂರ್ತಿ ಅನೇಕ ರೂಪಗಳಲ್ಲಿ ಆಗ 
ಬಹುದು. ತನ್ನಲ್ಲಿರುವ EA, ಪ್ರತಿ ತಿಪೂರ್ತಿಯನ್ನು ಬೇರೊಂದು ರೀತಿಯ 
ಸಾಧೆನೆಯಿಂದ "ಕ್ರತಪೂರ್ತಿಮಾಡಿಕೊಳ್ಳ ಬಹುದು... ಉದಾಹರಣೆಗೆ ಕುರುಡನೊಬ್ಬ | 
ಪ್ರಯತ್ನ ಸೆಟ್ಟು ಸ ಮಾನಸಿಕ ರೀತಿಯಲ್ಲೂ ಕ್ಷತಿಪೂರ್ತಿ 
ಮಾಡಿಕೊಳ್ಳ ಲು ಸಾಧ್ಯವಿದೆ. ದಾಹರಣೆಗೆ ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದೆ ಬೀಳುವ ' 
ವಿದ್ಯಾರ್ಥಿ ಗಟ್ನ (೫0 ಲಲಿತ ಕಲೆಗಳಲ್ಲಿಯಾಗಲೀ ಹೆಚ್ಚಿನ ಯಶಸ್ಸ ನನ್ನು ' 
ಗಳಿಸಬಹುದು. ಜಯಪ್ರದವಾದ ರೀತಿಯಲ್ಲಿ ಕ್ಷತಿಪೂರ್ತಿಯುಂಟಾದರೆ ವ್ಯಕ್ತಿ ಜಯ ' 
ಗಳಿಸುತ್ತಾ ನೆ ಮತ್ತು ಈ ರೀತಿಯ ಕ್ಷತಿಪೂರ್ತಿ ಅವನ ದಿನನಿತ್ಯದ ಸಮಾಯೋಜನಕೆ ' 
ಯಲ್ಲಿ ಅಡ್ಡಿ ಯೆನ್ನು ನಟುಮಾಡುವುದಿಲ್ಲ. ಅತಿಕ್ಷತಿಪೂರ್ತಿಯಲ್ಲಿ ವ್ಯಕ್ತಿಯ ಪ್ರಯತ್ನ 
ಹೊರ ನೋಟಕ್ಕೆ ಗೋಚರವಾಗುವುದೇ ಅಲ್ಲದೇ ಬೇರೆ ಬೇರೆ ಪ್ರಮಾಣದ ಅಸಮಾ ' 
ಯೋಜನೆಗೆ ಎಡೆಕೊಡಬಹುದು. ಉದಾಹರಣೆಗೆ ಸಮಾಜದಲ್ಲಿ ತೀವ್ರ ನಿರಾಶೆಗೊಳ 
ಗಾದ ವ್ಯಕ್ತಿ ಡಕಾಯಿತನಾಗುವುದರ ಮೂಲಕ ಸಮಾಜಘಾತುಕನಾದ ವ್ಯಕ್ತಿಯಾಗಿ 
A eH ಉಸೇ ಕ್ರಿತನಾದ ವ್ಯಕ್ತಿಯೊಬ್ಬ ಅಪರಾಧಿಯಾಗಬಹುದು. 
ಕೆಲವು ವೇಳೆ, ಕೀಳರಿಮೆಯ ಭಾವನೆಯನ್ನು ಸಾಮಾಜಿಕವಾಗಿ ಅಪೇಕ್ರಿತವಾದ ಅತ್ಮ 

ತ್ಯಾಗ (ಪುರಂದರದಾಸ, ತುಲಸಿದಾಸ್ಕ ಮುಂತಾದವರಂತೆ), ಪರೆ ಸರಿ! ಆಸ] 
ದೇಶಪ್ರೇಮ, ಧೈರ್ಯ, ಸಾಹಸ ಇತ್ಯಾದಿ ಗುಣಗಳನ್ನು ಬೆಳಸಿಕೊಳು ್ರಿವ್ರದರ ಮೂಲಕ 
ಕ್ಷತಿಪೂರ್ತಿಮಾಡಿಕೊಳ್ಳ ಬಹುದು. ಅತಿಕ್ಷತಿಪೂರ್ತಿಯೆ ಪ್ರಯತ್ನ he 
ಗ ಪರಿಣಾನುನನ್ನುಂಟುಮಾಡಿದರೆ ಮತ್ತು ದಿನನಿತ್ಯದ ಸಮ 
ೇವೃತರವಾಗಿ ಆಡಿಯ pS 
ಯೆಂದು ಹ ಸ್‌ ಸ ಸ ಸ ನಸ ನಾಸ ಕತೆ 
3ರ ಜಯುಸ್ರದವಾಗಿ ಕ್ಷತಿ ಪೂರ್ತಿ ಮಾಡಿಕೊಳ್ಳ ಲು 

್ಞಲನಾದರೆ ಆಗ ಅನನು ಮಾನಸಿಕ ಅಥವಾ ಡೃಹಿಕ ರೋಗ (ಕೆಲವೆ ಕೋಗ ಲಕ್ಷಣ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೨೫ 


ಗಳನ್ನು ಬೆಳೆಸಿಕೊಳ್ಳು ತ್ತಾನೆ)ದ ಆಸರೆಯನ್ನು, ಬೇರೆಯೆವರ ಗಮನವನ್ನು ತನ್ನೆಡೆಗೆ 
ಸೆಳೆ ಸುಲು, ಪಡೆಯುತ್ತಾನೆ. ಪ್ರತಿಯೊಂದು ನರಸ್ತಾಪೀ (ನ್ಯೂರೋಸಿಸ್‌) 'ಲಕ್ಷಣತೊ | 
ವ್ಯಕ್ತಿ ತನ್ನಲ್ಲಿ ರುವ ಇವ ಭಾವನೆಯಿಂದ ತನ್ನನ್ನು ಮುಕ್ತ ನನ್ನಾಗಿಸಿಕೊಂಡ್ಕು 
ಮೇಲರಿಮೆ ಭಾವನೆಯನ್ನು ಸಾಧಿಸುವ ಪ್ರಯತ್ಸನೆಂದೇ ತಿಳಿಯಬೇಕು ಎಂದು 
ಲ್ಯಾಡ್ಲೆ (ರ್‌ ಹೇಳುತ್ತಾನೆ. 

ಮಾನವ ಜೀವಿತದ ಗುರಿ ಮೇಲರಿಮೆಯ ಭಾವನೆಯನ್ನು ಸಾಧಿಸುವುದು, ಆತ್ಮ 
ಗೌರನವನ್ನು ವೃದ್ಧಿ ಪಡಿಸಿ ಕೊಳ್ಳು ವೆದು, ಸಮಾಯೋಜನೆಗೆ ಅನುಕ 


ಜೀವಿತಕ್ಕೆ ಲಿಯೊಂದನ್ನು ರೂಸಿಸಿಕೊಳ್ಳ ಲು ಪ್ರಯತ್ನಿ ಸುವುದೇ ಆಗಿದೆ ಈಸ್ರ ಯತ್ನ 
ಅನೇಕ ರೂಪಗಳನ್ನು ತಳೆಯುತ್ತದೆ. ನಂ ಕಜ ಗೌರವವನು ಸಿಗೆ ಉಪ 


ಗಿರಬಹುದು ಅಥವಾ ದೇಶಪ್ರೇಮದಂಥ ಸೃಷ್ಟವಾದ ಆದರ್ಶವನ್ನು ಸಾಧಿಸುವುದಾಗಿರ 
ಬಹುದು. 


ನವ-ಫ್ರಾಯ್ಲಿಯೆನರು : 


ಫ್ರಾಯ್ದೆ ನ ಆನೇಕ ಹಿಂಬಾಲಕರು ಫ್ರಾಯ್ದೆನ ಮನೋವಿಶ್ಲೇಷಣಾ ಸಿದ್ಧಾಂತದ 
ಕೆಲವ್ರೆ ಮೂಲತತ್ವಗಳನ್ನು ಒಪ್ಪಿ ಕೊಂಡರೂ ತಮ್ಮದೇ ಆದ ರೀತಿಯಲ್ಲಿ ಮಾನನ ಅಭಿ 
ಪ್ರೇರಣೆಯನ್ನು ವಿವರಿಸಲು ಪ್ರಯತ್ನಿಸಿದರು. . ಇವರುಗಳು ಅನಜೇತನ ಮನಸ್ಸಿನ 
ಅಸಿ ತ್ರವನ್ನು ಮತ್ತು ವರ್ತನೆಯ ಮೇಲೆ ಪ್ರಭಾವ ಬೀರುವ ಅದರೆ ಸಾಮರ್ಥ್ಯವನ್ನು 
ಒಪ್ಪಿಕೊಳ್ಳುತ್ತಾರೆ. ಆದರೆ ಮಾನವ ಅಭಿಪ್ರೇರಣೆಯ ಮೂಲ ಸ್ರೋತವಾವುದೆಂಬುದರ 
ಬಗ್ಗೆ ಭಿನ್ನಾಭಿಪ್ರಾಯವುಳ್ಳೆ ವರಾಗಿರುತ್ತಾರೆ. 


ಒಟ್ಟೋ ರ್ಯಾಂಕ್‌ : 

ಇವನು ಮಾನವನಲ್ಲುಂಟಾಗುವ ಜನ್ಮ. _-ಅಘಾತೆ (ಹುಟ್ಟಿ ನ ಸಮಯದಲ್ಲಿ ಉಂಟಾ 
ಗುವ ತೀವ್ರತರವಾದ ಸಂವೇಗಾತ್ಮ ಸ ಅನುಭನ) ವನ್ನು ಅಭಿಪ್ರೇರಣೆಯ ಮೂಲಸ್ರೋತ 
ಮೆಂದು ಹೇಳುತ್ತಾನೆ. ಜನ್ಮ ಮುದುಕ ಆಘಾತೆ ಮತ್ತು ಶಿಶು ಆಗಾಗ್ಗೆ ಅನುಭವಿಸುವ 
ತಾಯಿಯಿಂದ ಅಗಲುವಿಕೆಯ ಆತಂಕ ಈ ಎರಡೂ ಶಿಶುವಿನ ನ ವ್ಯಕ್ತಿ ವಿಕಾಸದ ನಿರ್ಧಾರಕ 
ಅಂಶಗಳಾಗುತ್ತವೆ. ಕಾರೆನ" ಹಾರ ಎಂಬಾಕೆಯು ಸಮಾಜಶಾಸ್ತಿ (ಯೆ ಉಪಕೃಮದ 
ಮೂಲಕ ಅಭಿಪ್ರೇರಣೆಯನ್ನು ವಿವರಿಸುತ್ತಾ ಳೆ, ಮಾನವ ನಟಾಲತ। ರಚನಾತ್ಮ ಕ 
ಸ್ವಭಾವವನ್ನು ಹೊಂದಿರುತ್ತಾನೆಂದು ಈಕೆ ತಿಳಿಯುತ್ತಾ, ಳೆ. ಈ ರಚನಾತ್ಮಕ ಪ್ರವೃ ತ 
ಸಾಮಾಜಿಕ ಸಂಬಂಧಗಳನ್ನು ರೂಪಿಸಿಕೊಳ್ಳುವ ದಿಶೆಯಲ್ಲಿ ವ್ಯಕ್ಕವಾಗುತ್ತ 4. ನಷ 
ಮೂರು ರೀತಿಯ ಸಾಮಾಜಿಕ ಸಂಬಂಧಗಳಿಗೆ ಕಾರಣವಾ! ಗಬಹುದು. ವ್ಯಕ್ತಿಯ 
ಆಂತರಿಕ ಅಭಿಪ್ರೇರಣಾ ಶಕ್ತಿಯು ವ್ಯಕ್ತಿ ಯನ್ನು ಇತರ ಜನಗಳ ಕಡೆಗೆ ಚಲಿಸುವಂತೆ 
ಪ್ರೇರೇಪಿಸಬಹುದು. ಆಗ ವ್ಯಕ್ತಿ ಇತರರ ಸಂಗ್ಯ ಪ್ರೀತಿ, ವಿಶ್ವಾಸಗಳನ್ನು ಬಯ 


4 


೨೬ ಮಾನವಿಕ ಕರ್ಣಾಟಕ 


ಸುತಾನೆ. ಎರಡನೆಯದಾಗಿ ವ್ಯಕ್ತಿ ಇತರ ವ್ಯಕ್ತಿಗಳಿಂದ ದೂರ ಸರಿಯುವ ಸ್ರವೃತ್ತಿ 


೯ 
ತೆ 
ನ 


ಯನ್ನು ಬೆಳೆಸಿಕೊ್ಸ ಬಹುದು. ಆಗ ವ್ಯಕ್ತಿ ಹಿಂಜರಿಕೆಯ ಪ್ರವೃತ್ತಿ, ಸಾಮಾಜಿಕ t 
ಸಂಬಂಧೆಗಳೆ ಒಗೆ ಅನಾಸಕ್ತಿ, ಏಕಾಂತ ಪ್ರಿಯತೆಗಳನ್ನು ಬೆಳಸಿಕೊಳ್ಳ ಬಹುದು. 


ಮೂರನೆ ದಾಗಿ, ವ್ಯಕ್ತಿ ಇತರರ ವಿರುದ್ಧ ಹೋಗುವ ಪ್ರವೃತ್ತಿಯನ್ನು ಬೆಳಸಿಕೊಳ್ಳೆ 
ಬಹುಮ. ಹಾಗಾದಾಗ ಅವನು ಆಕ್ರಮಣ ಪ್ರವೃತಿ, ಇತರರ ಬಗ್ಗೆ ದ್ವೇಷ ಭಾವನೆ 
ಮತ್ತು ವಿನಾಶಕಾರಿ ಪ್ರವೃತ್ತಿಯನ್ನು ಬೆಳಸಿಕೊಳ್ಳುತ್ತಾನೆ. 


ಎರಿಕ್‌ ಫ್ರಾಮನು : 

ಮನೋವಿಶ್ಲೇಷಣೆಗೆ ಸಮಾಜಶಾಸ್ತ್ರೀಯ ಉಪಕ್ರಮವನ್ನು ಪ್ರತಿಪಾದಿಸಿದ 
ಮನೋವಿಜ್ಞಾ ನಿಗಳಲ್ಲಿ ಮೊದಲಿಗ. ಇವನು ತನ್ನ ದೃಷ್ಟಿ ಕೋನಗಳನ್ನು ತನ್ನ ಪ್ರಸಿದ್ಧ 
ಗ್ರಂಥವಾದ "ಸ್ವಾತಂತ್ರ್ಯದಿಂದ ಸಲಾಯನ'ದಲ್ಲಿ ಒಹು ಚೆನ್ನಾಗಿ ವ್ಯಕ್ತಪಡಿಸಿದ್ದಾನೆ. 
ಮಾನವನಲ್ಲಿ ಮೂಸುವ ಏಕಾಕಿತನದ ಭಾವನೆಯೋ, ಅನಾಥನರತೆಯ ಭಾವನೆಯೋ 


ಮನುಷ್ಯನಲ್ಲಿರುವ ಮುಖ್ಯ ಅಭಿಪ್ರೇರಣೆಯೆಂದು ಇವನು ತಿಳಿಯುತ್ತಾ ನೆ. ಆಧುಸಿಕ. 


ನಾಗರಿಕ ಯಿಂದಾಗಿ ಜಟ ಮಾನವನಿಗೆ ಎರಡೇ ಮಾರ್ಗಗಳು ಉಳಿದಿವೆ. ಅವ ೨ 


ಇತರ ಜನರೊಂದಿಗೆ ಸೀತಿ ವಿಶ್ವಾ ಸಗಳ ಮೂಲಕ ಸೇರಿಕೊಳ್ಳ ಬೇಕು. ಇಲ್ಲವೇ ' 


ನಿರಂಕುಶಾಧಿಕಾರಕ್ಕೆ ಶರಣು ಜೋ ಏಕಾಕಿತನದ ಜ್ಯಾವನೆಯಿಂದ ಮುಕ್ತ 
ನಾಗಲು ಮಾನವ ಸಂಬಂಧತೆಯ ಆವಶ್ಯ ಕತೆ, ತಾದಾತ್ಮ ೃತೆಯ ಆವಶ್ಯಕತೆ, ಜದ 
ಸಂದರ್ಭ ಈ ಚೌ ಕ್ಸ ನ ಆವಶ್ಯಕತೆ ನೂಲ್ವಿ ರತೆಯ ಆವಶ್ಯಕತೆ ಮುಂತಾದ ಕೆಲವು 
ಆವ ಕ್ಯಾಕತೆಗಳನ್ನು ದಾಸಿ ಗೊಳಿಸಿಕೊಳ್ಳ ಜೀತು. ಹ್ಯಾರಿ ಸಕ್ಲಿವಾನ್‌ ಎಂಬುವನು 
ಮನೋಚಿಕಿತ್ಸಕೆನಾಗಿದ್ದು ಕೊಂಡು, ಫ್ರಾಯ್ಡ್‌ ನಿಂದ ಪ್ರತಿಪಾದಿತವಾದ ಮನೋ 
ವಿಶ್ಲೇಷಣೆ ಮಾನವ ಶಾಸ್ತ್ರ ಮತ್ತು ಸಮಾಜಕಾಸ್ತ್ರ ಗಳನ್ನು ಸೇರಿಸಲು ಪ್ರಯತ್ನಿಸಿದನು: 


19ತ್ರರೆ ವ್ಯಕ್ತಾ ಸಿಕ್ಕೆ ತ್ರೆ ರಾಗಿ ವ್ಯಕ್ತಿ ತ್ರದ ಬೆಳವಣಿಗೆ ಮತ್ತು ಪರಿಪಕ್ವ ನವನ್ನು 


ಅಭಿನ ದ್ಧಿ ಗೊಳಿಸುವ ಒಂದು ಪ್ರಮುಖ ಕೊಳ್‌: ಸಾಕಷ್ಟು ರೀರ್ಫ್ಥಕಾಲ 
ಜಾತ ಅಂತರ ವ್ಯಕ್ತಾ ಸತತ ಪರಿಸ್ಥಿ ತಿಗಳ ವಿನ್ಯಾಸವೇ ವ್ಯಕ್ತಿತ್ವ ಎಂದು 
ಸಲ್ಲಿವಾನ್‌ ಅಭಿಪ್ರಾ ಯಸಡುತ್ತಾ ನೆ. 

ಮನೋವಿಕ್ಲೆ (ಷಣವಾದಿಗಳು ಕೇವಲ ಒಂದು ಅಭಿಸೆ ನೀರಣಾ ಶಕ್ತಿಯ 
ಮೂಲಕವೇ ಮಾನವ ನ ಅಭಿಪ್ರೆ (ರಣೆಯನ್ನು ವಿವರಿಸಲು ಸ ಯತಿ ಸಿದ್ದಾ ರೆ ಎಂಬಹಕ್ಟು 
ಗಮನದಲ್ಲಿಡಬೇಕು. ಕೆಲವರು ಜನ್ಮಜಾತವಾದ ಆಂತರಿಕ ಅಭಿ Wak ವೃತ್ತಿ, 
ಗಳಿಗೆ ಪಾ ೨್ರಮುಖ್ಯತೆಯನ್ನು ನೀಡಿದ್ದ ಕ, ಮತ್ತೆ ಕೆಲವರು ಸಾಮಾಜಿಕ-ಸಾಂಸ್ಕ" ತತ 
ಅಭಿಪ್ರೇರಣಾಂಶಗಳಿ ಗೆ ಮಹತ್ವ ನೀಡಿದ್ದಾರೆ. 

ಮನೋವಿಕ್ಲೆ (BOI ಅಭಿಸ್ರೇರಣಾ ಸಿದಾ ಬಂತಗಳಲ್ಲಿ ಸ್ವಲ್ಪ ಮಟ್ಟಿನ 


ಸತ್ಯಾಂಶನಿಪೆ ಎನ್ನಲು ಅಡ್ಡಿಯಿಲ್ಲ. ಆದಕೆ ಮಾನವನ ಸಂಕೀರ್ಣವರ್ತನೆಗಳಲಪೂ 


ಇಹಳ್ಳಿ' ಗೌ) ಇ. ಇಇ 


1 Sve A hes br 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೨೭ 


ಯಾನುನೇ ಒಂದು ರೀತಿಯ ಅಭಿಸ್ರೇರಣೆಯಿಂದ ಫೆ ಶ್ರೀರಿತವಾಗುತ್ತದೆ. ಎನ್ನುವ ನಿಲುವ 
ಸಮಂಜ ಸನೆನಿಸುವುದಿಲ್ಲ. ಏಕೆಂದರೆ ಮಾನವನ ವರ್ತನೆಗೆ ಅನೇಕ ರೀತಿಯ ಸೆ ನ್ರೀರಣೆ 
ಗಳಿರುತ್ತ ವೆ. ಮಾನವನನ್ನು ಪ್ರಾಣಿಯ ಮಟ್ಟ ದಿಂದ ಮೇಲಕ್ಸೆ ಏರುವಂತೆ 3 
ಅವನಲ್ಲಿ ಮಾನನೀಯ ವರ್ತನೆಯನ್ನು ಪ್ರೇರೇಪಿಸುವ ಉನ್ನತ ಮಟ್ಟದ ಅಭಿಪ್ರೇರಣೆ 
ಗಳು ಅನೇಕವಿವೆ. 


ಎರಿಕ್‌ ಸನ್ನನ ಮನೋ ಸಾಮಾಜಿಕ ವಿಕಾಸದ ಹಂತಗಳು : 


ಎರಿಕ್‌ ಎರಿಕ್‌ಸನ್‌ (1963) ಮೂಲತಃ ಓರ್ವ ಮನೋವಿಕ್ಲೆ ೇಷಣವಾದಿ. 
ಅವನು ಫಾಯ್ಡೆನ ಅನೇಕ ಮನೋವಿಕ್ಲೆ ೇಷಣಾತ್ಮಕ ಸರಿಕಲ್ಪನೆಗಳನ್ನು ಒಪ್ಪಿ ಕೊಳ್ಳು 
ತ್ತಾನೆ... ಮಾನವ ಶಿಶು ವರ್ತನೆಯನ್ನು ಅಭಿಪ್ರೇರಿಸುವ ಅನೇಕ ಜನ್ಮ ಜಾತ ಸ ವೃತ್ತ 
ಗಳನ್ನು ಹುಟ್ಟಿನಿಂದ ಸಡೆದುಕೊಡಿರುತ್ತ ದೆ. ಈ ಜನ್ಮಜಾತ ಸ್ಪ ವೃತ್ತಿ ನಲ ರೂಹಿ 
ನಲ್ಲಿರುವ ಮುಖ್ಯ ನ ುನೋಸತ್ವವು ಸಾಮಾಜಿಕ ಪ್ರೆತಿಕ್ರಿ ಯಗಳ ರೂಪದಲ್ಲಿ ಅಭಿನ್ಯಕ್ತ 
ಗೊಳ್ಳುತ್ತವೆ. ಸಿಗ್ಗೇಡ್‌ ಫ್ರಾಯ್ಡ್‌ ವ್ಯಕ್ತಿತ್ವ ವಿಕಾಸದಲ್ಲಿ ಬ್ರೈಂಗಿಕತೆಯ ಮುಖಕ್ಕೆ 
ಮಹೆತ್ವನೀಡಿ, ಸ್‌ ಮನೋಳ್ಳಗಿಕ ಹಗ ವಿವರಿಸಿದ್ದ ರೈ ಎರಿಕ್‌ಸನ” 
ವ್ಯಕ್ತಿತ್ವ 3 ವಿಕಾಸದ ಸಾಮಾಜಿಕ ಮುಖಕ್ಕೆ ಮಹತ್ವನೀಡಿ, ವ್ಯಕ್ತಿತ್ವ 'ನಿಕಾಸದ ಅನೇಕ 
ಕೋ ಸಾಮಾಜಿಕ ಹಂತಗಳನ್ನು ವಿನರಿಸಿದ್ದಾನೆ. 
ಶಿಶು ಸಾಮಾಜಿಕ ಸಂದರ್ಭದಲ್ಲಿ ವಿಕಾಸಗೊಂಡಂತೆಲ್ಲಾ, ಅದರ ಜನ್ಮಜಾತ 
ಪ್ರವೃತ್ತಿಗಳಿಗೂ ಸಾಮಾಜಿಕ ಅಂಶಗಳಿಗೂ ನಡುವೆ ಘರ್ಷಣೆ ಉಂಟಾಗುತ್ತದೆ. : ಈ 
ರೀತಿಯ ಘರ್ಷಣೆಯ ಪರಿಣಾಮವಾಗಿ ನಿರುದ್ಧ ರೀತಿಯೆ ಪ್ರವೃತ್ತಿ ಗಳನ್ನುಂಟುಮಾಡುವ 
ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗುತ್ತವೆ... ಈ ರೀತಿಯ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು 
ಜೀವನನುದ್ದಕ್ಟೂ ಉಂಟಾಗುತ್ತವೆ. ಪ್ರತಿಯೊಂದು ಸಂದಿಗ್ಧ ಕತೆಯೂ ಒಂದೊಂದು 
ವರ್ತನೆ ಪ್ರಧಾನ. ವಿನ ಯೆದ ಮೇಳೆ ಕೇಂದ್ರಿತವಾಗಿರುತ್ತ ರ್ಟ ವಿರಿಕ್‌ಸನ್‌ ಜೀವನ 
ಪರ್ಯಂತೆ ಉಂಟಾಗಬಹುದಾದ ಇಂಥ ಎಂಟು ದ ್ರ್ಯಂದ್ವ್ಯಗಳೆನ್ನು ಗುರ್ತಿಸಿದ್ದಾನೆ. ಈ 
ಎಂಟು ದ್ವಂದ್ವಗಳ ಅಥವಾ ಸಂದಿಗ್ಧ ಪರಿಸ್ಥಿತಿಗಳ ನಮ ಹಾಯ್ದು ಹೋಗಿ ವ್ಯ ಕೆ ತ್ವ 
ವಿಕಾಸಹೊಂದಬೇಕಾಗುತ್ತದೆ. ಸ ತಿಯೊಂದು ದ ಪಂದ್ವ ವನ್ನೂ ಒಂದಲ್ಲ ಒಂದುರೀತಿಯಲ್ಲಿ 
ಅನಿವಾರ್ಯವಾಗಿ ಸರಿಹಂಸಿಕೊಳ್ಳ ಸೇ Wei 3 ಪ್ರತಿಯೊಂದು ದ್ವಂದ್ಹ ವನ್ನೂ 
ಅಸೇಕ್ಷಿತ ದಿಶೆಯಲ್ಲಾ ಗಲೀ ಅನ ತಃ ದಿಶೆಯೆಲ್ಲಾ ಗಲೀ ಪರಿಹರಿಸಿಕೊಳ್ಳು ವ ಸಾಧ್ಯತೆ: 
ದೆ ದ್ರೆಂದ್ವನೆ 'ಅನೇಕ್ರಿತ ರೀತಿಯಲ್ಲಿ ಪರಿಹಾರಗೊಂಡರೆ, REE ವ್ಯಕ್ತಿಯ 
ವ್ಯಕ್ತ ಶ್ರ ತೆ ಹಸರರ ಮತ್ತು ಸಮಾಯೋಜನೆಯಲ್ಲಿ ಸಹಾಯ ಉಂಟಾಗುತ್ತದೆ. 
ಂದ್ದೆ ನ ಅನಪೆ ಕ್ಲಿತ ರೀತಿಯಲ್ಲಿ ಪರಿಹಾರಗೊಂಡರೆೈೆ, ಇದರಿಂದ ಅನೇಕ ಸಮಸ್ಯೆ 
ಗಿ ಮೆ ತಿಯೊಂದು ಶಿಶುವೂ ಈ ದ್ವ ಂದ್ರ ಗಳನ್ನು ಅಪು ಪೇಕ್ರಿತ ದಿಶೆಯಲ್ಲಿ ಪರಿ 
ಹಂಸಿಕೊಳ್ಳುವಂತೆ ಸಹಾಯೆ ನೀಡುವುದು ಸಮಾಜದ "ಮತ್ತು ನ ಮುಖ್ಯವಾಗಿ ಕ.ಟುಬ 


೨೮ ಮಾನಪವಿ* ಕರ್ಣಾಟಕ 3 
3 , ke 
'ಹಾಗೂಶಾಲೆಯ ಕರ್ತನ್ಯವಾಗಿನೆ. ಪ್ರತಿಯೊ ದು ದ್ವಂದ್ವವೂ ಮಹತ್ವಪೂರ್ಣತಾತ 
ಸಾಮಾಜಿಕ ಸಂಬಂಧಮೊಂದರ ಮೇಕೆ ಕೇಂದ್ರಿತವಾಗಿರುತ್ತದೆ. ಮಗುವಿಗೆ ಈ ಸಾಮಾ ' 
ಫು: & ಕ ದ್‌ೆ 
ಜಿಕ ಆದನ್ನು ಅನುಸರಿಸಿಕೊಂಡೆ ದ್ವಂದ್ರದ ಸರಿಹಾರನೆ ಬಾಗುತ್ತದೆ. ದ್ವಂದ್ವ ಅಪೇಕ್ಷಿತ | 
ರೀತಿಯಲ್ಲಿ ಸರಿಹರಿಸಲ್ಪಟ್ಟರೆ ಕೆಲವು ವರ್ತನ ವಿನ್ಯಾಸಗಳು ಭಾ ನ ಇವ್ರ 
ಸಮಾಯೋಜನೆಗೆ ಅನುಕೂಲವಾಗಿರುತ ವೆ. ದ್ವಂದ್ವ ಅನಪೇಕ್ಷಿತ ದಿಶೆಯಲ್ಲಿ ಪರಿಹರಿಸಲ್ಪ 
ಟ್ಟರೆ ಇನ್ನು ಕೆಲವೆ ವರ್ತನ ವಿನ್ಯಾಸಗಳು ವಿಕಾಸಗೊಳ್ಳು ತವೆ. ಇವ್ರ ಸಮಾಯೋಜನೆಗೆ 
ಪ್ರತಿಕೂಲಕರವಾಗಿರುತ್ತವೆ. ' ವ್ಯಕ್ತಿಯ ಹಾಗೂ ಸಮಾಜದ ಹಿತದೃಷ್ಟಿಯಿ:ದ ಈ 
ದ್ವಂದ್ರಗಳ ಪರಿಹಾರ ಅಫೇಕ್ರಿತ ದಿಕೆಯುಲ್ಲಿ ಉಂಟಾಗುವಾತೆ ನೋಡಿಕೊಳ್ಳ ಬೇಕು. 
ವಿರಿಕ್‌"ಸನ್‌ ಈ ಎಂಟು ದ್ವಂದ್ವಗಳು ಅಪೇಕ್ಷಿತ ಮತ್ತು ಅನಪೇಕ್ಷಿತ ದಿಕೆಗಳಗ್ಸಿ ಸರಿಹಾರೆ | 
ಗೊಂಡಾಗ ಉಂಟಾಗುವ ಪರಿಣಾಮಗಳನ್ನು ವಿನರಿಸಿದ್ದಾನೆ. ಈ ಕೆಳಗಿನ ತಾಲಿಕೆಯು ' 
ಎರಿಕ್‌ಸನ್‌ನ ಮನೋಸಾಮಾಜಿಕ ವಿಕಾಸನ ಎಂಟು ಹಂತಗಳ ಸಾರಾಂಶವನ್ನು ' 
ಒಳಗೊಂಡಿದೆ (ಪಕ್ಕದ ಪುಟವನ್ನು ನೋಡಿ). 


] ಮೂಲಭೂತ ನಂಬುಗೆ-ಅಪನಂಬುಗೆ t 


ಇದು ಜನ್ಮತಾಳಿದ ಮಾನನ ಶಿಶು ಎದುರಿಸಬೇಕಾದ ಮೊದಲ ದ್ವಂದ್ವ. ಶ್ಲೆಕನಾ ' 
ವಸ್ಥೆ ಯಲ್ಲಿ ಶಿಶು ಜೈವಿಕವಾಗಿ ಮತ್ತು ಮಾನಸಿಕವಾಗಿ ತಾಯಿಯನ್ನೇ ಅನಲಂಬಿಸಿರು 
ತಡೆ. ಈ ಅವಧಿ-ಸಲ್ಲಿ ಹಸಿವ, ನೀರಡಿಕೆ ಮುಂತಾದ ಜೈನಿಕ' ಬೇಡಿಕೆಗಳನ್ನು ಮತ್ತು 1 
ತಾಯಿಯ ಬಿಸಿಯಪ್ಪುಗೆ, ಪ್ರೀತಿ, ವಾತ್ಸಲ್ಯಗಳಾದ ಮಾನಸಿಕ ಬೇಡಿಕೆಗಳೆಲ್ಲವೂ 
ತಾಯಿಯಿಂದಾಗಲೀ ಅಥವಾ ತಾಯಿಯ ಸ್ಥಾನದಲ್ಲಿರುವ ವ್ಯಕ್ತಿಯಿಂದಾಗಲೀ ಸರಿ ' 
ಯಾಗಿ ತೃಪ್ತಿಗೊಳಿಸಲ್ಪಟ್ಟರೆ ಮಗು ಮೂಲಭೂತ ನಂಬುಗೆಯ ಭಾವನೆಯನ್ನು 
ಬೆಳೆಸಿಕೊಳ್ಳುತ್ತದೆ. ಈ ನೂಲಭೂತ ನಂಬುಗೆ ಮುಂದುವಕೆದು ಮುಂಡೆ ಪಾರಸ್ಪರಿಕ | 
ನಂಬುಗೆಯ ಆಧಾರದ ಮೇಕೆ ಸಾಮಾಜಿಕ ಸಂಬಂಧೆಗಳನ್ನು ರೂಸಿಸಿಕೊಳ್ಳಲು ಆಧಾರ ' 
ವಾಗುತ್ತದೆ. ಶೈಕವಾವಸ್ಥೆಉಲ್ಲಿ ಈ ಬೇಡಿಕೆಗಳ ತೃಪ್ತಿ ಸರಿಯಾದ ರೀತಿಯಲ್ಲಿ ಆಗದೆ 
ಹೋದರೆ ಮಗುವಿನಲ್ಲಿ ಮೂಲಭೂತ ಆಸನಂಬುಗೆಯ ಭಾವನೆ ಬೆಳೆಯುತ್ತದೆ. ಇದು 
ಮುಂದುವಕೆದು ಸಾಮಾಜಿಕೆ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತದೆ. ಶಿಶುವಿನ 
ಬೇಡಿಕೆಗಳು ತೃಪ್ತಿಯಾಗದಿರುವ್ರೆದಕ್ಕೆ ಅನೇಕ ಕಾರಣಗಳಿವೆ. ತಾಯಿಯಿಂದ ಮಗುವಿನ 
ತಿರಸ್ಥಾರೆ, ಮಾತೃತ್ವ _ನಂಚನೆ (ತಾಯಿಯ ಅಗಲುವಿಕೆ ಅಥವಾ ತಾಯಿಯ ಸಾವು), 
ತಾಯಿಯ ಗೆ ರುಹಾಜರಿ- -ಇನ್ರೆ ಈ ರೀತಿಯೆ ಕೆಲನ ಕಾರಣಗಳು. ಈ ದ್ವಂದ್ವದ ಪರಿ 
ಹಾರದ ದಿಕೆ ಶೈ ಶವಾವಸ್ಥೆಯಲ್ಲಿ ಶಿಶುನಿಗೆ ದೊರೆಯುವ ಮಾತೃ ಸಂರಕ್ಷಣೆಯ ಸ್ವರೂಸ 
ವನ್ನು ಅವಲಂಬಿಸಿದೆ. ಶಿಶುವಿನಲ್ಲಿ ಮೂಲಭೂತ ನಂಬುಗೆಯು ಬೆಳೆಯುವಂತೆ ಮಾಡ 
ಬೇಕಾಗಿದ್ದರೂ ಸ್ವಲ್ಪಮಟ್ಟಿಗೆ ಅಸನಂಬುಗೆಯೂ ಉಂಟಾಗುವಂಕೆ ಮಾಡಬೇಕಾಗುತ್ತದೆ. 


ಏಕೆಂದರೆ ಶಿಶುವನ್ನು ಅತಿಯಾಗಿ ಹಚ್ಚಿ ಕೊಂಡಕೆ ಅದು ಬೆಳೆದ ನಂತರ ಎಲ್ಲರನ್ನೂ ಅತಿ 


ಐಬೀಟಚ೩ 


ಣ್ಣ ಸಾಗಾ ಓಂಡಿ'ಲೋಜಿ OO seas ೧೪ ೯8೦೭೦೮೧ ಎಂ 

ಬ pepe Ute Reker dre ಕಂಡಿಜೀಂದ ತಣ “es ಜೀನ ೧ 

CAUCE HENNY 

೩೮೩೮2೫೦ poe ಣೋ ಣುಣ 

ewe ೮೦೮೧೩೮ (ಹಟ ಲೀಜಂ ಆಇ (heures) cet "pence pepe 

ಜರ ಗ್ಯ 8ಂತಿಗಿ "£೧ "ನಂಗೂ ಇರ್ಲೀ ಜ Leese OO Rep gf ewes 

£೮ 8೮ರ ೧೮೦೫% ಣಂ furpee 2ಐಂಿ ೇಐಂಗಿ1 

ಬಲಿ 3೦6೩ aces" ೧೮೫೧೫ ಐ೦೮೩೫೧ 89 ಇಂಡ 

. ಧರೀಜಂ ಐ ೀಐಐಣಣ xe 6 (ಆಣ ಹೀಂಣಣ) 

"ನಡ ಚಿ Eee ೫೧8 CoS noose NY ಐಜೂ ತಿಲ ಯೂ 

seca 192 %೧ 8೮೦೧೦೦೫ ೧೮೫ ೧೩೫ ೬ಲಾ | RoE ene 
ಈ 4 & 

390೧061 £0 TLR (೧೦೭೭ ಛಂ 35೫ 7 ¢ ₹೦೧೬೬ 

ಓದಿ pied vere Oh ಎಂಡೆಐಂಗೇಜ sxe | ಟೀಣಂಬಣಣ 

ಇಂಗಿ ೪1% een (ಐರೀಣಂಭಣ ee «ಅಹಿ 008 ಐಂಛಐಣ ದಕಣ 

cays (0/೦೦ | ನಂದು 


AURORE £%p ೧೨3೭೧ ಇಗೂ ರೀ 30 Eos ನೀಟ ನಿರೀಜಜಕ ಲೀ 


ತ ಶೊ Ni ನ್‌ - ಹೈ, ಳ್ಳ 


1 ಸಾ; 'ಸಿಲ£ಳಂಜಂನ “Re ಇಂ ಜಸ್ಟ AUpreR ೦೯೧೧೮ ಊಯಿ ೦೩೦೫ ‘ened ಗಣ ಭಲ (60೯9 2087೬) cope 
ಉಂಡಿ ಈ ಔೌರಾಂಣ ಅ "Yo ಔರ 320೮ ನಿ೮ೀ£ಂ ೮ 8೦೫ ಸಭಿಐಂಲ ಜಲ ರ್ಣ ಸಲನೀಲ ಉಲ 
: Ceogoy "Cece He £0¢o ನಜ 7 


ಅ Repueceh Dog ite ಐನಿಂಇಂಜ 
Act” 0 ಗ Hof [ತ ‘ಐ ನ ಲಗತಿ ನಾಕ್‌ ಮಾತೇ ಬ: Wel ವ ia Ks "ರಬಸ « ಊಂನಿ ೧೧೦ 


(6( "ಇಓ "೧೫೦೭೫ “og Gogg he ne ‘ec ಸಾಜ 308 en ‘neck 
0A ಓ NEUE ae “sor Sr Nha Tee ' ೦೧ ಎ೦ಜಗ್ಲಾಎ ೨0೪೧ 


: ೧೮) 
ayo" ಇರಬ (2330 cwkeodee ple We arg `` peeheo'h 
‘goose "ಜಣ ‘ee ನೀಂಗ ಮಜ ೃ್ಪ್ಪ್ಮ್ಮ್ಪ್ಮಟಬಟೂ[` gees 

cape Espo 
Ave "Ee ಎಣಿ “pow RINSED cಸಿ್ರದಿಂ೧ಂಜ 2೧೦ eepoe 8೫೮% 
‘peso px ano eg ಸಾಲ Ye ferro ೯೩೧ರ 
ಕ cp ಸಃ ಗಿಂದು 


ಬ ಸ ಬಬ Rane ಜ್‌ ಯಯ್ಯ[ಥಿ ಜೀ ನಿರ ಉಣ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೩೧ 


ಎರಡನೇ ವರ್ಷದ ಹೊತ್ತಿಗೆ ಶಿಶು ಕ್ರಮೇಣ ತಾಯಿಯಿಂದ ಸ್ವೆತಂತ್ರವಾಗ 
ತೊಡಗಿರುತ್ತದೆ. ಹಾಲು ಕುಡಿಯುವುದನ್ನು ಬಿಟ್ಟಿರುತ್ತದೆ. ನಡೆದಾಡುವುದನ್ನು» 
ಪದಾರ್ಥಗಳನ್ನು ಹಿಡಿದಾಡುನೆದನ್ನು, ಘನ ಆಹಾರ ಪದಾರ್ಥಗಳನ್ನು ಸೇವಿಸು 
ವುದನ್ನು ಮತ್ತು ಪರಿಸರವನ್ನು ಪ್ರಾರಂಭಿಸಿರುತ್ತದೆ. ಅದು ಸಂಪೂರ್ಣವಾಗಿ 
ತಾಯಿಯನ್ನು ಅವಲಂಬಿಸಿರುವುದಿಲ್ಲ... ಈ ಅವಧಿ ಚಟುವಟಿಕೆಯಿಂದ ಕೂಡಿರು 
ತದೆ. ಶಿಶು ಸ್ವನಿಯುತ್ರಣವನ್ನು, ಆತ್ಮ ನಿರ್ಭರತೆಯನ್ನೂ (ಆತ್ಮ ನಿಶ್ವಾಸನನ್ನೂ ), 

ಪೆಸಾಧೆನ ಅಭ್ಯಾಸಗಳು (ಮಲಮೂತ್ತ. ವಿಸರ್ಜನ ಅಭ್ಯಾಸಗಳು) ತಿಂಡಿಯ 
ಅಭ್ಯಾಸಗಳು ಇತ್ಯಾದಿಗಳ ಮೂಲಕೆ ಬೆಳಸಿಕೊಳ್ಳಲು ಇಚ್ಛಿಸುತ್ತದೆ. ಈ ಕೆಲಸಗಳಲ್ಲಿ 
ಶಿಶು ಜಯೆಗಳಿಸಿದರೆ ಅದಂಲ್ಲಿ ಸ್ವಾಯತ್ತ 3 a ಸ್ವಾತಂತ್ರತೆಯ ಸ 
ಮೂಡುತ್ತದೆ. ಪದೇ ಪಸ ವಿಫಲಸೆಯುಂಟಾವಕೆ ಅಥವಾ ಗ ಹೆ ತಾಳಿದರೆ ಸ್ವ 
ಮಟ್ಟಿಗೆ ಶಿಶುವಿನಲ್ಲಿ ನಾಚಿಕೆಯ ಸಂಶಯದ ಭಾನನೆ ಉಂಟಾಗುತ್ತದೆ. ಶಿಶುವಿನ ಣ್‌ 
ವ್ಯಕ್ತಿಗಳನ್ನು (ಅನಿಸಿಕೆಗಳನ್ನು ) ದಮನ ಮಾಡಿದರೆ ಅಥವಾ ಚಟುವಟಿಕೆಯ ಅವಕಾಶ 
ಗಳಿಂದ ಅದನು ವಂಚಿತಗೊಳಿಸಿದರೆ ಶಿಶು ಸಂಶಯದ ಮತ್ತು ವಿಫಲತೆಯ ಭಾವನೆ 
ಯನ್ನು ಬೆಳಸಿಕೊಳ್ಳುತ್ತ ದ. ಈ ದ್ವ ಂದ್ರೆ ವನ ನ್ನು ಅಪೇಕ್ಷಿತ ದಿಶೆಯಲ್ಲಿ ಪರಿಹರಿಸಿದಕ್ಕೆ 
ಶಿಶು ಸ್ವ -ನಿಯಂತ್ರ ಣವನ್ನು ಮತ್ತು ಆತ್ಮ ನ ಕ್ಹಿಯನ್ನು ಬೆಳಸಿಕೊಳ್ಳುತ್ತದೆ. ಈ ದ್ವ ಂದ್ರೆ 
ವನ್ನು ಅನ ಸೇಕ್ಷಿತ ದಿಶೆಯಲ್ಲಿ ಸಂಹಂಸಿದರೆ ನಾಚಿಕೆಯೆ ಸ ್ರಕೃತಿ ಸ ಸಕತ 
Bits. = ಅವಧಿ ಯಲ್ಲಿ ಶಿಶು ಮತ್ತು ತಂದೆ ತಾಯಿ ಬ ನಡುವಣ Me 
ಅತ್ಯಂತೆ ಮುಖ್ಯವಾದ ಅಂಶವಾಗಿರುತ್ತದೆ. ತುದೆ ತಾಯಿ ನಗುವಿಗೆ ಉತ್ಸಾಹನನ್ನೂ, 
ಪ್ರೋತ್ಸಾಹನನ್ನೂ ನೀಡಬೇಕು. ಶಿಶು ತನ್ನನ್ನು ತಾನು ಹತೋಸಿಯಲ್ಲಟ್ಟು ಕೊಳ್ಳಲು 
ಮಾಡುವ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ತೀವ್ರ 
ವಾಗಿ ಟೀಕಿಸುವುದನ್ನು ಕಠಿಣವಾದ ತರಬೇತಿ ಕೊಡುವುದನ್ನೂ ಕಠಿಣವಾಗಿ ದಂಡಿಸುವ 
ದನ್ನೂ ಮಾಡೆಬಾರದು. 


ತಿ. ಕಾರ್ಯೋತ್ಸಾಹ ಗ್ಲಾನಿ (ಅಪರಾಧ ಪ್ರಜ್ನೆ) : 


ಈ ಮೂರನೆ ಹಂತವನ್ನು ಎರಡನೇ ಹುತದ ವಿಸ್ತೃತ ಅನಧಿ ಎಂದು 
ಹೇಳಬಹುದು. ಈ ಹಂತ ಮೂರನೇ ವರ್ಷದಿಂದ ಐನನೇ ವರ್ಷದವರೆಗೆ ನಿಸ್ತ 
ರಿಸುತ್ತದೆ. ಈ ಅನಧಿಯಲ್ಲಿ ಮತ್ತಷ್ಟ ಚಟುವಟಿಕೆಯಿಂದ ಕೂಡಿರುತ್ತದೆ. 
ಎಲ್ಲಾ ಕೆಲಸಗಳನ್ನೂ ಮಾಡಬೇಕೆನ್ನುವ ಕಾರ್ಯೋತ್ಸಾಹೆ ಸ್ರನೃತ್ತಿ ಮಗುನಿನಲ್ಲಿ 
ಉಂಟಾಗುತ್ತದೆ. ಈ ವಯಸ್ಸಿನ ಮಕ್ಕಳು ನಯಸ್ಕರು ಮಾಡುವ ಕೆಲಸಗಳನ್ನೆಲ್ಲಾ 
ಶಾವ್ರ ಮಾಡಬೇಕೆನ್ನುವ ಉತ್ಸಾಹದಿಂದ ಕೂಡಿರುತ್ತಾರೆ. ಈ ರೀತಿಯ ಮಕ್ಕಳು 
ಉತ್ಸಾಹ ತೋರಿಸಿದಾಗನೆಲ್ಲಾ "ನುಗುನಿಗೆ ಸಸೀ ಸಸೀ ಯಶಸ್ಸು ದೊರಕುತ್ತಿದ್ದರೆ, 

ಅದರಲ್ಲಿ ಕಾರ್ಯೋತ್ಸಾಹವನ ಭಾವನೆ ಮುಂದುವರಿಯುತ್ತದೆ. ಇದಕ್ಕೆ ಪ್ರತಿಯಾಗಿ 


೩೨ ಮಾನವಿಕ ಕರ್ಣೂಟಿಕ 


ಮಗು ಸದೇ ಸದೇ ವಿಫಲಗೊಳ್ಳು ತಾ ಹೋದರೆ ಮತ್ತು ನಿರಾಶೆ ಯನ್ನು ಪಡೆಯುತ್ತಾ ತ್ವ 
ಹೋದರೆ ಒಂದು ರೀತಿಯ ಗ್ಗಾ ನಿ (ಅಸರಾಧಿ ಮನೋಭಾವ) ಯ ಭಾವನೆ ಉಂಟಾಗು ' 
ತ್ತದೆ. ಈ ಭಾವನೆ ಜೀವನನ ಕರ್ಯಂತೆ ಮುಂದುವರಿಯಬಹುದು. ಅಡಡ 
ತಾಸೆ ತಾಯಿ ಈ ವಯಸ್ಸಿನ ಮಕ್ಕಳು ಸಣ್ಣ ಪುಟ್ಟ ಕೆಲಸ ಗಳನ್ನು ಮಾಡಿ ಯಶಸ್ಸು 
ಪಡೆಯುವ ಅನಕಾಶಗಳೆನ್ನು ಉಂಟು Sue . ಸ ದ್ವ ಂದ್ರ ವನ್ನು 
ಅಸೇ ಕ್ರಿತ ದಿಶೆಯೆಲ್ಲಿ ಸರಿಹೆರಿಸಿಕೊಳ್ಳು ವಂತೆ ಮಾಡಿದರೆ ಮಗುವಿನಲ್ಲಿ ಕ: ren p 
ಬಿಚ್ಚು ಮನಸ್ಸು, ಧೈರ್ಯ ವು ಅಪಾಯವನ್ನು ಎದುರಿಸ ವ ಸೋಟೆ 
ಮತ್ತು ಸಾಹಸ ಪ್ರವೃತ್ತಿ ಉಂಟಾಗುತ್ತ ಡೆ. ಅನಪೇಕ್ತಿತ ದಿಶೆಯಲ್ಲಿ ಈದ್ವ ದ್ರ ಷರಿ 
:ರಗೊಂಡಾಗ ಕಾರ್ಯೋತ್ಸಾಹ ಹೀನತೆ, ಗ್ಲಾನಿಯ ನ ಮನೋಭಾವ, oa 
ಪ್ರವೃತ್ತಿ, ಅಧ್ಭೈರ್ಯ ಪ್ರವೃತ್ತಿ ಮುಂತಾದ ಗುಣಗಳು ಉಂಟಾಗುತ್ತವೆ ವ. ಈ ಹಂತದಲ್ಲಿ 
ಮಗು ಬೇರೆ ಮಕ್ಕ್‌ ಳೊಡನೆ ಸಹಕರಿಸಿ ಕೆಲಸಗಳನ್ನು ಕ್ಕೆ, ಗೊಳ್ಳುವ ರಚನಾತ್ಮ ಸೆ ಕಾರ್ಯ 
ಗಳನ್ನು “RE ಮತ್ತು ಮಾಡುವ ಉದ್ದೇಶ ದಿಂದ ಬೇರೆ ಮಕ್ಕಳೊಡನೆ ಸೇರುವ 
ತನವನ್ನು ತೋರಿಸುತ್ತೆ. ಉಪಾಧ್ಯಾ ಯರಿ: ದ RR ಸಡೆ ಸಲು 


SN Ts ಸಹ... : 


NE ಶಾಟ್ಟುಬಿಕ ಹೇ ಇಂ ರೀತಿ ನತು. ನರ್ಸರಿ ಮತ್ತು 
ಕಿಂಡಂ”ಗಾರ್ಟನ"ನ ಮಟ್ಟದಲ್ಲಿ ಆ ಅಧ್ಯಾಸನಕರ ವರ್ತನೆಯ ರೀತಿಯನ್ನು ಅವಲುಬಿಸಿ ಈ 
ದ್ವಂದ್ವ ಅನಪೇಕ್ಷಿತ ದಿಶೆಯ ಯಿ 'ಸರಿಹಾರೆಗೊಳ್ಳಲು ಶಿಶುವಿಗೆ ಸಹಾಯ ದೊರೆಯುತ್ತದೆ. 
ಈ ಹಂತದಿಂದ ಮುಂದಕ್ಕೆ ಮನೋ ಸಾಮಾಜಿಕ ದ್ವಂದ್ವಗಳ ಪರಿಹಾರದಲ್ಲಿ ಶಾಲೆಯ, 
ಅದರಲ್ಲಿಯೂ ಅಧ್ಯಾಸಕನ ಪಾತ್ರ ಮಹತ್ವ ಪೂರ್ಣವೆನಿಸುತ್ತದೆ. ಕ 


4 ಪರಿಶ್ರಮ- ಕೀಳರಿಮೆ : 


ಈ ನಾಲ್ಕನೇ ಹೆಂತವ್ರೆ ಮಗುವಿನ ಆರನೇ ವರ್ಷದಿ-ದ ಪೂರ್ವ ತಾರುಣ್ಯ ಅವಸ್ಥೆ 
ಯವರೆಗೂ ಮುಂದುವರಿಯುತ್ತ ಡೆ. ಎರಿಕ್‌ಸನ್‌ ಈ ಹಂತವನ್ನು “ಸುಪ್ತ ವಸ್ಥೆ ೫ 
ಯೆಂದೂ, “ಪೂರ್ವ ತಾರುಣ್ಯಾವಸ್ಥೆ ಯೆ ಅಲ್ಲೋಲ ಕಲ್ಲೊ ೀಲತೆಗೆ ಮುಂಚಿತ ತಾತಾ ಲಕ 
ಶಾಂತತೆಯ ಅವಧಿ” ಎಂದು ಪರಿಗಣಿಸಿದ್ದಾ ನೆ ಈ ಹಂತದಲ್ಲಿ ಶಿಶುವು «ವಸು ಗಳನ್ನು, | 
ಸೃಷ್ಟಿಸಿ ಕಾರ್ಯಗಳನ್ನು ಪೂರ್ತಿಮಾಡಿ ಮೆಚ್ಚು _ಗೆಯನ್ನು ಗಳಿಸ ಸಲು. ಇಷ್ಟ ನಡುತ Fy 
ಇದಕ್ಕಾಗಿ ಕಠಿಣ ಸರಿಶ್ರಮ ಸಡುವುದಕ್ಕೆ ಸಿದ್ದ ವಾಗುತ್ತ ದೆ”. ಮಗು ಸಾಯ 
MA ಕಾರ್ಯದಕ್ಷತೆಯನ್ನು ಸಾಧಿಸಲು ಮತ್ತು ಆತ್ಮ ವಿಶ್ವಾಸವನ್ನು ಬೆಳೆಸಿಕೊಳ್ಳಲು 
ಬಯಸುತ್ತದೆ. ಇದಕ್ಕೆ ಪ್ರತಿಯಾಗಿ ಮಗು sh ಸೋತಾನನೆಲ್ಲು ಕೀಳರಿಮೆಯ 
ಭಾವನೆ ಸನ್ನು ಹ ತ ದೆ. ಮತ್ತು ತಾನು ಅಸಮರ್ಥನೆಂದು 'ತಿಳಿಯತೊಡಗು 
ತ್ತದೆ ಮತ್ತು ಕೆಲವು ವೇಳೆ ಸೋಲು ಅನಿವಾರ್ಯಿವಾಗುತ್ತದೆ. ಈ ದ್ವಂದ್ವ ಅನೇಕ್ಷಿತ 
ನಾದ ರೀತಿಯಲ್ಲಿ ಸರಿಹಾರಗೊಂಡರೆ ಮಗುನಿನಲ್ಲಿ ಕಾರ್ಯದಕ್ಷತೆ ವ ಸಹಕಾರ 


ಶಿಕ್ಷ ಇದಲ್ಲಿ ಅಭಿಪ್ರೇರಣೆ ಪಿತ್ಥ 


ಮನೋಭಾವನೆ ಉಂಟಾಗುತ್ತದೆ. ಅನಪೇಕ್ಷಿತ ದಿಶೆಯಲ್ಲಿ ಸರಿಹಾರಗೊಂಡಕರೆ, ಮಗುನಿ 
ನಲ್ಲಿ ಕಾರ್ಯೋತ್ಸಾಹಹೀನಕೆ ಮತ್ತು ಕೀಳರಿಮೆಯ ಭಾವನೆ ಉಂಟಾಗುತ್ತದೆ. ಈ 
ಹಂತದಲ್ಲಿ ನೆರೆಹೊರೆ ಮತ್ತು ಶಾಲೆ ಪ್ರಧಾನ ಪಾತ್ರ ವಹಿಸುತ್ತವೆ. ಈ ವಯಸ್ಸಿನ 
ಮಕ್ಕಳು ಪದೇ ಪದೇ ಯಶಸ್ತಿಗಳಾಗಬಯಸುವುದರಿಂದ ಶಾಲೆಯಲ್ಲಿ ಪ್ರತಿಯೊಂದು 
ಮಗುವು ಪದೇ ಪದೇ ಯಶಸ್ವಿಯಾಗುವಂತೆ ಅಧ್ಯಾಸಕರು ನೋಡಿಕೊಳ್ಳಬೇಕು. ಅಂದರೆ 
ಪ್ರತಿ ಮಗುವಿಗೂ ಅದರ ಸಾಮರ್ಥ್ಯಕ್ಕೆ ಅನುಗುಣವಾದ ಕೆಲಸನನ್ನು ಕೊಡಬೇಕು. 
ಪ್ರಾರಂಭದಲ್ಲಿ ಸುಲಭವಾದ ಕೆಲಸಗಳನ್ನು ಕೊಡುವುದರಿಂದ ಮಗು ಯಶಸ್ವಿಯಾಗಲು 
ಸಹಾಯವಾಗುತ್ತದೆ. ಅದರಲ್ಲಿಯೂ ಅಂಗವಿಕಲತೆ ಇರುವ ಅಸಮರ್ಥ ವಿದ್ಯಾರ್ಥಿಗಳ 
"ಬಗ್ಗೆ ಹೆಚ್ಚಿನ ಆಸ್ಥೆ ವಹಿಸಬೇಕಾಗುತ್ತದೆ. 


5 ತಾದಾತ್ಮ್ಮ್ಯತೆ, ತಾದಾತ್ಮ್ಯತಾ ಹೀನತೆ ಮತ್ತು ಪಾತ್ರಗೊಂದಲ : 


ಈ ಹೆಂತೆ ತಾರುಣ್ಯಾನಸ್ಸೆಯ ಅವಧಿಯಲ್ಲಿ ಬರುತ್ತದೆ. ಈ ಹಂತದಲ್ಲಿ ಸಹ 
ಸಮೂಹಗಳು ಇತರ ಸಾಮಾಜಿಕೆ ಗುಂಪುಗಳು ಮತ್ತು ನಾಯಕತ್ವದ ಮಾದರಿಗಳು 
ಹೆಚ್ಚಿನ ಪಾತ್ರವನ್ನು ವಹಿಸುತ್ತಡೆ. ಈ ಹೆಂತದಲ್ಲಿ ತರುಣರು ತಮ್ಮ ಪಾತ್ರಗಳನ್ನು 

ಳಿ ~~ ೧೧ - 
ಸರಿಯಾಗಿ ಗುರ್ತಿಸಿಕೊಂಗು, ವಯಸ್ಥಾನಸ್ಥೆಯೆಲ್ಲಿ ತಾವು ವಹಿಸಬೇಕಾದೆ ಪಾತ್ರಗಳಿಗೆ 
ತಮ್ಮನ್ನೂ ತಾವೆ ಸಿದ್ದ ಗೊಳಿಸಿಕೊಳ್ಳು ತ್ತಾ ರೆ ಪಾತೈಗಳನ್ನು ಗುರ್ತಿಸುವಿಕೆಯು 
ತರುಣರು ಸೇರುವ ಸಖಸಮೂಹ ಮತ್ತು ಇತರೆ ಸಾಮಾಜಿಕ ಸಮೂಹಗಳಿಂದ ಮತ್ತು 
ಅವರು ಆದರ್ಶಪ್ರಾಯರು ಎಂದು ಸ್ವೀಕರಿಸಿರುವ ನಾಯಕರ ಪ್ರಭಾವದಿಂದ ಆಗು 
ತ್ತದೆ. ಈ ವಯೆಸ್ಸಿನಲ್ಲಿ ಪೋಷಕರ ಪ್ರಾಧಿಕಾರವನ್ನು ಮತ್ತು ಸಮಾಜದಲ್ಲಿ ಇತರೆ 
ಪ್ರಾಧಿಕಾರವುಳ್ಳ ವರನ್ನು ತಿರಸ್ಕರಿಸುವ ಮತ್ತು ಉಸೇಕ್ಷಿಸುವ ಮನೋಭಾವನೆಯನ್ನು 
ಹೊಂದಿರುತ್ತಾರೆ. ಆದರೆ ಸಖಸಮೂಹಗಳ ಮತ್ತು ಇತರ ಗುಂಪುಗಳ ಒಗ್ಗೆ ನಿಧೇಯ 
ಕತೆಯ ಮನೋಭಾವವುಳ್ಳವರಾಗಿರುತ್ತಾರೆ. ತಮ್ಮ ಸ್ನೇಹಿತರೆ ದೃಷ್ಟಿಯಿಂದ ತಾನೆ 
ಹೇಗೆ ಕಾಣಿಸಿಕೊಳ್ಳುತ್ತೇವೆಂಬುದರ ಬಗ್ಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಯಾವು 
ದಾದರೂ ಓಂದು ಗುಂಪು ಅಥವಾ ಥೈರ್ಯನೊಗ'ನೆ ತಾದಾತ್ಮ್ಯ್ಯತೆಯನ್ನು ಉಂಟು 
ಮಾಡಿಕೊಳ್ಳದಿದ್ದಲ್ಲಿ ಸಮಾಜದಲ್ಲಿ ತಮ್ಮ ಪಾತ್ರವೇನೆಂಬುದರೆ ಬಗೆ ಅನಿಸ್ಟಯತೆ 
(0 [ac 7 (3 

''ಯುಂಟಾಗಿ, ಪಾತ್ರಗೊಂದಲವನ್ನು ಅನುಭವಿಸುವ. ತರುಣರು ಸಮಾಜನಲ್ಲಿ ಸಮಸ್ಯೆ 
ಯನ್ಸುಂಟುಮಾಡುತ್ತಾರೆ. ಆದುದರಿಂದ ಶಾಲೆಗಳಲ್ಲಿ ರಸೆಣಾತ್ಮಕ ಚಟುವದಕೆಗಳಿಗೆ 
'ಬೇಕಾದ ಗುಂಪುಗಳನ್ನು ' ಕಟ್ಟಿಕೊಳ್ಳಲು. : ಅವಕಾಶಗಳನ್ನು ಕಲ್ಪಿಸಬೇಕು.  ಎನಿಧೆ 
'ರೀತಿಯ ಸಾಮಾಜಿಕ ಮತ್ತು ದಾರ್ಶನಿಕ ನಿಚಾರ ಸಂಥಗಳ್ಳು ಧಾರ್ಮಿಕ ಸಮೂಹ 
ಗಳು ಮತ್ತು, ಶಾಲಾಧ್ಯೇಯಗಳು : ತರುಣರು ತಮ್ಮ ಪಾತ್ರಗಳೊಂದಿಗೆ ಸರಿಯಾಗಿ 
| ತ:ದುತ್ಚ್ಯತೆಯನ್ನುಂಟುಮಾಡಿಕೊಳ್ಳಲು ಸಹಾಯ ಫೀತುತ್ತವೆ. 


3 


೩೪ ಮಾನವಿಕ ಕರ್ಣಾಬಕ 


6 ಆತ್ಮಿ €ಯೆತೆ, ಏಕಾಂತತೆ: 


ಈ ದ್ವಂದ್ವ ಪ್ರಾ ರಂಭಿಕ ವಯಸ್ಕಾವಸ್ಥೆ ಅಥವಾ ಉತ್ತರ ತಾರುಣ್ಯದವಸ್ಕೆ 
ಯೆಲ್ಲಿ ಗನ್ನು ತತ್ತ ಈ ಹಂತದಲ್ಲಿ ವ್ಯಕ್ತಿಗೆ ತನ್ನ ಸುಖದುಃಖ ಭಾವನೆಗಳನ್ನು 
ಹು ಚಿಕೊಳು )ಮಂಥ ವ್ಯ ಕ್ತಿ ಅಥವಾ ವ್ಯಕ್ತಿ ಗಳೊಡನೆ ಆತ್ಮೀಯ ಸಂಬಂಧವನ್ನು ಸ್ಕಾ ವಿಸಿ 
ಕೊಳ್ಳ a ಅವಶ್ಯಕತೆ ಉಂಟಾಗುತ್ತದೆ. ತನ್ನ ಅನುಭವಗಳನ್ನು ಹಂಚಿಕೊಳ್ಳಲು 
ಮಾನಸಿಕವಾಗಿ ಹತಿ ತಿರಕ್ಸೆ ಬರುವಂಥವರನ್ನು ವ್ಯಕ್ತಿ ಬಯಸುತ್ತಾನೆ. ಗಂಡ ಹೆಂಡಿರ 
ನಡುವಣ ಸಂಬಂಧವು ಈ ರೀತಿಯ ಆತ್ಮೀಯ ಸಾಮಾಜಿಕ "ಸಂಬಂಧಕ್ಕೆ ಒಳ್ಳೆ ಯೆ 
ಉದಾಹರಣೆ, ಆತ್ಮೀಯ ಮಿತ್ರರ ಸರ್‌ ಸಂಬಂಧವೂ ಇದೇ ರೀತಿಯದು. ಈ 
ರೀತಿಯ ಆತ್ಮೀಯ ಬಂಧ ಸ್ಕಾ ನಿತವಾದರೆ ತನ್ನ ಸಹ ಭಾಗಿಗೋಸ್ಕರೆವಾಗಿ ಏನನ್ನ 
ದರೂ ತ್ಯಾಗ ಮಾಡಲು ಮತ್ತು. ಅವನೊಡನೆ ೨. ಅವಳೊಡನೆ ತಾದಾತ ವನ್ನು 
ಸ್ಕಾ ನಿಸಿಕೊಳ್ಳೆ ಲು ವ್ಯಕ್ತಿ ಸಿದ್ಧ 'ನಾಗುತ್ತಾ, ನೆ. ಪ್ರೇಮಿಗಾಗಿ, ಸ್ಥೆ ಸ್ಟೇಹಿತನಿಗಾಗಿ ಅಥವಾ 
ಇನ್ನಾ ವನೇ ತಕ ತೊಬಂಧಿಕಾಗಿ ಪ್ರೀತಿ ತೋರಿಸುವುದು, ತನ್ನನ್ನು ತಾನು 
ಸಮರ್ಥಿಸಿಕೊಳ ನ ವುದು ಹಾಗೂ ತ್ಯಾಗ ಮಾಡುವುದು ಆತ್ಮೀಯ ಸಾ ಸಂಬಂಧ 
ವನ್ನು ಬೆಳೆಸಿಕೊಳ್ಳ ಲು ued, ಅವನು ರಹಸ್ಯವಾದಿಯೂ, ಏಕಾಕಿಯೂ ಆಗು 
ವ್ರೆದಲ್ಲದೆ ಒಂದು ಜೂ ಅನಾಥ ಪ್ರ ಯೆ ಯೆ ಮನೋಭಾವನೆಯನ್ನು ಬೆಳೆಸಿಕೊಳ್ಳು 
ತ್ತಾನೆ. ಅವನು ವಿಸ್ತನಿಂದನೆ (ಸರ್ವನಿಂದನೆ)ಿಯ ಭಾವನೆ ಸುನ್ನು ತಾಳಒಹುದು. 
ಆರೋಗ್ಯಕರವಾದ ಪ್ರ ನ'ತಿಲಿಂಗಿಯ ಸಂಬಂಧೆಗಳು, ಸ್ನೇಹ ಸಂಬಂಧಗಳು ಮತ್ತು ವೈವಾ 
ಹಿಕ ಸಂಬಂಧಗಳು (ಸರಿಯಾದ ರೀತಿಯಲ್ಲಿ ಏರ್ಪಡಿಸಿದ ಅಥವಾ ಪ್ರೀತಿಯಿಂದ 
ಉಂಟಾದ) ಆತ್ಮಿ ಯತೆ ಯನ್ನೂ ಸಾಧಿಸಲು ನೆರವಾಗುತ್ತದೆ. ಅರ್ಥಮಾಡಿಕೊಳ್ಳಬಲ್ಲ 
ತಂದೆ.ತಾಯಿ, 'ಡಿಧ್ಯಾನ ಸಕರು, ಉಪಬೋಧಕರು ಮತ್ತು ಧಾರ್ಮಿಕ ಮುಖಂಡರು 
ತರುಣರು ಈ ದ್ವಂದ್ವವನ್ನು ಅಪೇಕ್ಷಿತ ದಿಶೆಯಲ್ಲಿ ಪರಿಹರಿಸಿಕೊಳ್ಳಲು ನೆರವ್ರೆ ನೀತ 
ಬಲ್ಲರು. 


7 ಉತ್ಪಾದಕತೆ, ಸ್ಮಗಿತತೆ : 


ಈ ಹುುತ ಪ್ರಾರಂಭಿಕ ವಯಸ್ಕಾವಸ್ಥೆ ಬಯಿಂದೆ (20ನರ್ಷ) ಮಧ್ಯೆ ವೆಯಸ್ಕಾನಸ್ಥೆ 
(50ವರ್ಷ)ಯನರೆಗು ವಿಸ್ತರಿಸುತ್ತದೆ. ಈ ಹೆಂತದಲ್ಲಿ ವ್ಯಕ್ತಿ ಉತ್ಪಾದಕ ಅಥವಾ 
ಸೌಜ ಶೀಲನಾಗುತ್ತಾಕೆ "ಇಲ್ಲವೆ. ನಿಷ್ಕ್ರಯನಾಗುತಾ. ನೆ. ಎರಿಕ್‌ಸ ಸರ್‌ ಉತ್ಪಾದ 
ಕತೆಯನ್ಲಿ ಸುಜನಾತ್ಮಕತೆಯನ್ನು ಸೇರಿಸುತ್ತಾನೆ. ಉತ್ಪಾದಕತೆ ಬೌದ್ಧಿಕ ಸಾಧಿತ 
ಯಾಗಿರಬಹುದು ಅಥವಾ ಸಮಾಚರ ಹಾಗೂ ಉಸ ಸಯ್ಯಗಳಹುಡ ಯಾವುದೇ 
ರೀತಿಯೆ ಬೌದ್ಧಿ ಕ ಸಾಧನೆಯಾಗಿರಬಹುದು. ಉತ್ಪಾದಕತೆ ಕುಟುಂಬವನ್ನು ಸಾಪಿಸು 
ವದು, ಅದನ್ನು, ಸಂರಕ್ಷಿಸಿ, ಮಾರ್ಗದರ್ಶನ ನೀಡುವುದನ್ನು ಒಳಗೊಳ್ಳುತ್ತದೆ. ಬಹಳ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ an 


ಮಂದಿ ಈ ಮಟ್ಟ ದಲ್ಲಿ ಕಾರ್ಯತತ್ಸ ರರಾದರೂ, ಕೆಲನರು ಸೀಮಿತ ಸಾ ಿರ್ಥತೆಯ ಮಟ್ಟ 
ದಿಂದ ಮೇ: ಸ ಉನ್ನತ ಉದ್ದೆ ಶಗಳಿಗೆ ತಮ್ಮ ನ್ನು ಬ ಸ ೃೃ ನಸ 
ತಮ್ಮ ಕೊಡುಗೆಯನ್ನು ಷ್ಟ ಈ ರೀತಿಯ ಸೃಷ್ಯಾ ತ್ಮ ಕ ಪ್ರೇರಣೆಯಿಲ್ಲದಿದ್ದ ಲ್ಲ 
ವ್ಯ 4 ಉತ್ಪಾದಕ (ಸೃಷ್ಟಾ ತ್ಮ ಕ)ದೃಷ್ಟಿ ಯಿಂದ ಇಳ. 2. ಬಿಡುತ್ತಾನೆ. ಸಮಾ 
ಜಕ್ಕ ತನ್ನ... ಕೊಡುಗೆಯನ್ನು  ನಿಲ್ಲಿಸಿಬಿಡುತ್ತಾನೆ. ಮತ್ತು ಉದಾಸೀನ 
ಭಾವದಿಂದ ತನ್ನ ಕೆಲಸಗಳನ್ನು. ಮಾಡಿಕೊಂಡು _ ಹೋಗಶೊಡಗುತ್ತಾನೆ. 
ಆದುದರಿಂದ ವ್ಯಕ್ತಿ ಗಳು ಈ ವಯೆಸ್ಸಿ ನಲ್ಲಿಯೊ ಸಕ್ರಿ ಯತೆಯಿಂದ ಇರಲು 
ಏನಾದರೊಂದು ಉತ್ತಮ ಉದ್ದೆ ೇಶವನ್ನು ಆಯ್ದು ಕೊಳ್ಳ ಜೇಕಾಗುತ್ತ ಡೆ. ಉತ್ಪಾದ 
ಕತೆಯ ಮನೋಭಾವವು ಪ್ರೆ ತ್ರಯೋ ಜನಾತ್ತ, ಕ ಹಾರ್ಯಗಳನ್ನೂ ಮತ್ತು ಸಂರಕ್ಷಣಾತ್ಮ' ಕ್ರ 
ಚಟುವಟಿಕೆಗಳಿಗೂ ಉತ್ಸಾಹವನ್ನೂ ನೀಡುತ್ತ, ದೆ. ಸ್ಮಗಿತತೆಯ ಮನೋಭಾವವು 
ಏಕತಾನತೆ, ಉತ್ಪಾಹಹೀನತೆ' ಮತ್ತು ಕಾರ್ಯದಲ್ಲಿ ತಲ್ಲೀನತೆಯಿಲ್ಲದಿರುವಿಕೆಯನ್ನು 
ಹಾಕಾ ಡೆ. ಎರಿಕ್‌ಸನ್ನನ "ಪ್ರಕಾರ ಬಹು ಮಂದಿ ಈ ನಯೋಮಾನದಲ್ಲಿ 
ಷ್ಟ್ರಾತ್ಮ ಕವಾಗಿ ಸೃ ಹಿಗಿತಗೊಳ್ಳು ತ್ತಾರೆ. ಕೆಲವೇ ಮಂದಿ ಉತ್ಪ್ಸಾ ದಕತೆಯನ್ನು, 
ಹಾಕ ನ? ಜೀವ ನದ ನ ಉತ್ಸಾ ಹವನ್ನು ಉಳಿಸಿಕೊಳ್ಳು ತ್ತಾರೆ. 


8 ಸಮಗ್ರತೆ-ನೈರಾಶ್ಯಭಾವನೆ : 


ಎರಿಕ್‌ಸನ್ನನ ಪ್ರಕಾರ ಇದು ಮನೋಸಾಮಾಜಿಕ ವಿಕಾಸ ಸದ ಅಂತಿಮ ಹಂತ 
ವಾಗುತ್ತದೆ. ಜೀವನದ ಅಂತ್ಯ ಭಾಗದಲ್ಲಿ, ಮೃತ್ಯು ಸನ್ನಿಹಿತವಾಗುವುದಕ್ಕೆ ಮೊದಲು 
ಪ್ರತಿಯೊಬ್ಬ ವ್ಯಕ್ತಿಯೂ ಈ ದ್ವಂದ್ವವನ್ನು ಎದುರಿಸಿ ಸೆರಿಹರಿಸ ಲೇಬೇಕಾಗುತ್ತ ದೆ. 
ಈ ಹಂತದಲ್ಲಿ ವ್ಯಕ್ತಿಯು ಸಾಫಲ್ಯತೆಯ ಭಾವನೆಯನ್ನೂ, ಸಮಗ್ರತೆಯ ಭಾವನೆ 
ಯನ್ನೂ ಬೆಳೆಸಿಕೊಳ್ಳ ಬೇಕು. ತನ್ನ ಜೀವನ್ನು ಪ್ರಯೋಜನಕರವಾದ ರೀತಿ 
ಯಲ್ಲಿ ಕಳೆದಿದ್ದೇನೆ... ಎನ್ನುವ ತೃಪ್ತಿಯ ಭಾವನೆಯನ್ನು ಹೊಂದಬೇಕು. 
ಇದರ ಜೊತೆಗೇ. ನಿವೃತ್ತಿ ಜೀವನಕ್ಕೆ ಸಿದ್ಧ ನಾಗಬೇಕು. ಕ್ರಮೇಣ ಕುಂದು 
ತ್ತಿರುವ ತನ್ನ ದೈಹಿಕ ಸಾಮರ್ಥ್ಯವನ್ನೂ ಅನಿವಾರ್ಯವಾಗಿ ಉಂಟಾಗಬೇಕಾದ ಮೃತ್ಯು 
ವನ್ನೂ ಆದಷ್ಟು ಗೆಲ್ಲಲು ಪ್ರಯತ್ನಿ ಸಬೇಕು. ಇವೆಲ್ಲವೂ ಜೀವನದ ಬಗ್ಗೆ ಸಮಗ್ರತೆಯ 
ದೃಷ್ಟಿಕೋನವನ್ನು ಚಕಂಡರೆ ಮಾತ್ರ ಸಾಧ್ಯವಾಗುತ್ತ ದೆ. ಈ ಸಮಗ್ರ ತೆಯನ್ನು 
Bo ವ್ಯಕ್ತಿ ನಿಫ ಫೆಲಗೊಂಡರೆ ಜೀವನದಲ್ಲಿ ನಿರಾಶೆಯ ಮನೋಭಾವನೆಯನ್ನು 
ತಾಳುತ್ತಾನೆ. ಜೀವನದ 'ಉಸ್ತಿ (ಶದ ಬಗ್ಗೆ, ಅದರ ಸಾರ್ಥಕತೆಯ ಬಗ್ಗೆ ಅಧಿಕವಾಗಿ 
ಆತಂಕ ಸ್ಥಿತಿಯನ್ನು ಅನುಭವಿಸತೊಡಗಿ ವೈದಾ ಪ್ಯದಲ್ಲಿ ಸ ಸರಿಯಾಗಿ ಸಮಾಯೋಜನೆ 
ಮಾಡಿಕೊಳ್ಳ ಲು ವಿಫಲನಾಗಿ ಇತರರಿಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತಾನೆ. ನಿಜ 
ವಾದ ಥಿ ಜ್ಞಾ ನಾರ್ಜನೆ ಮಾಡಿಕೊಂಡವರು, ಆಧ್ಯಾತ್ಮ ನಿಲುವನ್ನು ತಳದ 


PR ಮಾನವಿಕ ಕರ್ಣೂಟಿಕ 


ವರು, ತ್ಯಾಗ, ವೈರಾಗ್ಯ ಮುಂತಾದ ಉತ್ತಮ ರೀತಿಯ ಮಾರ್ಗದರ್ಶನ ಪಡೆದವರು ' 
ಈದ್ರ pe ವನ್ನು ಅಪೇಕ್ಷಿತ ದಿಶೆಯಲ್ಲಿ ಸರಿಹರಿಸಿಕೊಳ್ಳ ಲು ಶಕ್ತರಾಗುತ್ತಾರೆ. 
ತ a ವಿಕಾಸನ ಈ ಎಂಟು ಹ:ತಗಳು ವ್ಯಕ್ತಿಯ ಜೀವಿತಾ ' 
ನಧಿ ಸಿ ಅನಿವಾರ್ಯ, ಅಪಹಾರಿಕಾರ್ಯ ಮುಖಗಳಾಗಿನೆ. ಹಿಂದಿನ ಹಂತ ಮುಂದಿನ 
ಹಂತಕ್ಕೆ ವ್ಯಕ್ತಿಯನ್ನು ಸಿದ್ಧ ಗೊಳಿಸುತ್ತದೆ. ಯಾವುದೇ ಹಂತದಲ್ಲಿನ ಯಶಸ್ಸು ಹಿಂದಿನ 
ಹ: ತದಲ್ಲಿನ ನ ಯಶಸ್ಸನ್ನು ಅವಲಂಬಿಸಿರುತ್ತ ಡೆ. ಎರಿಕ್‌ಸನ್ನನ ಪ್ರಕಾರ ಈ ದ್ರೆಂದ್ರಗಳು 
ಸರಿಹಾರಗೊಳ್ಳು ವ 'ನಥೆನವ ವ್ಯಕ್ತಿಯ ; ವ್ಯಕ್ತಿತ್ವ ವಿಕಾಸದ ಮೇಲೆ ತೀವ್ರತರವಾದ 
ಪ್ರಭಾವವನ್ನು "ಬೀರುತ್ತದೆ. ತೀರ ; ಗೃ ಮತ್ತು 3ರಲ್ಲಿ ತಂದೆ-ತಾಯಿಯ 
ಪ್ರಭಾವ ಮಹತ್ವ ದ್ಹಾಗಿದೆ. ತಂದೆ ತಾಯಿ) ಈ ಹಂತಗಳಲ್ಲಿನ ದ್ವಂದ್ವ ಗಳನ್ನು ಅಪೇಕ್ಷಿತ 
ರೀತಿಯಲ್ಲಿ ಚೌಣಂತ॥ ಮಗುವಿಗೆ ಸಹಾಯೆ ನೀಡಬೇಕಾಗುತ್ತ ಕೆ “ಹಂತಗಳು 4,5, 
ಮತ್ತು 6ರಲ್ಲಿ ಅಧ್ಯಾಪಕರು ಮಗುನಿಗೆ, ನಂತರ (ತರುಣ)ರಿಗೆ ಬಹಳಮಟ್ಟಿಗೆ ಸಹಾಯ 
ನೀಡಬಲ್ಲದು. ಹಂತಗಳು 7 ಮತ್ತು 8 ರಲ್ಲಿ ವ್ಯಕ್ತಿ ತಾನೇ ಕೇಳ 4 ತನ್ನ 
ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿ ಸಬೇಕು. ಹಿರಿಯರು, ಜಾರ್ಜತ 
ಮುಖಂಡರು ಗುರುಗಳು ಸ್ವಲ್ಪಮಟ್ಟಿಗೆ ಸಹಾಯ ನೀಡೆಬಲ್ಲರು- 
ಎರಿಕ್‌ಸನ್ನನ ಮನೋ.- ಸಾಮಾಜಿಕ ಹಂತಗಳಲ್ಲಿ ಮತ್ತು ಭಾರತೀಯ ಸನಾ 
ಶನ ಧರ್ಮದಲ್ಲಿ ಸೃತಿಪಾದಿತವಾಗಿರುನ ಆಶ್ರಮ ಧರ್ಮಗಳಲ್ಲಿ ನಿಕಟ ಸಾಮ್ಯವಿರುವ 
ದನೂ, ಗಮನಿಸಬಹುದು, ಹಂತಗಳು, 1, 2, 3, 4, ಮತ್ತು 5ನ್ನು ಬ್ರಹ್ಮಚರ್ಯ 
ಆಶ್ರಮಕ್ಸೆ ಹೋಲಿಸಒಹುದು. ಹಂತಗಳು 6 ಮತ್ತು 7ನ್ನು ಗೃಹಸ್ಥಾಶ್ರಮಕ್ಕೆ 
ಹೋಳ್ಳಿಸಬಹುದು. ಕಡೆಯ ಹೆ:ತವಾದ 8 ನೇ ಹುತನನ್ನು ಭಾರತೀಯ ಪದ್ಧತಿ 
ಯಲ್ಲಿ ಪುನ; ವಿಭಾಗ ವನಾಡೆಲಾಗಿದೆ. ವಾನಸ್ರಸ್ತಾಶ್ರಮ ಒಂದು ಸಿದ್ಧತೆಯ ಅನ ನಧಿ 
ಮತ್ತ, ಸುನ್ಯಾಸ ಆಶ್ರಮ. ಪರಿಪೂರ್ಣತೆಯನ್ನು ಅಥವಾ ಜೀವನದ ಅತ್ಯುನ್ನತ ಗುರಿ 
ಯಾದ ನೋಕ್ಷನನ್ನು ಪಡೆಯಲು ಪ ಕ್ರೆಯತ್ನಿಸುವ ಹಂತ. ಈ ನಾಲ್ಪು ಹಂತಗಳನ್ನೂ, 
ಜೀವನದೆ ಅನ ಕತೆಗಳನ್ನೂ ವಿನೇಚನಾತ್ಮ ಕವಾಗಿ ತೃಪಿ ಬ ಗೊಳಿಸಿಕೊಂಡು, ಜೀವನದ 
ಸರನೋನ್ಹೀಶನಾದ ಮೋಕ್ಷವನ್ನು ಪಡೆಯಲು ಪ್ರಯತ್ನಿ, ಸುನ ನಿರಂತರ ಹೋರಾಟವೆ:ದು 
ಪರಿಗಣಿಸಿದ್ದಾ ರೆ. ಜೀವನದ ಆವಶ್ಯ ಕತಿಗಳನು ನ್ನು ಅವಗಳ ಪ್ರಾನುಖ್ಯತೆಯ ಪ್ರಕಾರ 
ಧರ್ನು, ಅರ್ಥ, ಕಾಮ, ಮತ್ತು ತೊಸಕ್ಷಗಳಿಟ ನಾಲ್ಕು ಪುರುಷಾರ್ಥಗಳ ಅಡೆಕವಾಗಿಸಿ 
ದ್ದಾರೆ. ಈ ನಾಲು ಆಶ್ರಮಗಳಲ್ಲಿ ವ್ಯಕ್ತಿಯ ಕರ್ತವ್ಯಗಳನ್ನೂ ಮತ್ತು ಜವಾಬ್ದಾರಿ 
ಗಳ ಬ್ರಾ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ವಿವಸರಿಲಾಗಿಡಿ. 


ಅಭಿಸ್ರೇರಣೆಯ ಮಾನನತಾನಾದಿ ದೃಷ್ಟಿಕೋನ ; 


ಸ್ವಯ-ಸೆ ಶ್ರೇರಣೆಯನ್ನು ಪಡೆಯಬಲ್ಲ,  ಜೀನನೋನೆ ೇಶೆಗಳನ್ನು ಮುತ 
ಸ ಅನ್ರೆಗಳನ್ನು JiR ಪ್ರಯತಿ ಸುವಂಥ ಮಾನವನಲ್ಲಿರುವ ಮುಖ್ಯ ವ್ಯ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ಕ್ಷ 


ಲಕ್ಷಣಗಳನ್ನು ಮುಖ್ಯವಾದುವೆಂದು ಪ್ರತಿಪಾದಿಸುವ ಮನೋವಿಜ್ಞಾನಿಗಳು ಮತ್ತು , 
ಶಿಕ್ಷಣವೇತ, ರು ಮಾನವತಾದಿ ಮನೋನಿಜ್ಞಾ ನಿಗಳೆಂದು : ಕರೆಸಿಕೊಳ್ಳುತ್ತಾರೆ. ಮಾನ 
ನರು ತಮ್ಮ ವರ್ತನೆಯನ್ನು ತಾವೇ ಢಿಗಸಿಕೊಳ್ಳಬ್ಬರ ಎನ್ನುವುದು ಮಾನವತಾ 
ವಾದಿಗಳ ದೃಷ್ಟಿ ಕೋನವಾಗಿದೆ. ಮಾನವನು ಸಂಪೂರ್ಣವಾಗಿ : ಆಂತರಿಕ ಜೈನಿಕ 
SRNL ಅಥವಾ ತ ಶಕ್ತಿಗಳಿಂದಾಗಲೀ ನಿಯಂತ್ರಿತನಾಗಿಲ; 
ತನ್ನ ತನದ ಅರಿವು, ತಾನಿರುನಂತೆ. ಮತ್ತು ತಾನು ಹೇಗೆ ಇರಬಯಸುತ್ತಾ ನೆಂಬುದರ 
ಕ ನೆಯನ್ನು ಅರ್ಥಮಾಡಿಕೆಳ್ಳುವುದೆ J) "ವಿಕಾಸದ ಕೀಲಿ ಕೈಯಾಗಿದೆ. ವ್ಯ ಕ್ರಿತ್ವದ 
ವಿಕಾಸವ ದಿಶೆಯನ್ನು ಪ್ಲೆ ಪೋಷಕರಿಗೆ ಅಥವಾ ಅಧ್ಯಾನಕರಿಗೆ ಕೊಡದೆ, ಸ್ವತಃ ಗ 
ಕೊಟ್ಟರುವೆದರಿಂದ ಈ ಸಿದ್ಧಾ ಂತೆವ ಅ ಅಪೂರ್ವವಾದುದಾಗುತ್ತದೆ. 
ಮಾನವತಾವಾದಿ ಮನೋನಿಜ್ಞಾ ನವು ಶೈಕ್ಷಣಿಕ ಪದ್ಧ ತಿಯನ್ನು ಬಹುಮಟ್ಟಿಗೆ - 
ಪ್ರಭಾವಗೊಳಿಸಿದೆ. ಕಾರ್ಲ್‌ ಕೋಜರ್ಸ್‌, ತರ್ಕ ಗಡ್‌ ಕರ; ಕ (ಲ್‌ ಸನ್‌ 
ಮತ್ತು ಅಬ ಹಾಂ ಮಾಸ್ಲೊ, ಇವರುಗಳು ಮಾನವತಾವಾದಿ ದೃಷ್ಟಿಕೋನದ ಮುಖ್ಯ 
ಪ್ರತಿಸಾದಕರಾಗಿದ್ದಾರೆ. ಫ್ರಾಯ್ಡ್‌ನಿಂದ ವರ್ಣಿಸಲ್ಪಟ್ಟ ಅವಚೇತನಾತ್ಮಕ ಪ್ರೇರಣೆ 
ಗಳಿಂದಲೂ, ಮತ್ತು ಹುಟ ಚೆ ಟ.ಗುಣಗಳಿಂದಲೂ ಫಿಯೆಂತ್ರಿಸಲ್ಪಡುವ ಮಾನವನ ಅಸಹಾ 
ಯಕ ಚಿತ್ರ ಕೆ ಚನಲಾ ಮಾಸ್ಟೊ ( ಆಶಾವಾದದಿಂದ ಫೆ ''ರಿತನಾದ ಮನುಷ್ಯನ ಚಿತ್ರ 
ವನ್ನು ಕೊಟ್ಟಿ ದ್ದಾ ನೆ. ಅವನು ಜೀವನದ ಗುರಿಗಳು ಮತ್ತು ಉದ್ದೆ ಕ ೇಶ್ಯಗಳಿಗೆ ಮಹತ್ವ 
ನೀಡಿ ಅವಗಳ ಮಾನವನ ವರ್ತನೆಯನ್ನು ಅಭಿಪ್ರೇರಿತಗೊಳಿಸುವ ಶಕ್ತಿಗಳೆಂದು ತ. 
ದ್ದಾನೆ. ಮಾಸ್ಲೋನಿನ ಅಭಿಪ್ರೇರಣ ಸಿದ್ಧಾ ಂತವು ತಾತ್ನಾಲಿಕನಾದ ಜಿ ವಿಕೆ ಆವ್ಯಕತೆ 
ಗಳು ಮತ್ತು ಪರಿಸರಣೇಯ ನಿರ್ಧಾರಕಗಳನ್ನು ಮೀರಿ ಹೋಗಿ ಮೇಲ್ಮ ಟ್ಟ ದ ಅಭಿಸ್ರೆ "ರಣೆ 
ಯನ್ನು ಪ ಪ್ರತಿಪಾದಿಸುವುದೆರಿಂದ ಅವೆನ ಸಿದ್ಧಾಂತವನ್ನು ಸ ಸರ--ಅಭಿಸ್ರೆ ಪಸ ಸಿದ್ಧಾ ಂತೆ 
ಎಂದು ಕರೆಯಲಾಗಿದೆ. ಮಾನವನು ಭೊತ ಮತ್ತು ವರ್ತಮಾನಗಳಿಂದ ಪ್ರಭಾವಿತ 
ನಾದಂ? ಯೆ ಭೆನಿಸ್ಯ ದಿಂದಲೂ ಪ್ರ /ಭಾವಿತಗೊಳ್ಳು ತ್ತಾನೆ ಎಂದು ಅವನು ತಿಳಿಯು 
ತಾನೆ. ಭೂತೆ ಇತ್ತ ವರ್ತೆಮಾನಗೆಳು ನಮ್ಮ ಲ5ವಂತೆ ಭವಿಷ್ಯಕಾಲವೂ ನಮ್ಮಲ್ಲಿ 
ನಿಜ ವಾಗಿರುತ್ತದೆ. 'ಮಾಸ್ಲೋ ಆರೋಗ್ಯ ನಂತರಾದ ಮತ್ತು ಸನುಯೋಚಿತರಾದ 
ಮಾನವರ ಬೆ ಭುನಿಲಭೂತಮಾನಿ ಆಸಕ್ತಿ ತಳೆದಿದ್ದಾ ನೆ ವಾಸ ವಾಂಶವೆ:ದರೆ, 
ಆವನ ಸಿದ್ಧಾಂತವು ಸರಿಯಾದ ರೀತಿಯಲ್ಲಿ 'ಕಾರ್ಯಾತೆ, ವಾಗಿರುವ ಸಸುಯೋಚಿತ 
ಇದ ನ್ಯುಕ್ತಿಗಳ ಅವಲೋಕನಗಳ ಮತ್ತು ಅಧ್ಯಯನ ಗಳ ಆಧಾರದ ಮೇಲೆ ನಿಂತಿದೆ. 
ಮಾನವರಲ್ಲಿ ಕೇವಲ ಒಂದೇ ಚಿದು ಸಾರ್ವಭೌನಿಕವಾದ ಅಭಿಪ್ರೇರಣೆ ಇದೆ 
ಯೆ:ದು ಮಾಸ್ಲೋ ವಾದಿಸಿದ್ದಾ ನೆ. ಈ ಅಭಿಪ್ರೇರಣೆಯನ್ನು ಅವನು ಆತ್ಮ ಸಾಕ್ಸ್ರಾ 
ಇ ಎಂದು ಕರೆದಿದ್ದಾನೆ. ಇದು ವ್ಯಕ್ತಿಯೆಕ್ಲಿ ರುವ ತನ್ನನ್ನು ಶಾನು ಅರಿತುಕೊಳ್ಳ 
ಬೇಕೆನ್ನುವ ಮತ್ತು ತನ್ನಲ್ಲಿರುವ ಅಂತಃಸತ್ವ ಗಳನ್ನು ಅರಿತುಕೊಂಡು ಅವುಗಳನ್ನ 
ಪರವ ಾವಧಿ ಯಾಗಿ ಅಭಿವ್ಯಕ್ತಿ ಗೊಳಿಸಬೇಕೆನ್ನು. ವೆ ಅವಶ್ಯಕತೆಯನ್ನು ಸೂಚಿಸುತ್ತದೆ, 


ತಿಲ ಮಾನವಿಕ ಕರ್ಣಾಟಕ 


| (ಮಾಸ್ಣೋವಿನ ಪರಿಕಲ್ಪನೆಯಾದ ಆತ್ಮ ಸಾಕ್ಲಾತ್ಸಾರವನ್ನು, ಭಾರತದ ವೇದಾಂತದಲ್ಲಿ 
ಪ್ರತಿಪಾದಿಸಿರುವ ಆತ್ಮ ಸಾಕ್ಸಾತ್ಪಾರದ ಅಥವಾ ದೇವ ಸಾಕ್ಷಾತ್ಕಾರದ ಪರಿಕಲ್ಪನೆ 
ಯೊಡನೆ ಹೋಲಿಸಿನೋಡುವುದು ಕುತೂಹಲಕಾರಿಯಾದ ವಿಷಯವಾಗಿರುತ್ತದೆ.) 
ಮಾಸ್ಲೋ, ಅಬ್ರಹಾಂ ಲಿಂಕನ್‌, ಜಫರ"ಸನ್‌, ವಾಲು ನಿಸ್ಮನ್‌, ಧೋರಿಯೋ, 
ಎಲಿಯೆನೂರ್‌ ಲೂಸ್‌ವಂಟ್‌, ಆಲ್ಬರ್ಟ್‌ ಐನ್‌ಸ್ಟೀನ, ಶ್ವೇತ್ಸರ್‌ ಮುಂತಾದ ಆಯ್ಕೆ 
ಮಾಡಲ್ಪಟ್ಟ ಕೆಲವು ಪ್ರಸಿದ್ಧ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿದೆನು. ಈ 
ವ್ಯಕ್ತಿಗಳು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳು ಈ ಕೆಳಗಿನ ಹದಿಮೂರೃ 
ವ್ಯಕ್ತಿತ್ವ ಲಕ್ಷಣಗಳನ್ನು ಹೊಂದಿರಬೇಕೆಂದು ಅವನು ಪರಿಗಣಿಸುತ್ತಾನೆ. 1) ಹೆಚ್ಚಿ ನ 
ಮಟ್ಟದ ವಾಸ್ತವಿಕತೆಯ ಅರಿವು 2) ಹೆಚ್ಚಿನ ಮಟ್ಟದ ಆತ್ಮ ಸ್ವೀಕೃತಿ ಮತ್ತು ಇತರ 
ಹಾಗೂ ಪರಿಸರವನ್ನು ಒಪ್ಪಿಕೊಳ್ಳುವ ಮನೋಭಾವ 3) ಹೆಚ್ಚಿನ ಮಟ್ಟದ ಸಹಜ 
ಸ್ಫೂರ್ತಿ 4) ಸಮಸ್ಯೆಯ ಮೇಲೆ ಹೆಚ್ಚಿ ನ ಗಮನವನ್ನು ಕೇಂದ್ರಿಕರಿಸುವ ಸಾಮರ್ಥ್ಯ 
5) ಹೆಚ್ಚಿನ ಮಟ್ಟದ ಅನಾಸಕ್ತಿ ಮನೋಭಾವ ಮತ್ತು ಏಕಾಂತ ಪ್ರಿಯತೆ 6) ಹೆಚ್ಚಿನ 
ಮಟ್ಟದ ಸ್ವಾಯತ್ತತೆ ಮತ್ತು ಸಂಸ್ಕೃತೀಕರಣವನ್ನು ಎದುರಿಸುನಿಕೆ 7) ಏನನ್ನಾದರೂ 
ತುಂಬು ಹೈದಯದಿಂದ ಪ್ರಶಂಸಿಸುವ ಹೆಚ್ಚಿನ ಮಟ್ಟದ ಹೊಸತನ ಮತ್ತು ಸಂವೇಗಾ 
ತ್ಮಕ ಪ್ರತಿಕ್ರಿಯೆಯ ಸಮೃದ್ಧಿ 8) ಅನುಭಾವಗಳು (ಸಂತೋಷದ ಅನುಭಾವ 
ಆನಂದಾತಿರೇಕದ ಸ್ಥಿತಿಗಳು, ಸೌಜನಾತ್ಮಕ ಕ್ಷಣಗಳು ಮತ್ತು ವ್ಯಕ್ತಿ ತನ್ನತನದ ಆಲ್ಬ 
ತನದಿಂದ ಮೇಲೇರಿ ಅಗೋಚರ ಚೇತನದೊಡನೆ ಒಂದಾಗುವ ಕ್ಷಣಗಳು ತಾತ್ಕಾಲಿಕ 
ಸಮಾಧಿಸ್ಥಿತಿ) ಹೆಚ್ಚಿನ ಆವೃತ್ತಿ 9) ಮಾನವ ಕುಲದೊಡನೆ ಹೆಚ್ಚಿನ ಮಟ್ಟದ ತಾದಾ 
ತ್ಯೃತೆ 10) ಸುಧಾರಿಸಿದ ತಾದತ್ಮಾತ್ಮ ಕೆ ಸಂಬಂಧಗಳು | 1) ಪ್ರಜಾಸತ್ತಾ ತಕ 
ವ್ಯಕ್ತಿತ್ವ ಸಂರಚನೆ 12) ಹೆಚ್ಚಿನ ಮಟ್ಟದ ಸೃಜನ ಶೀಲತೆ 13) ಮತ್ತು ಮೌಲ್ಯವ್ಯ 
ವಸ್ಥೆಯಲ್ಲಿ ಪರಿವರ್ತನೆ (ಮಾಸ್ಲೋವಿನ ಈ ಪಟ್ಟಿಯನ್ನು ಭಗವದ್ಗೀತೆಯ ಎರಡನೆಯ 
ಅಧ್ಯಾಯದಲ್ಲಿ ವರ್ಣಿತವಾಗಿರುವ ಸ್ಥಿತಸ್ರಜ್ಞನ ಆಂದರೆ ಸಮತೋಂತನ ಪ್ರಜ್ಞೆಯುಳ್ಳ 
ವ್ಯಕ್ತಿಯ ಲಕ್ಷಣಗಳೊಂದಿಗೆ ಹೋಲಿಸಿನೋಡಿ) 

ಮಾನವರ: ಇತರ ಅವಶ್ಯಕತೆಗಳನ್ನು ಹೊಂದಿರುತ್ತಾ ರೆಂಬುದನ್ನು ಮಾಸ್ಲೋ 
ಗುರ್ತಿಸಿದ್ದಾನೆ. ವ್ಯಕ್ತಿಯು ಆತ್ಮ ಸಾಕ್ಸಾತ್ಕಾರದ ಗುರಿಯನ್ನು ತಲುಪಬೇಕಾದರೆ 
ತೃಪ್ತಿ ಸಡಿಸಿಕೊಳ್ಳ ಬೇಕಾದ ಎಲ್ಲಾ ಆವಶ್ಯಕತೆಗಳನ್ನು ಶ್ರೇಣಿ ಬದ್ಧಗೊಳಿಸಿದ್ದಾ ನೆ. 
ಇದೇ ಕ್ರಮವಲ್ಲ ಆವಶ್ಯಕತೆಗಳನ್ನು ತೃನ್ತಿಸಡಿಸಿಕೊಳ್ಳ ಬೇಕಾಗುತ್ತದೆ. ಈ ಕೆಳಗಿನ 
pe ಮಾಸೆ ಸ್ಸ ರೂಪಿಸಿದ ಅಭಿಸ್ರೇರಣೆಗಳ ಶ್ರೀಣಿಬದ್ಧ ರಚನೆಯನ್ನು ತೋರಿ 
ಸುತ್ತದೆ. 


ಶಿಕ್ಷಣದಲ್ಲಿ ಅಭಿಪ್ರೇ-ಣೆ ಸ NRE 
ಅಭಿಪ್ರೇರಣೆಗಳ (ಆವಶ್ಯಕತೆಗಳು) ಶ್ರೇಣಿಕ್ರಮ : 
ಸೌಂದರ್ಯೆಸಾಧನೆಯೆ ಸೌಂದರ್ಯ ಸಾಧನೆಯ ಬಿ. ಅಭಿಪ್ರೇರಣೆಗಳು 


ಆವಶ್ಯಕತೆಗಳು ಆವಶ್ಯಕತೆಗಳು ಅಂದರೆ 
ಸಾಧನಾತ್ಮಕ ಹಾಗೂ ಅರ್ಥ ಮಾಡಿಕೊಳ್ಳ ಸಂಭನನ ಮತ್ತು ನಿಕಾಸದ 
ಬೌದ್ಧಿಕ ಅವಶ್ಯಕತೆಗಳು ಬೇಕಾದ (ಗ್ರಹಿಕೆಯ)  ಅಭಿಸ್ರೇರಣಗಳು 

ಆವಶ್ಯಕತೆ 

ಜ್ಞಾ ನಾರ್ಜನ ಅವಶ್ಯಕತೆ 
ಸಂಲಗ್ನತೆ ಹಾಗೂ ಗೌರವಾರ್ಜನದ ಡಿ-ಅಭಿಸ್ರೇರಣೆಗಳು ಅಂದರೆ 
ಸಾಮಾಜಿಕ ಆವಶ್ಯಕತೆ ಆವಶ್ಯಕತೆ ಸಾಂಘಿಕತೆಯ 
ಗಳು ಅವಶ್ಯಕತೆ 


ಭೌತಿಕ, ಮಾನಸಿಕ ಸುರಕ್ಷತೆಯೆ ಆವಶ್ಯಕತೆ ನ್ಯೂನತೆಯ ಅಥವಾ ಜೀವ 
ಹಾಗೂ ಸಂಘಟನಾತ್ಮಕ ಗಳು ಅಸ್ತಿತ್ವ (ಉಳಿವಿನ) ಧಾರಣೆಯ ಆವಶ್ಯಕತೆಗಳು 
ಆವಶ್ಯಕತೆಗಳು ಆವಶ್ಯಕತೆಗಳು 


ಮೂಲ: ಗೇಜ್‌ ಎ೯. ಎಲ್‌. ಮತ್ತು ಬರ್ಲಿನರ್‌ ಡಿ.ಸಿ. ಎಜುಕೇಷನಲ್‌ 
ಸ್ಫೆಕಾಲಜಿ, ರ್ಯಾಂಡೆ ಮಕನಾಲಿ ಕಾಲೆಜ್‌ ಪಬ್ಲಿಹಿಂಗ್‌ ಕಂಪನಿ, ಹಿಕಾಗೋ, 
1975 ಪುಟ 286. 

ಮಾಸ್ಲೋ ಮಾನವನ ಎಲ್ಲಾ ಆವಶ್ಯಕತೆಗಳನ್ನು (ಅಭಿಪ್ರೇರಣೆಗಳನ್ನು) ಎರಡು 
ಗುಂಪುಗಳಾಗಿ ವಿಂಗಡಿಸಿದ್ದಾನೆ. ಒಂದು ಗುಂಪನ್ನು ಡಿ. ಅಭಿಪ್ರೇರಣೆಗಳು ಅಥವಾ 
ನ್ಯೂನತೆಯ ಅಭಿಪ್ರೇರಣೆಗಳು ಅಥವಾ ಜೀವಾಧಾರದ ಅಭಿಪ್ರೇರಣೆಗಳು ಎಂದು ಕಕೆದಿ 
ದ್ದಾನೆ. ಇವುಗಳನ್ನು ಪುನಃ ಭೌತಿಕ ಮತ್ತು ಶಾರೀರಿಕ ಪ್ರೇರಣೆಗಳೆಂದೂ ಎರಡು 
ಗುಂಪೆಗಳಾಗಿ ವಿಂಗಡಿಸಿದ್ದಾನೆ. ಅವ್ರ್ಪಗಳಲ್ಲಿ ಮೊದಲನೆಯದು, ಹಸಿವು, 
ನೀರಡಿಕೆ, ಲೈಂಗಿಕ ತೃಷೆ, ಪ್ರಾಣವಾಯುನಿನ ಅವಶ್ಯಕತೆ ಮತ್ತು ನಿಪ್ರೆ-ಇನುಗಳನ್ನು 
ಒಳಗೊಂಡಿವೆ. ಇವಲ್ಲದೆ ಸಂಸಾರವನ್ನು ಹೂಡುವ, ಸಂಸಾರವನ್ನು ರಕ್ಷಿಸುವ, ಬೆಳೆಸುವ 
ಚಟುವಓಕೆಗಳನ್ನೊಳಗೊಂಡ ಜೀವಧಾರಣೆಯ ಆವಕ್ಯಕತೆಗಳೂ ಈ ಗುಂಪಿನಲ್ಲಿ ಸೇರಿವೆ. 
'ಎರೆಡನೇ ಗುಂಪು ಸುಲಗ್ಮತೆಯ ಮತ್ತು ಸಾಮಾಜಿಕ ಆವಶ್ಯಕತೆಗಳು. ಇನೆಗಳಲ್ಲಿ 
ಸಮೂಹ ಜೀನನದ ಆವಶ್ಯಕತೆ, ಸಾಮಾಜಿಕ ಸಂಬಂಧಗಳು ಪ್ರೀತಿ, ವಾತ್ಸಲ್ಯ, ಗೌರ 
ವಾರ್ಜನೆಯ ಆವ್ಯಕಗಳಾದ ಸಾಮಾಜಿಕ ಸ್ಥಾನಮಾನ ಸಾಧನೆ ಯಶಸ್ಸು ಗಳಿಸು 
ವಿಕೆ ಇನು ಸೇರಿವೆ. ಈ ಅವಶ್ಯಕತೆಗಳು ಮಾನವನಲ್ಲಿ ನ್ಯೂನತೆಗಳು ಉಂಟಾದಾಗ 
ಉಂಟಾಗುತ್ತವೆ. ಈ ಅವಶ್ಯಕತೆಗಳು ಜೀನಿಯೆ ಉಳಿವಿಗೆ ಮತ್ತು ಜೀವನವನ್ನು ನಡೆಸಿ 
ಕೊಂಡು ಹೋಗಲು ಬೇಕಾಗುತ್ತವೆ. ಇನ್ರೆಗಳನ್ನು ತೃಸ್ತಿಸಡಿಸದೇ ಇದ್ದರೆ ಅಥವಾ 


೪೦ ಮಾನಪಫಿಕ ಕರ್ಣಾಟಕ 


ಉಸೇಕಿಸಿದರೆ ಅನ್ರೆ ಇನ್ನೂ ಪ್ರಬಲಗೊಳ್ಳುತ್ತವೆ. ಇವುಗಳು ಪರಿಸರದಲ್ಲಿನ ಶಕ್ತಿಗಳಿಂಡ 
ತಸಿ ಗೊಳ್ಕಲಡುತ್ತವೆ. ಅಥವಾ ತಡೆಹಿಡಿಯಲ್ಪಡುತ್ತೆ ವೆ. ನ್ಯೂನತೆಯ ಅಭಿಸ್ರೇರಕ 
ಗಳು ಆತ್ಮಸಾಕ್ಷಾತ್ಕಾರದ ಗುರಿಯತ್ತ ಸಾಗಲು ಮೊದಲ ಮೆಟ್ಟಲುಗಳಾಗಿರುವುದರಿ:ಡ 
ಮುಖ್ಯವೆನಿಸುತ್ತದೆ. ಆದುದರಿಂದ ಆವುಗಳನ್ನು ತೃಪ್ತಿ ಪಡಿಸಿಕೊಳ್ಳಬೇಕು, ಆದರೆ ಅಪ್ಪೆ 
ಗಳೇ ಜೀವನದ ಪರಮೋದ್ದೇಶಗಳೆಂದು ತಿಳಿಯಬಾರದು. ಏಕೆಂದರೆ ಇವು ಆತ್ಮ 
ಸಾಕ್ಲಾತ್ಸಾರದ ಕಡೆಗೆ ಮುಂದುವರಿಯಲು ಸಾಧನಗಳಾಗಿವೆ. | 
ಎರಡನೇ ಗುಂಪಿನ ಅಭಿಪ್ರೇರಣೆಗಳನ್ನು ಬಿಅಭಿಪ್ರೇರಣೆಗಳು ಅಥವಾ ಸಂಭ 
ವನ ಹಾಗೂ ವಿಕಾಸದ ಅಭಿಪ್ರೇರಣೆಗಳು ಎಂದು ಕರೆಯಲಾಗಿದೆ. ಇನ ವ್ಯಕ್ತಿಂ Y 
ಅಂತರ್ಯದಿಂದ ಹುಟ್ಟುತ್ತವೆ ಮತ್ತು ಜೀವನದ್ದುದಕ್ಕೂ ಮುಂದುವರಿಯುತ್ತವೆ. 
ಇವ್ರ ವ್ಯಕ್ತಿ ಯಸ್ಲೇ ಇರುನ ಪರಿವರ್ತ್ಯಗಳಿಂದ ನಿರ್ಧಾರಿತವಾಗುತ್ತವೆಯೇ ಹೊರತು 
ಪರಿಸರನಲ್ಲಿನ ಪರಿವರ್ಶ್ಯಗಳಿಂದಲ್ಲ. ಇವು ವ್ಯಕ್ತಿಗೆ ಆತ್ಮ-ಸಾಕ್ಟ್ರಾತ್ಕಾರದ ಗುರಿ 
ಯೆನ್ನು ಸಾಧಿಸಲು ಸಹಾಯ ನೀಡುತ್ತವೆ. ಇವುಗಳನ್ನು ತೃಪ್ತಿ ಸಡಿಸಿದಷ್ಟು ಇವೆ 
ಪ್ರಬಲನಾಗುತ್ತವೆ. ವ್ಯಕ್ತಿತ್ವ ವಿಕಾಸಕ್ಕೆ ಈ ಅಭಿಸ್ರೇರಣೆಗಳು ಅತ್ಯಾನೆಸ್ಯಕವಾದುವು 
ಆದುದರಿಂದಲೇ ಇವುಗಳನ್ನು ಸಂಭನನೆ (ವ್ಯಕ್ತಿತ್ವ ವಿಕಾಸದ) ಅ ಪ್ರೇರಣೆಗಳೆಂದ 
ಹೆಸರಿಸಲಾಗಿದೆ. ಇವುಗಳನ್ನು ಪುನಃ ಎರಡು. ಉಸವಿಭಾಗಗಳಾಗಿ ವಿಂಗಡಿಸಲಾಗಿದೆ 
ಸಾಧನೆ ಹಾಗೂ ಬೌದ್ದಿಕ ಆವಶ್ಯಕತೆಗಳು. ಇವುಗಳಲ್ಲಿ ಜ್ಞಾ ನಾರ್ಜನೆಯ ಆವಶ್ಯಕತೆ 
(ಮಾಹಿತಿಯನ್ನು ತಿಳಿಯುವುದು, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು, ವ್ಯಕ್ತಿಗಳೆ 
ವಸ್ತುಗಳ ಪರಿಕಲ್ಪನೆಗಳ ಮತ್ತು ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳುವುದು) ಮತ್ತು 
ಗ್ರಹಿಕೆಯ ಆವಶ್ಯಕತೆ (ಸಂಬಂಧಗಳ ಅರಿವು, ವ್ಯವಸ್ಥೆ, ಹಾಗೂ ಪ್ರಕ್ರಿಯೆಗಳನ್ನು ಅಥ 
ಮಾಡಿಕೊಳ್ಳುವುದು) ಸೇರಿವೆ. 7) ಸೌಂದರ್ಯಸ್ವಾದನೆಯ ಆವಶ್ಯಕತೆಗಳು, ಅಂದರೆ 
ಸೌ:ದರ್ಯ ಪ್ರಶಂಸೆ, ಜೀವನದ ಎಲ್ಲಾ ಅಂಕಗಳಲ್ಲಿಯೂ ಸಮತೋಲನ ಹಾಗೂ 
ವ್ಯವಸ್ಥಿತ ರೀತಿಯನ್ನು ಆತಿಸುವುದು. ಎಲ್ಲರನ್ನೂ ಪ್ರೀತಿಸುವುದೂ ಇತ್ಯಾದಿ. ಈ ಅಭಿ: 
ಪ್ರೇರಣೆಗಳನ್ನು ಮಾಸ್ಲೋ ಉನ್ನತ ಮಟ್ಟದ ಅಭಿಪ್ರೇರಣೆಗಳೆಂದು ಪರಿಗಣಿಸಿ: ಇವು. 
ಗಳನ್ನು ಸರಿಯಾದ ರೀತಿಯಲ್ಲಿ ತೃಸಿ ಪಡಿಸಲು ಎಲ್ಲರೂ ಪ್ರಯತ್ನಿಸಬೇಕೆಂದು ಸೂಚಿಸು. 
ತ್ತಾನೆ. 

ಮಾಸ್ಲೋವಿನ ಅಭಿಸ್ರೇರಣಾ 'ಸಿದ್ಧಾಂತದಲ್ಲಿ ಅಧ್ಯಾಪಕರಿಗೆ ಇರುವ ಸಿಹಿತಾರ್ಥ 
ಗಳೇನು? ಈ ಸಿದ್ಧಾಂತ ಮಾನವ ಜೀವನದ ಉಳಿವಿಗೆ ಬೇಕಾದ ಯಾವ ಆವಶ್ಯಕತೆ. 
ಯನ್ನೂ ಉಸೇಕ್ಷಿಸುವುದಿಲ್ಲ. ಮಾನವನ ಎಲ್ಲಾ ಮುಖ್ಯ ಅವಶ್ಯಕತೆಗಳನ್ನು. ಶ್ರೇಣಿ 
ಬನ್ನಗೊಳಿಸಿರುವುದು ಪ್ರತಿಯೊಂದು ಆವ್ಯ್ಯಕಕೆಯ ಪಾತ್ರವೂ ಮಾನವನ ಜೀವನದಲ್ಲಿದೆ. 
ಎನ್ನುವುದನ್ನು ಸೂಚಿಸುವುದಾಗಿಸೆ. ವ್ಯಕ್ತಿಯ ಜೀವನದಲ್ಲಿ: ಸಮತೋಲಿತ Ng 
ಏರ್ಪಡುನಷ್ಟರಮಟ್ಟಿಗೆ ಪ್ರತಿಯೊಂದು. ಅವಶ್ಯಕತೆಯನ್ನು -ತೃಪಿ ಪಡಿಸಬೇಕಾಗುತ್ತದೆ. 
ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟದ ಪ್ರೇರಣೆಗಳ ಮಟ್ಟಕ್ಕೆ ಕೊಂಡೆಯ್ಯುವ ಮುನ್ನ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೪೧ 


ಅವರ ಮಾನಸಿಕ ಹಾಗೂ ಸುರಕ್ಷತೆಯ ಆವಶ್ಯಕ ಗಳನ್ನು ತೃಪ್ತಿಸಡಿಸಬೇಕು. ಮಕ್ಕಳು 
ಹಸ್ತಿನಿನಿಂದಿದ್ದರೆ, ಅಸುರಕ್ಷತೆಯ ಹಾಕಿದ, ಹೊಂದಿಸ್ತರೆ ಸರಿಯಾಗಿ ಕಲಿಯುವವ 
ರಾರು ? 
ವಿದ್ಯಾರ್ಥಿಗಳ ಮೂಲಭೂತ ಶಾರೀರಿಕ ಬೇಡಿಕೆಗಳು ಸಾಧ್ಯವ:ದೆಷ್ಟು ಮಟ್ಟಿಗೆ 

ತೃಸ್ತಿ ಗೊಳ್ಳ ವಃತೆ ಶಾಲೆಗಳು ನೋಡಿಕೊಳ್ಳ ಬೇಕಾ ಇಗುತ್ತದೆ. ಅಧ್ಯಾಸಕೆರು ತರಗತಿ 
ಗಳಲ್ಲಿ ಸುರಕ್ಷಸಯ ವಾತಾ ವರಣ ಮೂಡುವಂತೆ ನೋಡಿಕೊಳ್ಳ ಬೇಕು. ಸಾಮಾಜಿಕ 
ಆವಗ್ಯಾತೆ ಗಳು ಬಹಶಃ ಮುಖ್ಯ. ಕಲಿಕೆಯನ್ನು ಸುಗಮಗೊಳಿಸಲು ಅಧ್ಯಾ ಪಕರು ಎಲ್ಲ 
ಬಗೆಯು ಸಾಮಾಜಿಕ ಅಂಶಗಳನ್ನೂ ಉಸಯೋಗಿಸಿಕೊಳ, ಬೇಕು. ಹ 
ಮಟ್ಟಿ, ಸಾಧನೆಯ ಆವಶ್ಯಕತೆ, ಇ ಮನ್ನಣೆಯ ಆವಕ್ಕ ಕತೆ ಈ ಅಂಶ 
ಗಳನ್ನು ಆಧ್ಯಾಸಕರು ವಿದ್ಯಾರ್ಥಿಗಳಿಗೆ ಗ ಉಸಯೋಗಿಸಿ 
ಕೊಳ್ಳೆ ಡಕ್‌; ಜ್ಞಾ ನಾರ್ಜನೆಯ ಆವಶ್ಯಕತೆ ಹಾಗೂ ಗ್ರಹಿಕೆಯ ಆವಗ್ಯಕತೆಗಳು 
ಪಠ್ಯಕ್ರಮದಲ್ಲಿನ ಪತ್ಯವಸ್ತು, (ವಿಷಯವಸ್ತು) ವಿಗೆ ಸುಬ್ಬದ ವ ಅಧ್ಯಾಸಕರು 
ತಜಾವಯುತ ಬೋಧನ ತಂತ್ರಗಳ ಮೂಲಕ, ವಿಷಯವಸ್ತುವನ್ನು ಸರಿಯಾಗಿ ಆಯ್ಕೆ 
ಮಾಡಿ, ಸರಿಯಾದ ಕ್ರಮದಲ್ಲಿ ಅರ್ಥಪೂರ್ಣವಾಗಿ ವ್ಯವಸ್ಥೆ Me ಮೂಲಕ 
ಹಾಗೂ ವಿದ್ಯಾರ್ಥಿಗಳ ಅಭಿರುಚಿಗಳನ್ನು ಗಮನದಲ್ಲಿ ಟ್ಟ ಕಂಡು ಜೋಧಿಸುನುದರ 
ಮೂಲಕ ಈ ಆವಶ್ಯ ಕತೆಗಳನ್ನು ಉತ್ತಮ ರತಿಯಲ್ಲಿ ತೃಪ್ತ, ಗೊಳಿಸಬಹುದು. 
ಬೋಧನೆಯ ಸುವೇಗಾತ್ರ' ಕೆ (ಭಾವಾತ್ಮ ಕ) | ಮುಖಕ್ಕೂ ಅಧ್ಯಾಸತರು ಪ್ರಾಮುಖ್ಯತೆ 
ನೀಡಬೇಕಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಸೌದರ್ಯೆ ಪ್ರಜ್ಞೆ, ಪ್ರಶಂಸೆ, ಸಾಹಿತ್ಯ 
ಸೌಹಾರ್ದತೆ. ಮೆತ್ತು ಇತರೆ ಸೌಾದರ್ಯ ನೋಡ್‌ ವರ್ತನೆಗಳನ್ನು 
ಉುಟುಮಾಡಲು ಅಧ್ಯಾಪಕರು ಪ್ರಯತ್ನಿಸಬೇಕು. ಒಟ್ಟಿನಲ್ಲಿ ಬೋಧನೆಯು 
ಮಾನವತಾವಾದಿಗಳು ಹೇಳುವಂತೆ, ವಿದ್ಯಾರ್ಥಿಗಳಲ್ಲಿ "ಮಹತ್ವಪೂರ್ಣ ಕಲಿಕೆ? 

ಅಂದರೆ ಕಲಿಯುವವರ ದೃಷ್ಟಿ ರಿಂದ ಅರ್ಥಪೂರ್ಣವಾದ ಕಲಿಕೆಯನ್ನು ಉ:ಟು 
ತ 

ಆದುದರಿಂದ ಅಧ್ಯಾಪಕ ವಿದ್ಭಾ ರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗೆ 

ವಹಿಸುವಂತೆ ಮಾಡಬೇಕು. ಹೊರಗಿನ 'ಭೀತಿಗಳನ್ನು ( ಅಧ್ಯಾಸೆ ಸೆಕರು ನೀಡುವ ಅಂಕ, 
ಶ್ರೇಣಿಗಳು ಮತ್ತು ಸೂಕ್ಷ್ಮವಾದ ಅಧ್ಯಾ ಪಕರ ಅಸಮ್ಮತಿ, ಅಸಂತುಸ್ಟಿ) ಸಾಧ್ಯ 
ವಾದಷ್ಟು ಮಟ್ಟಿಗೆ ಕನ್ಮಿ ಮಾಡಬೇಕು. "ಮತ್ತು ನಿದ್ಯಾರ್ಥಿಗಳಲ್ಲಿ ಸಹಜವಾಗಿರುವ 
ಯಡ ಬ ಪ್ರಯೋಚನವನ್ನೂ ಸಡೆಯಬೇಕು. ಸ್ಪಷ್ಟವಾಗಿ ಹೇಳುವ್ರೆದಾದರೆ, 
- ೫ ಸಾಧನ-ಸಾಮಗ್ರಿ ಗಳನ್ನು ಒದಗಿಸಒಹುದು ಮತ್ತು ಕಲಿಕೆಯ 

"ಸುಗಮತಾ ಕರ್ತ'ನಾಗಿ ಪಾತ್ರ ಬಾತುತಕೆಕಗಲೇಕು ಮತ್ತು ವಿದ್ಯಾರ್ಥಿಗಳಿಗೆ ತನ್ಮು 
ಕಲಿಕೆಯ ಗುರಿಗಳನ್ನು ನಿರ್ಧರಿಸಿಕೊಳ್ಳೆಲು ಸಹಾಯ ನೀಡಬೇಕು. ವೈಯುಕ್ತಿ fu 
ಬ್ರೀಕಿಸದೆ ಅಧ್ಯಾಸಕ "ವಿದ್ಯಾರ್ಥಿಗಳ ಯೋಚೆಕೆಸಳನ್ನು ಮತ್ತು ಭಾವನೆಗಳನ್ನು 


0 


೪೨ ಮಾನವಿಕೆ ಕರ್ಣಟಿ* 


ರಿಸಬೇಕು. ಆಧ್ಯಾಸ ಕ ತನ್ನ ಭಾವನೆಗಳನ್ನು ಸಾಧ್ಯವಾದಷ್ಟು ಮುಕ್ತವಾಗಿ ಹಾಗೂ * 


ಡಾಸ್‌ ರೀತಿಯಲ್ಲಿ ಒಪ್ಪಿಕೊಂಡು, ಆವ್ರಗಳನ್ನು ಅಭಿವ್ಯಕ್ತ ಗೊಳಿಸಬೇಕು, 
(ಎೋನ್‌ ಮತ್ತು ವೈನ್‌ಸ್ಟೈನ್‌. ಪು. 136) 
ಮಾಸ್ಲೋವಿನ ಸಿದ್ಧಾಂತ ತದ ಮೂಲಕ ವ್ಯಕ್ತಸ 
ಪ್ರೇರೇಪಿಸುವ ಮಾನವನನಿರು ವಗುರಿ (ಧ್ಯೇ ಯಗಳ ನ್ನು ಆಯ್ಕೆಮಾಡಿಕೊಳ್ಳು ವ ಮತ್ತು 
ಅವುಗಳನ್ನು ಅನುಸರಿಸುವ ಜನ್ಮ ಜಾತ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಪ್ರಾ ್ರಮುಖ್ಯತೆಯನ್ನು 
ನೀಡುತ್ತ ದೆ. ಈ ಸಿದ್ಧಾಂತವು ಮಾನವನನ್ನು ಸೆರಿ ಸರಿಸರದ ರಕ ಗಳ ಮೂಲಕ ನಿಯೆಂತ್ರಿ 
ಸಲ್ಪಡುವ ಕೇವಲ ಒಂದು ಯೆಂತ್ರವನ್ನಾಗಿಸುವ, ವರ್ತನವಾದಿಗಳಿಂದ ಪ್ರತಿಪಾದಿ 
ಲ್ಪಟ್ಟ ಅಭಿಪ್ರೇರಣೆಯ ಯಾತತ್ರಿಕವಾದಿ . ಸಿದ್ದಾಂತವನ್ನು  ಅಲ್ಲಗಳೆಯುತ್ತದೆ. 
ಮಾನವತಾದಿಗಳ ಪ್ರಕಾರ ಆಭಿಪ್ರೇರಣೆಯು ಹೆಚ ಪ್ರಭಾಮ ಯುತವಾಗಿರಬೇಕಾದಕೆ 
ವ್ಯಕ್ತಿಯ ಆಂತರ್ಯೆದಿಂದ ಸುಓಸಬೇಕು. ಪರಿಸರದ ಅಂಶಗಳಿಂದ ಪೆ ರ್ರೀರಿಸಲ್ಪಟ್ಟ 
ವರ್ತನೆಗಿಂತ ಸ ಸ್ವಯೆಂಪ್ರೇರಿತಗೊಂಡ ವರ್ತನೆ ಹೆಚ್ಚು ಕಾಲ ಮುಂದುವರಿಯುತ್ತ ದೆ. 


ಅಭಿಸ್ರೇರಣೆಯ ಸಂಜ್ಞಾನಾತ್ಮಕ ಸಿದ್ಧಾಂತಗಳು : 


ಮಾನವನ ಅಭಿಸೆ ಪ್ರೇರಣೆಯನ್ನು ಅರ್ಥಮಾಡಿಕೊಳ್ಳುವ ಮತ್ತೊಂದು ರೀತಿ 
ಯೆಂದರೆ, ಅಭಿಪ್ರೇರಣೆಯ ಸಂಜ್ಞಾ ನಾತ್ಮಕ ಮುಖಗಳನ್ನು  ಅರ್ಥಮಾಡಿಕೊಳ ಳ್ಳುವ್ರದು. 
ಎಲ್ಲಾ ಮೂಲಭೂತ ಆವಶ್ಯಕತೆ "('ಜೇಡಿಕೆ)ಗಳನ್ನು ತೃಪ್ತಿ, 'ಗೆಸಸಿದರೂ ಸಹ, ಮಾನವ 
ನಲ್ಲಿ "ಸಂ ಸರಿಸರವನ್ನು ಅರ್ಥಮಾಡಿಕೊಳ್ಳ ಬೇಕಾದ, ಪ್ರಚೋದನೆಯನ್ನು ಪಡೆಯುವ, 
ಸಾಧಿಸುವ ಹಾಗೂ ಸಾಧನೆಯನ್ನು ನಿರೀಕ್ಷಿಸುವ ಆತ್ಮ ಗೌರವವನ್ನು ಅರ್ಜಿಸುವ ಮತ್ತು 
ದಕ್ಷತೆಯನ್ನು ಸಾಧಿಸುವ ಆವಶ್ಯಕತೆಗಳು ಉಳಿದಿರುತ್ತ ವಲ್ಪದೆ, ಈ ಎಲ್ಲಾ ಅವಶ್ಯಕತೆ 
ಗಳೂ ಚ ಜ್ಜ ,ನಾತ್ಮ ಕ ವರ್ತನೆಯನ್ನು ಒಳಗೊಳ್ಳು ವುದರಿಂದ ಇವುಗಳನ್ನು ಸ್ತ ಜ್ಞಾ 
ಇತ್ಮಕ ಆಃ ನಸ್ಯ ಕತೆಗಳು ಎಂದು ಕಕಿದಿದ್ದಾ ರೆ, ಈ ಸಂಜ್ಞಾ ನಾತ್ಮಕ ಆವಮನ್ಸ ಕತೆಗಳು 
ಸತ್ವಪೂರ್ಣ ಅಭಿಪ್ರೇರಣೆಯ ಅಂಶಗಳಾಗಿ ಕೆಲಸ ಮಾಡಬಲ್ಲವು. ವಿವಿಧ ರೀತಿಯ 
ಸಂಜ್ಞಾ ನಾತ್ಮಕ ಅಂಶಗಳ ಮೇಲೆ ಒತ್ತು ಕೊಟ್ಟು ಅನೇಕ ಮನೋವಿಜಾ ನಿಗಳ 
ಸಿದಾ ಗಳನ್ನು ಮಂಡಿಸಿದ್ದಾರೆ. ಮ ಸಿದ್ಧಾಂತಗಳಲ್ಲಿ ಈ ಕಳಗಿನವು ಗಮನಾರ್ಹ 
ಬತಳೂ ಇನಗಳ್ಲ ಸಾಧನಾ ಅಭಿಪ್ರೇರಣೆ ಸಿದ್ಧಾಂತವನ್ನು ಮಾತ್ರ ಮುಂದೆ 
(1) ಡೇವಿಡ್‌ ಮೆಕ್ಗೆ ಕ್ಲ ಲ್ಯಾಂಡ್‌,  ಆಟ್ಕಿನ್‌ಸನ್‌, ಮುಂತಾದವರಿಂದ ಪ್ರತಿ 
ಪಾದಿತವಾಗಿರುವ "ಸಾಧನಾ ಅಭಿಪ್ರೇರಣ' ಸಿದ್ಧಾ ತ, 
(2) ಹಂಟ್‌ ಮತ್ತು ಬರಿಲೀನ್‌ರಿಂದ ಪ ಪ್ರತಿಪಾದಿತವಾಗಿರುವ "ಸರಿಕೆಲ್ಪನಾತ್ಮಕ 
ದ್ವಂದ್ವ! ಸಿದ್ಧಾ ಂತ:; 


> 


24. 


) ರುವಂತೆ, ಮಾನವತಾವಾಡಿ ೫ 
ಗಳ ಅಭಿಪ್ರೇರಣೆ ಸಿದ್ಧಾ ತವ ಮಾನವನನ್ನು ಉನ್ನತಮಟ್ಟದ ಕಾರ್ಯಶೀಲ ಗೆ 4 


Sana ಟ್‌ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೪4 


(3) ಲಿಯೋನ್‌ ಫೆಸ್ಟಿಂಗರ್‌ನಿಂದ ಪ್ರಪಾದಿತವಾದ ಸಂಜಾನಾತ ಕ 
ಅಸಾಮರಸ್ಯ ಸಿದ್ಧಾಂತ. wb 


ಸಾಧನಾ ಅಭಿಪ್ರೇರಣೆ : 


ಡೇನಿಡ್‌ ಮೆಕ್ಸೆ ಲ್ಯಾಂಡ್‌”, ಅಟ್ಲಿನ್‌ಸನ್‌ ಮತ್ತು ಇತರರು ಹಾರ್ವರ್ಡ್‌ ನಿಶ್ಚ 
ವಿದ್ಯಾನಿಲಯದಲ್ಲಿ ಸಾಧನಾ ಅಭಿಸೆ (ರಣೆಯ ಬಗ್ಗೆ ಅನೇಕ ಅಧ್ಯಯನಗಳನ್ನು ನಡೆಸಿ 
ದ್ದಾರೆ. ಮೆಕ್ಲೆಲ್ಯಾಂಡ್‌ ಹಾರ್ನರ್ಡ್‌ ನ ಮುಕ್ರಿ ಯಿಂದ ಪ್ರಭಾನಿತಗೊಂಡನು. ಮುರ್ರೆ 
ಮಾನವನಲ್ಲಿರುವ « ಅವಶ್ಯ ಕತೆಗಳ ಒಂದು ಸ ಸಟ್ಟಿಯನ್ನೇ ಸೂಚಿಸಿದರು. ಅವನು ಸೂಚಿ 
ಸಿದ 20 ಮನೋಜನ್ಯ ಕ ವ್ಯಕತೆಗಳ ಪೈಕಿ ಸಾಧನೆಯ ಅವಶ್ಯಕತೆಯೂ ಒಂದು. 
ಈ ಆನಶ್ಯಕತೆಯು “ತನಗೆ ಸಾಧ್ಯವಿದ್ದಷ್ಟೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವ, 
ಬ್ರ: ಸುಶೀಲನಾಗಬೇಕೆನ್ನುವ, ಕೌಶಲ್ಯ ಹಾಗೂ ಪ್ರಯತ್ನದಿಂದ ಮಾಡಬೇಕಾದ 
ಕಾರ್ಯಗಳನ್ನು ಕೈಗೊಳ್ಳುವ ಹೊರಗಿನ ಪ್ರಾಧಿಕಾರಗಳಿಂದ ಗುರ್ತಿಸಲ್ಪಡಬೇಕೆನ್ನುವ 
ಏನಾದರೂ ಮಹತ್ವಪೂರ್ಣವಾದುದನ್ನು ಸಾಧಿಸಬೇಕೆನ್ನುವ ಮತ್ತು ಕಠಿಣವಾದ 
ಕಾರ್ಯವೊಂದನ್ನು ಚೆನ್ನಾಗಿ ಮಾಡೆಬೇಕೆನ್ನುವ” ಆವಶ್ಯಕತೆಯನ್ನು ಸೂಚಿಸುತ್ತದೆ. 
ಈ ಸಾಧನಾ ಅಭಿಪ್ರೇರಣೆಯೆ. ಸ್ವರೂಪವನ್ನು ತಿಳಿಯಲು ಮೆಕ್ಣೆಲ್ಯಾಂಡ್‌ ಮತ್ತು 
ಅಟ್ಟಿನ್ನಸನ್ನರು ಪ್ರಸಿದ್ಧವಾದ ಪ್ರಕ್ಷೇನಣ ಪರೀಕ್ಷತಾವಾದ (ಟಿ. ಎ. ಟಿ) ಪ್ರಧಾನ 
(ವಿಷಯಾನುಬೋಧನ ಪರೀಕ್ಷಣ)ನನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು 
ಉಪಯೋಗಿಸಿದ್ದಾರೆ. ಅವರು ತಮ್ಮ ಉದ್ದೇಶಕ್ಕಾಗಿ ತಮ್ಮ ದೇ ಆದ ಬೇರೆ ಕಾರ್ಡು 
ಗಳನ್ನು ಸಿದ್ಧ ಪಡಿಸಿಕೊಂಡರು. ಮನೋವೈಜ್ಞಾನಿಕ ಸಾಹಿತ್ಯದಲ್ಲಿ ಸಾಧನಾ ಅಭಿ 
ಪ್ರೇರಣೆಯನ್ನು ‘n-Ach’ ಎಂದು ಸಂಕೇತಿಸುತ್ತಾರೆ. 

ವ್ಯಕ್ತಿ ಗಳಲ್ಲಿರುವ ಸಾಧನಾ ಅಭಿಪ್ರೇರಣೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಕೆಲ 
ವರು ಬೇರೆಯವರು ಸಾಧಿಸುವುದಕ್ಕಿಂತ ಹೆಚ್ಚಾಗಿ ಅಥವಾ ತಾವೇ ಹಿಂದಿನ ಸಂದರ್ಭ 
ಗಳಲ್ಲಿ ಸಾಧಿಸಿದ್ದು _ದಕ್ಕಿಂತ ಹೆಚ್ಚ ಸಾಧಿಸ ಸಬೇಕೆನ್ನು ವಖಪೆ ಪ್ರೇರಣೆಯನ್ನು ಹೊಂದಿರು 
ತಾರೆ. ಕೆಲವರು ತಮ್ಮ ಆಕಾಂಕ್ಲೆಸು ಮ ಟ್ರ ನನು  ಉನ್ನತನುಟ್ಟ ದಲ್ಲಿ ಉಳಿಸಿಕೊಂಡು, 
ತಮ್ಮ ಗುರಿಗಳನ್ನು ಹೆಚ್ಚಿ ನ ಮಟ್ಟ? ದಲ್ಲಿ ಟ್ಟ ಕೊಳ್ಳು ತ್ತಾರೆ. ಈ ಗುರಿಗಳನ್ನು ಸಾಧಿಸುವ 
ಪ್ರಯತ್ನ ದಲ್ಲಿ ಈ ಗ ಜನ ಸನ್ನು ನ ಸಿದ್ಧರಿರುತ್ತಾ ಕೆ, ಮಕ್ಕೆ 
ಕೌಲವರಲ್ಲಿ ಸಾಧನಾ ಅಭಿಪ್ರೇರಣೆ ಕೆಳಮಟ್ಟ ದಲ್ಲಿರುತ್ತ ಜಿ. ಅವರು ವಿಫಲತೆಯ 
(ಸೋಲಿನ) ಹೆದರಿಕೆಯಿಂದ” ಯಣಾತ್ಕ ಕವಾಗಿ " ್ರಭಾವಿತಗೊಳ್ಳುತಾ ರೆ. ಇಂಥ 
ವ್ಯಕ್ತಿಗಳು ಕೆಳಯುಟ್ಟಿದ ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಅಪಾಯವನ್ನು ಎದುರಿ 
ಸಲು ಹೆದರುತ್ತಾರೆ. ಸಾಂಸ್ಕೃತಿಕ. ಅಂಶಗಳು ಸಾಧನಾ ಅಭಿಸ್ರೇರಣೆಯ ಮೇಲೆ 
ಹೆಚ್ಚಿ ನ ಸ್ರಭಾವ ಬೀರುತ್ತ ವೆಯೆಂಬುದನ್ನು ಮೆಕ್ಲೆ ಲ್ಯಾಂಡ್‌ ತೋರಿಸಿದ್ದಾನೆ. ಸಾಧನಾ 
'ಭಿಶ್ರೀರಣೆಗೆ ಒತ್ತು ಕೊಡುವುದರಲ್ಲಿ ಬೇರಿ ದೇರೆ ಸಂಸ್ಕೃತಿಗಳ ನಡುವೆ ವ್ಯತ್ಯಾಸವಿದೆ. 


ತೆ ಮಾನವಿಕ ಕರ್ಣೂಟಿಕೆ 


ಜಾ ಸಾಸ್‌ 


ನಾಗರಿಕ ಸಂಸ ತಿಗಳು ಸಾಧೆನಾ ಅಭಿಪ್ರೇರಣೆಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಕಲವ 
ಕ ತ ತಿಗಳಲ್ಲಿ ಹ್‌ ಅಭಿಪೇರಣೆಗೆ ಅನ್ನೊ ಂದು ಮಹತ್ವ ವಿಲ್ಲದಿರುವುದು ' 
ತಿಳಿದುಬಂದಿದೆ. ಸಾಧನಾ ಅಭಿಪ್ರೇರಣಿಯೆ ಮ ಟ್ರವ ವನ್ನು ಇಂತ! Kt ಹೆಚ್ಚಿ ಸ ಸ ಮ 
` ಬಹುದೆಂದು ತಿಳಿದುಬಂದಿದೆ. ಸ್‌ ಆಕಾ ಕಯ ಮಟ್ಟ ನನ್ನು ಸ್ವಲ್ಪ ಸ್ವಲ್ಪ ' 
ವಾಗಿ ಹೆಚ್ಚಿಸ ಸುತ್ತಾ ಅವರೆಲ್ಲಿ ಸಾಧೆನಾ ಅಭಿಪ್ರೇರಣೆಯನ್ನು ಹೆಚ್ಚೆ ಇತತ ಸಾಧನಾ 
ಆಭಿಸೆ (ರಣೆಯನ್ನು ಆನೇಕ ಕಾರಕಾಂಶಗಳು ಪ್ರಭಾವಿತಗೊಳಿಸುತ್ತೆ ತೆ್‌ ಮತ್ತೆ y 
ಮತ್ತು ಸೃಜನಾತ್ಮಕತೆ ಈ ಕಾರಕಾಂಶಗಳಲ್ಲಿ ಮುಖ್ಯವಾದವುಗಳಾಗಿವೆ. ಚ್ಚಿನ ' 
ವ.ಟ್ವದ ಬುದ್ಧಿ ಮತ್ತೆ ಯನ್ನೂ, ಸ್ನ 4 ಜನಾತ್ಮಕತೆಯೆನ್ನೂ ಹೊಂದಿರುವ ಮಕ್ಕಳು ಹೆಚ್ಚಿ ನ 
ಮಟ್ಟಿ ದ ಸಾಧನಾ ಅಭಿಪ್ರೇರಣೆಯನ್ನು ಹೊಂದಿರುವುದು ಕಂಡುಬಂದಿದೆ. ಇಂ ಸಥ 
ಮಕ್ಕಳು ಅಪಾಯೆಗಳನ್ನೆ ದುರಿಸುವ pr ಸಾಧ್ಯಕೆಯನ್ನೆ ದುರಿಸುವ) ಮನೋ" 
ಭಾವವನ್ನು ತೋರಿಸುತ್ತಾರೆ. ಸ ತಿಕ ನಿರೀಕ್ಷೆಗಳು, ಪರಿಸ್ಥಿ ತಿಯ ಅಂಶಗಳೂ ಸಹ: 
ಸಾಧನಾ ಅಭಿಪ್ರೇರಣೆಯನ್ನು ಸ ದಾಸನ. 4 | 
ಮೆಕ್ಲೆ ಲ್ಯಾಂಡ್‌ ರೂಪಿಸಿದ ಸಾಧನಾ ಅಭಿಸ್ರೇರಣೆ ಸಿದ್ಧಾಂತವನ್ನು ಅಟ್ಟಿನ್‌ ಸನ್‌ 
ಇನ್ನೂ ಹೆಚ್ಚು ಗಿ ವಿಕಾಸಗೊಳಿಸಿದನು. ಅವನು ಈ ಸಿದ್ಧಾ ತಕ್ಕ ಸಂಬಂಧಪಟ್ಟಿ ತನ್ನ 
ನಿಲುವನ್ನೂ ಕೆಳಕಂಡೆ ಪರಿವರ್ತ್ಯಗಳನ್ನು ಪಂಿಭವಿಸಿಕೊಳ್ಳು ಘು ಫೆ. 


` ಪರಿವರ್ತ ಗಳು ಅವುಗಳ ಸಂಕೇತ 

(ಆ) ಸಾಧನೆಯ ಅವೆ ಅಥವಾ ಅಭಿಪ್ರೇರಣೆ Ms 
ಸಫಲತೆಯ ಸಂಭವ್ಯ Ps 
ಸಫಲಸಿಯೆ ಮ ವಕೌಲ್ಯ Is 
ಸಾಧನೆಯ ಗುರಿಯತ್ತ ಮುನ್ನುಗ್ಗು ವಪ ಪ್ರವೃತ್ತಿ, Ts 

pf Ms) x (Ps)x (15) — ಸೂತ್ರ | 

(ಆ) ನಿಫಲತೆಯಿಂದ ತಪ್ಪಿಸಿಕೊಳ್ಳುವ ಅಭಿಪ್ರೇರಣೆ Maf 
ವಿಫಲತೆಯ ಸುಭವನ್ಯತೆ Pf 
ಸಫಲತೆಯ ಪ್ರೋತ್ಸಾಹಕ ಮೌಲ್ಯ A 
ವಿಫಲತೆಯಿಂದೆ ದೂರಸರಿಯುವ ಪ್ರವೈತ್ತಿ Taf 


Taf<=(Maf) x (Pf) x (-1೧) — ಸೂತ್ರ 2 
g ಯಾನ್ರೆಸೇ ಕಾರ್ಯದ ಅಂತಿಮ ಕಾರ್ಯಾನ್ವಿತ ಸಾಧಿಸಬೇಕೆನ್ನುವ ಅಭಿ 
ಪ್ರೇರಣೆ ಮತ್ತು ನಿಫಲತೆಯಿಂದ ದೂರಸರಿಯುವ ಪ್ರವೃತ್ತಿ -- ಇವೆರಡರ ಪರಿಣಾಮ 
ನ ತತಾ ಊಹಿಸುತ್ತಾನೆ. ಕೆಲವೆ ವೇಳೆ ಸೋಲಿನ (ವಿಫಲತೆಯ) 
ಯೆ ಲಸನನ್ನು ಜೆನ್ನಾಗಿ ಮಾಡಲು ವ್ಯಕ್ತಿಯನ್ನು ಪ್ರೇರೇನಿಸಬಲ್ಲುದು. 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೪೫ 


ಅಲ್ಲಸೆ ಇನ್ನೂ ಕೆಲವು ವೇಳೆ ಸೋಲಿನ ಅತಿಯಾದ ಭಯವ ಕಾರ್ಯೆವನ್ನು ಪ್ರಯತ್ನಿಸ 
ದಂತೆ ವ್ಯಕ್ತಿಯನ್ನು ತಡೆಹಿಡಿಯಬಹುದು. ಆದುದರಿಂದ ಯಾವುಸೇ ಕೆಲಸವನ್ನು 
ಕೈಗೊಂಡಾಗ ವಿದ್ಯಾರ್ಥಿ ಸೋಲಿನ ಸಾಧ್ಯಕೆಯನ್ನು ದೂರೀಕರಿಸುವ ಪ್ರವೃತ್ತಿ 
ತೋರಿಸುನ್ರೆದಕ್ಸಿಂತ ಹೆಚ್ಚಾಗಿ, ಹೆಚ್ಚಿನ ಜಂಗುಗಳಿಸುವ ಪ್ರವೃತ್ತಿಯಿಂದ ಆ ಕೆಲಸವನ್ನು 
ಮಾಡುವಂತೆ ಪ್ರೇರೇಪಿಸುವುದು ಅಪೇಕ್ಷಣೀಯವಾದುದು. 

ಅಟ್ಟ ನ್‌ಸನ್‌ ಮುಂದುವರಿದು, ಸಾಧನೆಯ ಆವಗ್ಯಸತೆ ಮತು ವಿಫಲತೆ 
ಯನ್ನು ದೂರೀಕರಿಸುವ ಪ್ರವೃತ್ತಿ ಎರಡೂ ಸಾಧನಾ ಅಭಿಸ್ರೇರಣೆಯನ್ನು ಪ್ರಭಾವ 
ಗೊಳಿಸುತ್ತವೆಂದು ಊಹಿಸುತ್ತಾ ಕೆ ಏಕೆಂದರೆ, ವ್ಯಕ್ತಿ, ತನ್ನ ಜಯದ ಸಾಧ್ಯತೆಯ ಬಗ್ಗೆ 
ಎಷ್ಟೇ ದೃಢನಿಶ್ವಾಸವನ್ನು ಹೊಂದಿದ್ದರೂ ಕೂಡ, ವಿಫಲತೆಯೆ ಸ್ವಲ್ಪವಾದರೂ ಭಯ 
ಅವನ ಅಂತರಾಳದಲ್ಲಿ ಸುಳಿದಾಡುತ್ತಿರುತ್ತೆ ಡೆ. ಆದುದರಿಂದ ವ್ಯಕ್ತಿಯ ಸಾಧನಾ ಅಭಿ 
ಪ್ರೇರಣೆಯ ಮೊತ್ತವು ಅವನಲ್ಲಿರುವ ಕಾರ್ಯವನ್ನು ಸಮೀಸಿಸುವ ಪ್ರೆನ್ಠತ್ತಿಯ ಬಲ 
ಮತ್ತು ಕಾರ್ಯದಿಂದ ದೂರ ಸರಿಯುವ ಪ್ರವೃತ್ತಿಯ ಒಲ ಈ ಎರಡರ ಮೊತ್ತಕ್ಕೆ ಸಮ 
ನಾಗಿರುತ್ತ ಜಿ. ಈ ಅನುಮಾನದಿಂದ ಎರಡು ಸೂತ್ರೆಗಳನ್ನು ನಿವೃತ್ತ ಗೊಳಿಸಬಹುದು. 

(1) ವ್ಯಕ್ತಿ ಯಲ್ಲಿನ ಕಾರ್ಯವನ್ನು ಸಮೀಪಿಸುವ ಬಲ (Ms) ಕಾರ್ಯ 
ದಿಂದ ದೂರೆಸರಿಯುನ ಪ್ರವೈತ್ತಿ (1ಿ/2)ಯ ಒಲಕ್ಕಿಂತ ಹೆಚ್ಚುಗಿದ್ದಾಗೆ ವ್ಯಕ್ತಿ ಯಿಂದ 
`ಫಲಿತವಾಗುವ ಸಾಧನೆಯು ಅಧಿಕವಾಗಿರುತ್ತದೆ ಅಂದರೆ Ms ಅಂಶ Maf ಅಂಶಕ್ಸಿಂತ 

ಹೆಚ್ಚಾಗಿರಬೇಕು. 

(2) ವೃಕ ಯೆಲ್ಲಿರುವ ಕಾರ್ಯದಿಂದ ದೂರೆ ಸರಿಯುನೆ ಪ್ರವೃತ್ತಿ ಯೆ ಬಲವು 
(Maf) ಕಾರ್ಯವನ್ನು ಸಮೀಪಿಸುವ ಪ್ರವೃತ್ತಿಯ (Ms) ಬಲಕ್ಕಿಂತ ಹೆಚ್ಚಾ 
ಜಾಗ ವ್ಯಕ್ತಿಯಿಂದ ಫಲಿತವಾಗುವ ಸಾಧನೆಯು ಕಡಿಮೆಯಾಗಿರುತ್ತದೆ. ಅಂದರೆ Maf 
ಅಂಶವು: Ms ಅಂಶೆಕ್ಟಿಂತೆ ಹೆಚ್ಚ್ರಾಗು.ತ್ತೆದೆ. 

ಕಾರ್ಯವನ್ನು ಸಮೀಪಿಸುವ ಪ್ರನೃತ್ತಿ (T') ಮತ್ತು ಕಾರ್ಯವನ್ನು ದೂರೀ 
ಕರಿಸನ ಪ್ರವೃತ್ತಿ, (Taf) ಇವುಗಳಲ್ಲಿರುವ ಇತೆರ ಅಂಶಗಳನ್ನು ಸೂತ್ರ 1 ಮತ್ತು 
2 ರಕ್ತಿ ಗಮನಿಸಿ ಜಯ ಅಥವಾ ಅಸಜಯೆದ ಸೆಂಭಾವ್ಯ3ಿ ಮತ್ತು, ಜಯದ ಪ್ರೋತ್ಸಾ 
ಹಕ ಮೌಲ್ಯ (ಜಯ ಯಾವ ರೂಪದ್ದು ಎನ್ನುವದು)ಗಳೂ ಸಹ ಈ ಪ್ರನೃತ್ತಿಗಳನ್ನು 
ಪ್ರಭಾವಗೊಳಿಸುತ್ತವೆ. ಈ ಅಂಶೆ ಸೂಕೈ 1 ಮತ್ತು 2ರಲ್ಲಿ ಸ್ಪಷ್ಟವಾಗುತ್ತದೆ. 

ಪ ಸೈದ್ಧಾಂತಿಕ ಚೌಕಟ್ಟಿ ನಲ್ಲಿ ಪ್ರಾಯೋಗಿಕ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಗಳಿಗೆ ಅನೇಕ 
ನಿಧದ ಕೆಲಸಗಳನ್ನು ಕೊಟ್ಟು ನಡೆಸಿದ ಅಧ್ಯಯನಗಳಿಂದ ಸಾಧನಾ ಅಭಿಪ್ರೇರಣೆಗೆ 
ಸಂಬಂಧಿಸಿದಂತೆ ಈ ಕೆಳಕಂಡ ತೀರ್ಮಾನಗಳನ್ನು ತಲುಸಿದ್ದಾರೆ. 

(1) ಫಲಿತಗೊಳ್ಳುವೆ ಸಾಧನಾ ಅಭಿಸ್ರೇರಣೆಯನ್ನು ಕಡಿಮೆಯಾಗಿ ಹೊಂದಿ 
ರುವ ವಿದ್ಯಾರ್ಥಿಗಳಿಗೆ ( Maf-Ms ) ಎಲ್ಲಾ ಬಗೆಯು ಸಾಧನಾ ಕಾರ್ಯಗಳು 
ಅಪ್ರಿಯನೆನಿಸಿ, ಅನರಲ್ಲಿ ಹೆದರಿಕೆಯನ್ನುಂಟು ಮಾಡುತ್ತವೆ. ಆದರೆ ಇಂಥವರಿಗೆ 


೪೬ ಮಾನಪವಿಕೆ ಕರ್ಣಾಟ * 


ಮಧ್ಯೆಮ ಮಟ್ಟದ ಕಠಿಣಸೆಯಿಂದ ಕೂಡಿದ ಕಾರ್ಯಗಳಿಗಿಂತ, ಅತಿ ಸುಲಭವಾದ 
ಅಥವಾ ಅತಿ ಕಠಿಣವಾದ ಕೆಲಸಗಳು ಕಡಿಮೆ ಅನಿ ್ರಿಯತೆಯನ್ನು ಹೊಂದಿರುತ್ತ i 


(2) ಫಲಿತಗೊಳ್ಳವ ಸಾಧನಾ ಅಭಿಪ್ರೇರಣೆಯನ್ನು ಹೆಚ್ಚಾಗಿ ಹೊಂದಿರುವ 
ವಿದ್ಯಾರ್ಥಿಗಳಿಗೆ ( Ms-Maf ) ಮನ್ಯಮಮಟ್ಟದ ಕಠಿಣ 3ಯಿರುವ ಕಾರ್ಯಗಳು 


ಪರಮಾವಧಿ ಸಾಧನೆಗೆ ಅನುಕೂಲ ಕರವೆನಿಸುತ್ತದೆ. 


(3) ಹೆಚ್ಚಿ ನಮಟ್ಟದ ಸಾಧನಾ ಅಭಿಪ್ರೇರಣೆಯನ್ನು ಹೊಂದಿರುವ ವಿದ್ಯಾರ್ಥಿ 
ಗಳು ಕಡಿಮೆ ಮಟ್ಟದ ಆಸ ಅಭಿಪ್ರೇರಣೆಯನ್ನೂ ಹೊಂದಿರುವ ವಿದಾ ರ್ಥಿಗಳಿ 


ಗಿಂತ ತಮ್ಮ ಣ್ಯ (ಗಿಕ ಆಯ್ಕೆಯಲ್ಲಿ ಹೆಚ್ಚಿನ ವಾಸ್ತವಿಶವಾದಿಗಳಾಗಿರುತ್ತಾ 

(4) ಇಸಿ ಮಟ್ಟ ದ ಸಾಧನಾ ಅಭಿಸ್ರಿ (ರಣೆಯನ್ನು ಹೊಂದಿರುವ. ವಿದ್ಯಾರ್ಥಿ 
ಗಳು ತಮ್ಮ ಸ ಸಾಮರ್ಥ್ಯಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ 
ತಪ್ಪುಗಳನ್ನು ಮಾಡುತ್ತಾರೆ. 

(5) ತರಗತಿಯಲ್ಲಿ ಅಧ್ಯಾಸಕರು ಕೊಡುವ ನಿಯೋಜಿತ ಕಾರ್ಯಗಳ ಕಠಿಣ 


ತೆಯ ವಟ್ಟವು ವಿದ್ಯಾರ್ಥಿಗಳ ಸಾಧನಾ ಅಭಿಪ್ರರಣೆಯ ನ್ನು ಪ್ರಭಾವಗೊಳಿಸಬಹು ತ 


ದೆಂದು ತಿಳಿದು ಬಂದಿದೆ. 

(6) ಸಾಧನಾ ಅಭಿಪ್ರೇರಣೆ ಹೆಚ್ಚಾ ಗಿರುವ ವಿದ್ಯಾರ್ಥಿಗಳ ಅಭಿಪ್ರೇರಣೆಯ 

ಟ್ಟವು ಸೋಲನ್ನು ಅನುಭವಿಸಿದ ನಂತರವೂ. ಉತ್ತಮಗೊಳ್ಳಬಹುದು, 

(7) ಸಾಧನಾ ಅಭಿಸ್ರೇರಣೆ. ಹೆಚ್ಚಾಗಿರುವ ವಿದ್ಯಾರ್ಥಿಗಳ ಅಭಿ ಶ್ರೇರಣೆಗೆ 
ಜಯನ್ರಂಟಾದನಂತರ ಅವಿರೋಧೆವು ಬಾಗುವ ಸ "ಸಾಧ್ಯತೆಯಿದೆ. 

(8) ಸಾಧನಾ ಅಭಿಪ್ರೇರಣೆ ಕಡಿಮೆಯಿರುವ ವಿದ್ಯಾರ್ಥಿಗಳ ಅಭಿಸ್ರೇರಣೆ 
ಕಡೆಮೆಯಿರುನ ವಿದ್ಯಾರ್ಥಿಗಳ ಅಭಿಪ್ರೇರಣೆಯ ಮಟ್ಟ ಜಯನೆಂಟಾದ ನಂತರ 
ಉತ್ತಮಗೊಳ್ಳುತ್ತ ತಡೆ. 

(9) ಸಾಧನೆಯನ್ನು ನಿರೀಕ್ಷಿಸುವುದು ಕಾರ್ಯಾನ್ವಿತೆಯೆ ಮೇಲೆ ಅಭಿಸ್ರೇರ 
ಣಾತ್ಮಕ ಪ್ರಭಾವವನ್ನು ಬೀರುತ್ತದೆ. ತಮ್ಮಿಂದ ಏನನ್ನು ನಿರೀಕ್ಷಿಸಲ್ಪಡುತ್ತದೆ 
Rh ಮೊದ ಗೊತ್ತಾದರೆ ವ್ಯಕ್ತಿ ಕಿಗಳು ತನ್ನ , ವರ್ತನೆಗ ನ್ನು ಬದಲಿಸಿಕೊಳು 
ತ್ತಾರೆ. ಇದು ವ್ಯಕ್ತಿಗಳನ್ನು ಪ್ರೇಕೇಸಿಸುವಂಥ ಒಂದು ಗುರಿಯಾಗುತ್ತದೆ. ಇದು 
ಅವರು ಕೆಲಸ ಮಾಸಲು ಹತ ಸಾಂದರ್ಭಿಕ ಚ ಗೌಶಟ್ಟನ ನ್ನು ಒದಗಿಸುತ್ತ ಹ 

(10) ಸಾಧನಾ ಅಭಿಸ್ರೇರಣೆ ಕಡಿಮೆಯಿರುವ . ವಿದ್ಯಾರ್ಥಿಗಳ ಅಭಿಪ್ರೇರಣೆಗೆ 
ಸೋಲುಂಟಾದರೆ ಅವಿರೋಧವುಟಾಗುತ್ತ ದೆ. | 

ಮೆಕ್ಸೆ ಲ್ಯಾಂಡ್‌ ಸಾಧನಾ ಅಭಿಸ್ರೇರಣೆಯ ಪರವಾಗಿ ಒತ್ತು ಕೊಟ್ಟು ಉತ್ಸಾಹ 
ದಿಂದ ವಾದಿಸಿದ್ದಾನೆ. ವಾಸ್ಮವಾಂಶವೈದಕ್ಕೆ ಈ ಅಭಿಪ್ರೆ (ರಣೆಗೆ ಸಂಬಂಧಿಸಿದುತೆ 
ಭಾರತವೂ ಸೇರಿದಂತೆ ಅನೇಕ ದೇಶಗಳಲ್ಲಿ ವ್ಯಾನಕವಾಗಿ ಅಧ್ಯಯನಗಳನ್ನು ನಡೆಸಿ 
ದ್ದಾರೆ, ಕೆಲನ್ರ ಲೇಖಕರು ಈ ಅಭಿಪ್ರು (ರಣೆಯ ಪ ನುಯೋಜನೆಯ ಸಾಧ್ಯತೆಗಳನ್ನು ಆತಿ 


NY 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೪: 
ಯಾಗಿ ಕೊಂಡಾಡಿದ್ದಾ ರೆ ಸಾಧನಾ ಅಭಿಸೇರಣೆಯು ಮೂಲತಃ ಕಲಿಕೆಯಿಂದ 
ಉಂಟಾಗುವುದರಿಂದ, ತರಬೇತಿಯ ಮೂಲಕ ಈ ಅಭಿಪ್ರೆ (ರಣೆಯನ್ನು ಹೆಚ್ಚಿ ಸಬಹು 
ದೆಂದು ಮೆಳೆ ಸ ಲ್ಯಾಂಡ” ಅಭಿಪ್ರಾಯಪಡುತ್ತಾನೆ. ಸಾಧನಾ. ಅಭಿಸೆ (ರಣೆಯರ ಮೇಲೆ 
ತಾನು ರೂಪಿಸಿದ ಅನೇಕ ತರಬೇತಿ ಕಾ ರ್ಯಕ್ರಮಗಳ ಪ್ರಭಾ ವನನ್ನು ಪಶೀ ಕ್ರಿಸಲು 
ಇವನು ಅನೇಕ ಅಧ್ಯಯನಗಳನ್ನು ನಡೆಸಿದನು. ಸಾಧನಾ ಅಭಿಸ್ರೆ (ರಣೆಯೆನ್ನು "ಹಚ್ಚಿ 
ಸಲು ಇವನು ಈ ಮುಂದೆ ಕಾಣಿಸಿರುವ ಕೆಲವ್ರೆ ನಿಯಮ (ತತ್ತ)ಗಳನ್ನು ರೂಪಿ ಸಿಸದ್ದಾನೆ. 
(1) ವ್ಯಕ್ತಿಯನ್ನು ತನ್ನ ಸಾಧನೆಯ ಬಗ್ಗೆ ಚಿಂತಿಸುವಂತೆ ಮಾಡುವುದು ಸಾಧನಾ 
ಅಭಿಪ್ರೇರಣೆಯ ಪರೀಕ್ಷಣಗಳ ಮೂಲಕ ವ್ಯಕ್ತಿಯನ್ನು ಪರೀಕ್ಷಿಸಿ ಅವನಲ್ಲಿರುವ 
ಸಾಧನಾ ಅಭಿಪ್ರೇರಣೆಯ ಮಟ್ಟ ಅವನಿಗೆ ತಿಳಿಯುವಂತೆ ಹಾಡಬೇಕು. (2) ವ್ಯಕ್ತಿಗೆ 
ಸಂಜ್ಞಾ ನಾತ್ಮ ಕವಾಗಿ ಬೆಂಬಲ ನೀಡುವುದು. ಅಂದರೆ ಸಾಧನೆಗೂ ಮತ್ತು ಸಾಮಾ 
ಜಿಕ ನಿರೀಕ್ರಣೆಗ ಟೂ ಇರುವ ಸಂಬಂಧವನ್ನು ತಿಳಿಯಸಡಿಸುವುದು, ವ್ಯಕ್ತಿ ವ್ಯಕ್ತಿತ್ವ ಬದ 
ಲಾವಣೆಯ ಮೇಲೆ ಸಾಧನಾ ಅಭಿಪ್ರೆ ಣೆಯ ಪ್ರಭಾವ ಇತಾ ಖಾದಿ ಮಾಹಿತಿಗಳ ಮೇಲೆ 
ತಿಳಿವಳಿಕೆ ನೀಡುವುದು. (3) ವ್ಯಕ್ತಿ ಯಿಂದ ಸಾಧೆನಾ ಅಭಿಪ್ರೇರಣೆಯ ಮಟ್ಟ ಸೈ ವನ್ನು 
MIM ಡು ಕಾರ್ಯಗಳ ಕಠಿಣತೆಯ ಮಟ್ಟ ವನ್ನು ಸರಿಯಾಗಿ ಆಯ್ಕೆ 
ಮಾಡುವುದು. (4) ವಿಫಲತೆಯ (ಸೋಲಿನ) ಭಯುನನ್ನು ಕನಿಷ್ಟ ಕೆ ಇಳಿಸಬೇಕು. 
(5) 187 ಬತ್ತಿ ಕೂಡಿದೆ (ಇತಿಮಿತಿಯಿಂದ ಕೂಡಿದ) ಅಪಾಯಗಳಿಕ್ನೆದುರಿಸಲು 
ವಿದ್ಯಾರ್ಥಿಗಳನ್ನು ಪೊ ತ್ಸಾಹಿಸುವೆದು. (6) ಕೆಳಗಿನ ಸಾಮಾಜಿಕ ಆರ್ಥಿಕ ಮಟ್ಟ 
ದಿಂದ ಬರುವ ವಿದ್ಯಾರ್ಥಿಗಳ ಕ್ಸೈಕ್ಷಣಿಕ ಸಾಧನೆಯ ಮಟ್ಟವನ್ನು ಸಾಧನಾ ಅಭಿಪ್ರೇರಣೆ 
ಯನ್ನು ವೃದ್ಧಿಗೊಳಿಸ.ವಂತಹೆ ತರಬೇತಿ ಕಾರ್ಯಕ್ರಮಗಳ ಮೂಲಕ ಹೆಚ್ಚಿ ಸಬಹುದು. 
(7) ಅಧ್ಯಾಸಕೆರ ನಿರೀಕ್ಷೆಯು ಸಾಧೆನಾ ಅಭಿಸ್ರೇರಣೆಯನ್ನು ಪ್ರಭಾವಿತಗೊಳಿಸ 
ಬಲ್ಲುದು. ತೆನ್ನ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆಯನ್ನು ತೋರಿಸಬಲ್ಲರು ಎನ್ನುವ 
ಆಶಾವಾದದಿಂದ ಕೂಡಿದ ಮನೋಭಾವವನ್ನು ಇಟ್ಟ ಕೊಂಡು, ಅಮೆ ವಿದ್ಯಾರ್ಥಿಗಳಿಗೆ 
ತಿಳಿಯುವಂತೆ ಮಾಡುವ್ರೆದರಿಂದ ಅಧ್ಯಾಪಕರು ವಿದ್ಯಾರ್ಥಿಗಳ ಸಾಧೆನಾ ಅಭಿಪ್ರೇರಣೆಯ 
ವ.ಟ್ರವನ್ನು ಹೆಚ್ಚಿ ಸಒಹುದು. (8) ವಿದ್ಯಾರ್ಥಿಗಳಲ್ಲಿರುವ ಸಾಧನಾ ಅಭಿಪ್ರೇರಣೆ 
ಯನ್ನು ಶೈಕ್ಷಣಿಕವಾಗಿ ಲಾಭದಾಯಕವಾಗುವುತೆ ಉಪಯೋಗಿಸಿಕೊಳ್ಳಲು ಅಧ್ಯಾಸಕ 
ರಿಗೆ ತರಬೇತಿ ನೀಡಒಹುದು. 

.. ಮೆಕ್ಸೆಲ್ಯಾಂಡ್‌ ಮತ್ತು ಅಟ್ಟಿ ನ್‌ಸನ್ನರ ಸಿಬ್ಬಾಂತ ಭಾರತದ ಅಧ್ಯಾಪಕರಿಗೆ 

ವಿಶೇಷವಾದ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಹೊಳೆ ಮ್ಮ ಸಮಾಜವಲ್ಲಿ ಉನ್ನತ 
ಮಟ್ಟದ ಸಾಧನೆಗೆ ಅಷ್ಟೊಂದು ಮಹತ್ತೆನಿದ್ದೆ ಂತೆ ಕಾಣಿಸುವ್ರೆದಿಲ್ಲ. ಅದರಲ್ಲಿಯೂ 
ded ಜಳ ದಿಗಳಂಡ ಬರುವ ಮಕ್ಕಳು ಸಾಧನಾ ಅಭಿಪ್ರೆ (ರಣೆಯಲ್ಲಿ ಕೆಳ 
ಮಟ್ಟ ದಲ್ಲಿರುತ್ತಾರೆ. ಭಾರತೀಯೆ ಶಾಲೆಗಳಲ್ಲಿ ಅಧ್ಯಾಸಕರು ಇಂಥ ವಿದ್ಯಾರ್ಥಿಗಳನ್ನು 
ಪ್ರೋತ್ಸಾ 'ಹಿಸುನ ನಿಷ ಯದಲ್ಲಿ ಆಸಕ್ತಿ ತೋರಿಸುವುದೂ ಇಲ್ಲ. ಭಾರತದಲ್ಲಿ ಪಿಕ 


ಕ ಮಾನವಿಕ ಕರ್ಣಾಟಕ 


ಎಂಬುವರು ಕೈಷ್ಣೊಂಡ ಅಧ್ಯಯನಗಳಿಂದ ಸ ಸಮಾಜದ ಕೆಳವರ್ಗಗಳಿಂದ ಬರುವ ಮಕ್ಕ , 
ಸಾಧನಾ ಅಭಿಪ್ರೇರಣೆಯನ್ನು ಸಾಧನಾ ಅಭಿಪ್ರೇರಣಾ ತರಬೇತಿಯ ಮೂಲಕ ಉತ್ತ 
ಗೊಳಿಸಬಹುದೆಂದು ಸಿದ್ಧನ ದೆ. ಆದುದರಿಂದ ಅಧ್ಯಾ ಸಕರು ಸಾಧನಾ ಅಭಿಪ್ರೇರೆ 
ಣೆಯ ಗತಿಶೀಲಕೆಯನ್ನು (ಸ್ರಭಾನ ಬೀರುವ ಬತ್ತು. ತಿಳಿದು ಕೊಳ್ಳ ವದು" 
ಅವಶ್ಯ. ನಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಸುಪ್ತ ವಾಗಿರುವ ಸಾಧನೆಯ ಸಾಧ್ಯತೆಯ. ಬಗ್ಗೆ 
ವಿಶ್ವಾ ಟಕ ಟು ಮಾಡಬೇಕು. os ಪ ರ್ರತಿಭಾವಂತರಾಗಿದ್ದು ಅದಕ್ಕೆ ಚ 
ಜಾ! ಸಾಧನೆಯನ್ನು ಮಾಡದೇ ಇರುವ ನಿಮ್ನ -ಸಾಧಕರನ್ನೂ ಸಹ ಈ ಅಭಿ: 
ಪ್ರೇತ ಸನ್ನ ಜಾಗ್ಯೃ ತಗೊಳಿಸುವುದರಿಂದ ಪ್ರೋತ್ಸಾ ಹಿಸಬಹುದು. ವಿದ್ಯಾರ್ಥಿಗಳು: 
ಆಗಾಗ್ಗೆ ಕೈ ಕ್ಷಣಿಕ ಸಮಸ್ಯಗಳನ್ನು ಬಿಡಿಸುವಾಗ ಲೆಕ್ಕಾಚಾರದಿಂದ ಕೂಡಿದ ಅಪಾಯ 
ಗಳನ್ನೆ ದುರಿಸುವಂತೆ ಪ್ರೋತ್ಸಾ ಹಿಸಬೇಕು. ಕಲಿಕೆ ಕಾರ್ಯಗಳ ಆಯ್ಕೆಯನ್ನು, 
ಎಚ್ಚ ರದಿಂದ ಮಾಡಬೇಕಾಗುತ್ತ ಡೆ. ತ 

ಈ ಸಿದ್ಧಾ ತದಲ್ಲಿ ಬಹಳ ಮಟ್ಟಿಗೆ ಸತ್ಯಾಂಶವಿನೆ. ಆದರೆ ಮೆಕ್ಸೆ ಲ್ಯಾಂಡ್‌". 
ಸಾಧಿಸುವಂತೆ ಆಡೊಂಡೇ ಸಾರಾ ಅಭಿಪ್ರೇರಣೆಯಲ್ಲ. ಆದರೂ ಅಧ್ಯಾಸಕರು 
ಇದರ ಪ್ರಯೋಜನ ಪ ಪಡೆಯಬೇಕು. 


ಅಭಿಪ್ರೇರಣೆಯ ವರ್ತನವಾದಿ ದೃಷ್ಟಿಕೋನ 


ವರ್ತನವಾದಿಗಳಾದ ವಾಟ್ಸನ್‌, ಹೌಲ”, ಸ್ಟಿನ್ನ೦” ಮುಂತಾದವರು ಮಾನ 
ವನ ಅಭಿಸ್ರೇರಣೆಯು ಕಲಿಕೆಯಾತೆಯೇ ಅನುಬಂಧನ opis Aske ಉಂಟಾ 
ಗುತ್ತದೆ, ಎಂದು ಅಭಿಪ್ರಾಯಸಡುತ್ತಾರೆ. ಜೀವಿಗಳು ತಮ್ಮ ಸ್ವ ಸ್ನರೂಪದಿಂದಾಗಿಯೇ' 
ನಿರ್ದಿಷ್ಟ ಪ್ರಚೋದನೆಗಳಿಗೆ ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸುವ. ಸಾಮರ್ಥ್ಯವನ್ನು 
ಹೊಂದಿರುತ್ತವೆ. ಅವು ಹಸಿವು, ನೀರಡಿಕೆ, ಸಂಯೋಗಾತ್ಮ ಕ ಪ್ರತಿಕಿಯಾ ಪ್ರವೃತ್ತಿ 
ಗಳನ್ನು ಜನ್ಮ ಜಾತವಾಗಿ ಪಡೆದೇ ಹುಟ್ಟಿರುತವೆ. ಇವು ಜೀವಿಯಲ್ಲಿ ಚಟುವಟಿಕೆ 
ಯನ್ನುಂಟುಮಾಡುತ್ತವೆ. ಅನುಬಂಧನ ಕಲಿಕೆಯ ನಿಯಮಗಳನ್ನು ಉಪಯೋಗಿಸಿ 
ಕೊಂಡು, ಸರಿಸರದಲ್ಲಿರುವ ವಿವಿಧ ಸರಿವರ್ತ ಕ್ರಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸು 
ವ್ರದರ ಮೂಲಕ, ಜೀವಿಯಲ್ಲಿ ಹುಟ್ಟಿನಿಂದಲೇ ಇರುವ ಅನುಕ ಯೆಗಳೆನ್ನು ಯಾವುದೇ 
ರೀತಿಯ ಪ್ರಚೋದನೆಗೆ We ಸಾಧ್ಯವಾಗೆ:ತ್ಮದೆ ಎಂದು ವರ್ತನವಾದಿಗಳು 
ವಾದಿಸುತ್ತಾರೆ. ಇದರ ಪ್ರಕಾರ ಕಲಿಯಲು ಪ್ರೇರಣೆ ವರ್ತನೆಯ ಪರಿಣಾಮದಿಂದ 
ಬರುತ್ತದೆ. ವಿಕಾಸದ ಅವಧಿಯಲ್ಲಿ ಮನುಷ್ಯರ ವರ್ತನೆಗಳು ಆಯಾಚಿತವಾದ ರೀತಿ 
"ಯಲ್ಲಿ ಪರಿಸರನಲ್ಲಿರುವ ಅನೇಕ ಪ್ರಚೋದನೆ-ಳಿಗೆ ಅನುಬಂಧಿತಗೊಳ್ಳುವುದರ ಮೂಲಕ 
ಹೊಸ ಹೊಸ ಕ್ರಿ 'ಯೆಗಳನ NR ಹೊರಡಿಸಲು ಸಮರ್ಥವಾಗುತ್ತವೆ. ಪ್ರಚೋದನ ಪರಿಸ್ಥಿತಿ 
ಯನ್ನು ಉನ್ಸೇಕ್ಯಪೂರ್ನಕವಾಗಿ ವರ್ತಿಸುವುದರಿಂದ ಯಾವುದೇ ಪ್ರಕಟಿಸ 
ಯಾವುದೇ ಅನುಕ್ರಿಯೆಗೆ ಅನುಬಂಧಿಸಬಹುಸೆಂದು ವರ್ತನವಾದಿಗಳು ವಾದಿಸುತ್ತಾ ರೆ 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೪೯ 


1. 


ನಗೆ ಬಾಹ್ಯ ಪ್ರಚೋದನೆಗಳು ಜೀವಿಯನ್ನು ಅಭಿಪ್ರೇರಿತಗೊಳಿಸಲು ಸಮರ್ಥವಾಗು 
ವೆ, 

ಅಭಿಪ್ರೇರಣೆಯ ವರ್ತನವಾದಿ ಸಿದ್ಧಾಂತದ ಕೇಂದ್ರ ಪರಿಕಲ್ಪನೆಯೆಂದರೆ 
ಪ್ರನರ್ನಿಲನ.  ಅನುಕ್ರಿಯೆಯೋದರ ಸಂಭಾವ್ಯತೆಯನ್ನು ಹೆಚ್ಚಿಸುವ ಯಾವುಜೇ 
ವಸ್ತು ಅಥವಾ ಕ್ರಿಯೆ ಪುರ್ನಮಿಲನವೆನ್ಸಿ ಸುತ್ತದೆ. ಹಲ್‌ ಎಂಬುವನು ಪ್ರಾಥನಿಕ 
ಹಾಗೂ ಆನುಷಂಗಿಕ ಪುರ್ನಮಿಲನಗಳ ನಡುನೆ ವ್ಯತ್ಯಾಸ ಕಲ್ಪಿಸಿದ್ದಾನೆ. ಯಾವುದೇ 
ಪುರ್ನನಿಲನ (ಪರಿಸರದಲ್ಲಿನ ವಸ್ತು ಅಥವಾ ಗುರಿ) ಜೀವಿಯನ್ನು ತೃಪ್ತಿ ಪಡಿಸಿದಾಗ 
ಅಥವಾ ಜೀವಿಯ ಚೋದನ ಸ್ಥಿತಿಯನ್ನು ಕಡಿಮೆ ಮಾಡಿದರೆ ಅದು ಪ್ರಾಥನಿಕ 
ಪುರ್ನವಿ:ಲನವೆನ್ಸಿ ಸುತ್ತದೆ. ಉದಾಹರಣೆಗೆ, ಪ್ರಾಣಿಯೊಂದು ಲೋಹನಟ್ಟಿ ಕೆಯನ್ನು 
ಒತ್ತಿದಾಗ ಅದಕ್ಕೆ ಆಹಾರದ ಪೊಟ್ಟ ಣವನ್ನು ಒದಗಿಸುವುದು. ತಟಸ್ಥ ಪ್ರಚೋದನೆ 
ಯೊಂದನ್ನು ಪ್ರಾಥಮಿಕ ಪುನರ್ಬಲಕಡೊಡನೆ ಸದೇ ಪದೇ ಉಸಯೋಗಿಸಿದಾಗ, ಅದು 
ಪಾಥಮಿಕ ಪುನರ್ಬಲಕೆದ ಗುಣಗಳನ್ನು ಪಡೆದುಕೊಳ್ಳುತ್ತದೆ. ಪಾವ್ಲೋನನ ಅನು 
ಬಂಧನ ಕಲಿಕೆಯ ಪ್ರಯೋಗದಲ್ಲಿ ಗಂಟೆಯ ಶಬ್ದ ವನ್ನು ಆಹಾರಸೊಂದಿಗೆ ಸದೇ ಪದೇ 
ಉಪಯೋಗಿಸಿದಾಗ ಗಂಟಿಯ್ಯ ಶಬ್ದ ಜೊಲ್ಲು ಸುರಿಸುವ ಅನುಕ್ರಿಯೆಯನ್ನೂ ಹೊರಡಿ 
ಸಲು ಶಕ್ತವಾಯಿತು. ಹೀಗೆ ಮೊದಲು ತಟಿಸ್ಕವಾಗಿದ್ದು ನಂತರೆ ಪುನರ್ಬಲಕದ ಗುಣ 
ಗಳನ್ನು ಪಡೆದುಕೊಳ್ಳುವ ವಸ್ತು ಯಾ ಗುರಿ ಆನುಷಂಗಿಕ ಪುನರ್ಬಲಕವೆನ್ರಿ ಸುತ್ತ ದೆ. 
ಯಾವುದೇ ರೀತಿಯ ಭೌತಿಕ ಬಹುಮಾನವನ್ನು (ಆಹಾರೆ, ಇತ್ಯಾದಿ) ಆನುಷಂಗಿಕ 
ಪುನರ್ಬಲಕವೆಂದು ಪರಿಗಜಿಸಬಹುದು. “ಒಂದು ವರ್ತನೆಯ ತುಣುಕಿನ ನಂತರೆ 
ನಿರ್ದಿಷ್ಟ ರೀತಿಯ ಪರಿಣಾಮವುಟಾದರೆ, ಆ ವರ್ತಕೆಯ ತುಣುಕು ಪುನಃ ಉಂಟಾ 
ಗುವ ಸಂಭಾವ್ಯತೆ ಹೆಚ್ಚು. ಈ ರೀತಿಯೆ ಪ್ರಭಾವವನ್ನುಂಟುಮಾಡುವ ಪರಿಣಾಮ 
ವನ್ನು ಪುನರ್ಬಲಕವೆಂದು ಕರೆಯಬಹುದು? ಎಂದು ಸ್ಥಿನ್ನರ” ಹೇಳುತ್ತಾ ಕೆ. (ಸಹಾಕೆ 
ಯಾನ್‌ ನಿಂದ ಉದ್ಭತ. ಪುಟ — 103) ಯಾವ ಪುನರ್ಬಲಕನೆ ಅನುಕಿ,ಯೆ 
ಯೊಂದನ್ನು ಪ್ರಬಲಗೊಳಿಸಿ, ಅದರ ಸಂಭಾವ್ಯತೆಯನ್ನು ಹೆಚ್ಚಿ ಸುತ್ತ ದೆಯೋ, ಅಂಥ 
ದನು ಧನಾತ್ಮಕ ಪುನರ್ಬಲಕನೆನ್ನು ತ್ತಾ, ಕಿ ಯಾವ ಪುನರ್ಬಲಕವು (ಉದಾಹರಣೆಗೆ 
ವಿದ್ಯುರ್ತಷಾಕ್‌ ಅನುಕ್ರಿಯೆಯ ಸಂಭಾವ್ಯತೆಯನ್ನು ಕಡಿಮೆ ಮಾಡುತ್ತದೆಯೋ 
ಅಥವಾ ಅಸುಖದಾಯಿ ಪ್ರಚೋದನೆಯನ್ನು ನಿವಾರಣೆ ಮಾಡುತ್ತೆ ದೆಯೋ, ಅಂಥ 
ದನ್ನೂ ಖುಣಾತ್ಮಕ ಪುನರ್ಬಲಕ ಎಂದು ಕೆರಿಯುತ್ತಾರೆ. “ಎಲ್ಲಾ ಪುನರ್ಬಲಕ 
ಗಳನ್ನೂ ಅವುಗಳು ಉಂಟುಮಾಡುವ ಪರಿಣಾಮೆಗಳಿಂದೆ ಅರ್ಥ ಸಬೇಕಾಗುತ್ತೆ ದೆ 
ತಟಸ್ಥ ಪ್ರಜೋದನೆಗಳನ್ನೂ ಪ್ರಾಥಮಿಕ ಪುನರ್ಬಲಕಡೊಂದಿಗೆ ಸದೇ ಪದೇ ಉಸೆ 
ಯೋಗಿಸಿದಾಗ, ಅದು: ಪ್ರಾಥಮಿಕ ಪುನರ್ಬಲಕದ ಗುಣಗಳನ್ನು ಪಡೆಯುತ್ತದೆ. ; 
ಎನ್ನುವ ಹಲ್ಲಿನ ನಿಲುವನ್ನು ಸ್ವಿನ್ನರ್‌ ಸಹ ಒಸ್ಬಿಕೊಳ್ಳು ತ್ತಾನೆ. ಆದರೆ ಸಿನ್ಸ್‌ 


ಸ 


೫೦ ಮಾನವಿಕ ಕರ್ಕಾಬಿಕ ತ್ತ 


ಹಲ್ಲನ ಆನುಷಂಗಿಕ ಪುನರ್ಬಲಕ : ಎನ್ನುವ ಪದಕ್ಕೆ ಪ್ರತಿಯಾಗಿ ಅನುಬಂಧಿತ 
ಪುನರ್ಬಲಕವೆನ್ನುವ ಪದವನ್ನು ಉಸಯೋಗಿಸಿದ್ದಾನೆ. 3 

ಸಿನ್ಸ್‌ ತನ್ನ ಪುನರ್ಬಲಕೆ ಸಿದ್ಧಾಂತವನ್ನು ವ್ಯಾಪಕವಾದ ರೀತಿಯಲ್ಲಿ ರೂಪಿಸಿ 
ದ್ದಾನೆ. ಅವನು ಪಾವ್ಲೋವನ ಅನುಬಂಧನ ಕಲಿಕೆಯ ತತ್ವಗಳನ್ನು ಇನ್ನೂ ಉತ್ತಮ 
ಪಡಿಸಿದನು. ತನ್ನ ಅನುಬಂಧನ ವಿಧಾನವನ್ನೂ ಅವನು ಕ್ರಿಯಾಪ್ರಸೂತ ಅನುಬಂಧನ 


pp 


ಎಂದು ಕರೆದಿದ್ದಾನೆ. ಪುನರ್ಬಲನದ ಏರ್ಪಾಡುಗಳನ್ನು ಕ್ಲೈಯಾಡಿಸುವ ಅನೇಕ ತಂತ್ರ 


ಗಳನ್ನು ಅವನು ರೂಪಿಸಿದ್ದಾನೆ. ಕ್ಯ 
ಗೇಜ್‌ ಮತ್ತು ಬರ್ಟನರ್‌ ಎಂಬುವರು ಮಾನವನ ಅಭಿಪ್ರೇರಣೆಗೆ ಸಂಬಂಧಿಸಿ 
ದಂತೆ ವರ್ತನವಾದಿಗಳ ಅದರಲ್ಲಿಯೂ ಸ್ಥಿನ್ನರ್‌ನ ಕ್ರಿಯಾಸ್ರಸೂತ ಅನುಬಂಧನ ಉಷೆ 
ಕ್ರಮದ ಮೂಲ ನಿಲುವನ್ನು ಈ ರೀತಿ ವರ್ಣಿಸುತ್ತಾರೆ. "ಎಂಡ ಖಚಿತವಾದ 
ಆರ್ಥದಲ್ಲಿ ಹೇಳುವೆದಾದಕ್ಕೆ ಕ್ರಿಯಾಪ ಸೂತ ಅನುಬಂಧನ ಪರಿಕಲ್ಪನೆಗಳಿಗೆ ಅಂಟಿ 
ಕೊಳ್ಳುವ ಮನೋನಿಜ್ಞಾನಿಗಳಿಗೆ, ಅಭಿಪ್ರೇರಣೆಯ ಪರಿಕಲ್ಪನೆ ಒಂದು ಅನಾವಶ್ಯಕ 
ಪರಿಕಲ್ಪನೆಯೆನ್ಸಿ ಸುತ್ತದೆ. ಏಕೆಂದರೆ ಅವರ ಸ್ರೆಕಾರ ಈ ಪರಿಕಲ್ಪನೆಗೆ ವಂಚಿಸುವುದು 
(ಆಹಾರ, ನೀರು ಇತ್ಯಾದಿಗಳನ್ನು ತಪ್ಪಿ ಸುವುದು), ತೊಂದರೆ ಕೊಡುವುದು (ಷಾಕ್‌ 
ನೀಡಿ), ಪ್ರೋತ್ಸಾಹಕವನ್ನು ಒದಗಿಸುವುದು ಅಥವಾ ಪುನರ್ಬಲನ ನೀಡುವುದು ಈ 
ಕ್ರಿಯೆಗಳಿಂದಾಚೆಗೆ ಯಾವ ಅರ್ಥವನ್ನೂ ಸೂಚಿಸುವುದಿಲ್ಲ. ಈ ಕ್ರಿಯೆಗಳಲ್ಲಿ ಯಾವು 
ದಾದರಿದಲೂ ವರ್ತನೆ ಸನ್ನು ರೂಪಿಸಬಹುಮು. ಕ್ರಿಯಾಪ್ರಸೂತ ಅನುಬಂಧನದ' 
ಚೌಕಟ್ಟಿನಲ್ಲಿ ಅಭಿಪ್ರೇರಿತನಾದ ' ವಿದ್ಯಾರ್ಥಿ ಕಲಿಯಬೇಕೆನ್ನುವ ಪ್ರಬಲ ಪ್ರೇರಣೆ 
ಗಳನ್ನಾ ಗಲೀ, ಆಥವಾ ಶಕ್ತಿಯುತವಾದ ಜೈವಿಕ ಯಾ ಸಾಮಾಜಿಕ ಅವಶ್ಯಕತೆ 
(ಚೋದನೆ)ಗಳಿಂದ ತಳ್ಳಲ್ಪಟ್ಟನನಾಗಿರಬೇಕೆಂಬುದಲ್ಲ.' ಇದರೆ ಬದೆಲು ಅವನು ಸರಿ 
ಯಾದ ರೀತಿಯಲ್ಲಿ ಪುನರ್ಬಲನ ಪಡೆಯುನೆನಾಗಿರಬೇಕು. ಪುನರ್ಬಲಕಗಳು : ಅವನಿಗೆ 
ಸರಿಯಾದ ಅನುಪಾತದಲ್ಲಿ ಸರಿಯಾದ ರೀತಿಯಲ್ಲಿ ಒದಗಬೇಕು. ಅನು ಸಾಕಷ್ಟು 
ಆವೃತ್ತಿಯಲ್ಲಿ ಮತ್ತು ಸರಯಾದ ವೇಳೆಯಲ್ಲಿ (ಸಾಧ್ಯವಾದಷ್ಟು ಬೇಗ) ಇವನ ಅನು 
ಕ್ರಿಯೆಗಳಿಗೆ ಒದಗಬೇಕು”. (ಪುಟ 316) | 
ಯುಕ್ತರೀತಿಯ ಪುನರ್ಬಲನಕ್ಕೆ ಎರಡು. ಅಂಶಗಳು ಆವಶ್ಯಕ. ಹೊಸದಾಗಿ 
ರೂಪಿಸಬೇಕಾದ ಅಥವಾ ತೊಡೆದುಹಾಕಬೇಕಾದ ವರ್ತನ ನಿನ್ಯಾಸವನ್ನು ಗುರ್ತಿಸಿ, 
ಸ್ಪಷ್ಟವಾಗಿ ವಿವರಿಸಿಕೊಳ್ಳ ಬೇಕು. ನಂತರ ವರ್ತನೆಯನ್ನು ಸರಿಯಾಗಿ ಪುನರ್ಬಲನ 
ಗೊಳಿಸುವ ಪ್ರೋತ್ಸಾಹಕನನ್ನು ಆಯ್ಕೆ ಮಾಡಿಕೊಳ್ಳ ಬೇಕು. ಪುನರ್ಬಲನಗೊಳಿಸುವ 


ಯಾನ್ರದೇ ವಸ್ತು ಅಥವಾ ಶಾಬ್ದಿಕ ಹೇಳಿಕೆ (ಷಹಬಾಷ್‌, ಒಳ್ಳೆಯದು) ಪ್ರೋತ್ಸಾ' 
ಹಕನೆನ್ನಿಸುತ್ತದೆ. “ಪ್ರೋತ್ಸಾಹಕನನ್ನು ಪುನರ್ಬಲನದ ಭರವಸೆ ಅಥವಾ ಥಿರೀಕೆ ಎನ್ನ 
ಬಹುದು” ಪ್ರೋತ್ಸಾಹಕ ಮತ್ತು ಪುನರ್ಬಲಕ ಒಂದೇ ಅಲ್ಲ. : ಆಹಾರ ದು 
ಪ್ರೋತ್ಸಾಹಕ. ಇದು ಜೀವಿಯೊದರ ಹೆಸಿನನ್ನು ತೀರಿಸಿದಾಗ ಮಾತ್ರ ಅದು. 


ಷ್ಟ \ 
| 


ಎ ಈ oe 


ಶಿಕ್ಷಣದಲ್ಲಿ ಅಭಿಪ್ರೇರಣೆ ೫೧ 


ಶಿನರ್ಬಲಕವೆನ್ಸಿಸುತ್ತದೆ. ವಸ್ತುಗಳು ಅವುಗಳಿಗೆ ಸಂಬಂಧಿಸಿದಂತೆ ನನ್ನು ಸುಖಕರ 
ಕಾದ ಯಾ ದುಃಖಕರವಾದ ಅನುಭವಗಳನ್ನು ಅವಲಂಬಿಸಿ ಪ್ರೋತ್ಸಾಹಕ ಗುರ್ತು 
ಳನ್ನು ಪಡೆದುಕೊಳ್ಳುತ್ತವೆ. ಯುಕ್ತ ರೀತಿಯಲ್ಲಿ ಆಯ್ಕೆಮಾಡಿದ ಸ್ರೋತ್ಸಾಹಕಗಳು 
ಕಾರ್ಯನಿರ್ವಹಣೆಯನ್ನು ಉನ್ನತಮಟ್ಟಿದಲ್ಲಿ ಉಳಿಸಿಕೊಳ್ಳ ಬಲ್ಲವು. ಅಂದರೆ ಅವು ಅಭಿ 
ಶ್ರೀರಣೆಯ ಮಟ್ಟವನ್ನು ಕಾಯ್ದುಕೊಳ್ಳುತ್ತವೆ. 
| ವಿದ್ಯಾರ್ಥಿಗಳಲ್ಲಿ ಹೊಸಹೊಸ ವರ್ತನವಿನ್ಯಾಸಗಳನ್ನು ರೂಪಿಸಲು, ಶಾಲಾ 
ನಿಷಯೆಗಳನ್ನು ಕಲಿಯೆಲು ಮತ್ತು ಒಂದೇ ಮಟ್ಟದಲ್ಲಿ ಅವರ ಕಾರ್ಯನಿರ್ವಹಣೆ 
ನ್ನು ಉಳಿಸಿಕೊಂಡು ಹೋಗಲು ಅವರನ್ನು ಅಭಿಪ್ರೇರಣೆಗೊಳಿಸಲು ಕ್ರಿಯಾ 
ಪ್ರೆ ಸೂತ ಅನುಬಂಧನದ ನಿಯಮಗಳನ್ನು ಆನೇಕ ರೀತಿಗಳಲ್ಲಿ ಉಪಯೋಗಿಸಿದ್ದಾರೆ. ಈ 
ಮುಂದೆ ವಿವರಿಸಿರುವ ಉದಾಹರಣೆಗಳು ಈ ರೀತಿಯ ಕೆಲವು ಮಾರ್ಗಗಳನ್ನು 
ದೃಷ್ಟುಂತೀಕರಿಸುತ್ತವೆ. 


] ಪುನರ್ಬಲನದ ತಪಸೀಲುಗಳು : 


ಸ್ಪಿನ್ನರ್‌ ಪುನರ್ಬಲನದ ಏರ್ಪಾಡುಗಳನ್ನು ಮಾಡಲು ಅನೇಕ ಮಾರ್ಗಗಳನ್ನು 
ರೂಪಿಸಿದ್ದಾನೆ. ಇವುಗಳಿಗೆ ಪುನರ್ಬಲನದ ತನಸೀಲುಗಳೆಂದು ಹೆಸರು. ಪ್ರತಿಯೊಂದು 
ತೆಪಸೀಲಿನಲ್ಲೂ ಅನುಕೂಲ, ಅನನುಕೂಲವಾದ ಅಂಶಗಳಿವೆ. ಇವುಗಳಲ್ಲಿ ಮುಖ್ಯವಾದ 
ಕೆಲವು ತನಸೀಲುಗಳು ಯಾವುವೆಂದಕೆ - - (ಅ) ಮಧ್ಯೆಂತರೆ ಪುನರ್ಬಲನ -- ಬೇಕಾದ 
ವರ್ತನೆ ಉಂಟಾಗಲಿ, ಬಿಡಲಿ, ಸ್ವಲ್ಪ ಕಾಲಾನಂತರ, ಉದಾಹರಣೆಗೆ ಪ್ರತಿ ಹತ್ತು 
ಫಿವಿ:ಷಗಳಿಗೊಮ್ಮೆ ಪುನರ್ಬಲನ ನೀಡುವುದು. (ಆ) ಅಂತೆರಾಯಿತೆ (ಬಿಟ್ಟುಬಿಟ್ಟು 
ಬರುವೆ) ಪುನರ್ಜಲನ -- ಉದ್ದಿಷ್ಟ (ಸರಿಯಾದ) ವರ್ತನೆಯನ್ನು ಆಗೊಮ್ಮೆ 
ಈಗೊಮ್ಮೆ ಪುನರ್ಬಲನಗೊಳಿಸುವ್ತೆದು. (ಇ) ಅನುಪಾತೀಯ ಪುನರ್ಬಲನ -- ಸರಿ 
ಯಾದ ವರ್ತನೆಗೂ, ಪುನರ್ಬಲನಕ್ಕೂ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನು 
ಕಾಯ್ದುಕೊಳ್ಳುವುದು. ಉದಾಹರಣೆಗೆ ಪ್ರತಿ ಐದನೇ ಸರಿಯಾದ ವರ್ತನೆಗೆ ಪುನರ್ಬಲನ 
ನೀಡುವುದು. ಈ ರೀತಿಯ ಇನ್ನೂ ಅನೇಕ ತನಸೀಲುಗಳನ್ನು ಅನೇಕ ರೀತಿಯ ವರ್ತನ 
ವಿನ್ಯಾಸಗಳನ್ನು ರೂಪಿಸಲು ಮತ್ತು ಬೀಡೆದಿರುವ ವರ್ತನೆಗಳನ್ನು ತೊಡೆದುಹಾಕಲು 
ಉನಯೋಗಿಸಿದ್ದಾಕೆ. ಇವುಗಳಲ್ಲಿ ಕೆಲವು ತನಶೀಲುಗಳು -- ಅಂತರಾಯಿತ ಮತ್ತು 
ವ್ಯತ್ಯಸ್ತ ಆನುಪಾತೀಯ ತಸಸೀಲುಗಳು ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ತಮ್ಮ 
ಕಾರ್ಯನಿರ್ವಹಣೆಯನ್ನು ಉಳಿಸಿಕೊಂಡು ಹೋಗಲು ಪ್ರೇರಣೆಯನ್ನುಂಟುಮಾಡತ್ತೆ 


ವೆಂದು ತಿಳಿದುಬಂದಿದೆ. 


2 ಗುರುತಿನ ಅರ್ಥವ್ಯನಸ್ಥೆ : "5 | 
ತಟಿಸ್ಮ ಪ್ರಭಾವವನ್ನು ಹೊಂದಿರುವ: ಯಾವುದೀ ಪದಾರ್ಥವನ್ನು (ವಸ್ತುವನ್ನು) 


ಎ 


೫೨ ಮಾನವಿಕ ಕರ್ಣಾಟಿಕ 


ಅಪೆಕ್ಷೀತ ಸರಣಾಮಗಳೊಂದಿಗೆ ಉಸಯೋಗಿಸಿ, ಅವುಗಳನ್ನು ಪ್ರಭಾವಯುತ ಪುನರ್ಬ 
ಲಕಗಳನ್ನಾಗಿ ಉಪಯೋಗಿಸಬಹುದು. ಉದಾಹರಣೆಗೆ, | 
ಚಿ:ಪಾಂಜಿಯೊಂದಕ್ಕೆ ಕೇವಲ ಪ್ಲಾಸ್ಟಿಕ್‌ ಬಿಸಿ ಗಳನ್ನು ಪಡೆಯುವುದಕ್ಕಾಗಿ ಕೆಲ 

ಮಾಡುವಂತ ತರಬೇತಿ ಕೊಡಲಾಯಿತು ಈ ಬಿಸ್ಲೆಗಳನ್ನು ಚಿಂಪಾಂಜಿ ತನ್ನ ಕೆಲಸಡಃ 
ನಂತರ ಯಂತ್ರವೊಂದರಲ್ಲಿ ಹಾಕಿ ಆಹಾರವನ್ನು ಸಡೆಯಬಹುದಾಗಿತ್ತು. ಆದ್ದರಿಂದಲೇ 
ಪ್ಲಾಸ್ಟಿಕ್‌ ಬಿಸ್ಲೆಗಳು ಚಿಂಪಾಂಜಿಗೆ ಪುನರ್ಬಲಕಗಳಾಗಲು ಸಾಧ್ಯವಾಯಿತು. ಪ್ರ 
ರೀತಿಯ ಕೃತಕ ರೀತಿಯಲ್ಲಿ ಉಂಟುಮಾಡುವ ಪುನರ್ಬಲನ ವ್ಯವಸ್ಥೆಗೆ ಗುರುತಿನ ಅರ್ಥ 
ಶಾಸ್ತ್ರ (ಟೋಕನ್‌ ಎಕೋನಮಿ) ಎಂದು ಹೆಸರು. ಕೋಹೆನ್‌ ಎಂಬುವವನು ಈ 
ರೀತಿಯ ಗುರುತಿನ ಅರ್ಥವ್ಯವಸ್ಥೆ ಯೊಂದನ್ನು ರೂಪಿಸಿದ್ದಾನೆ. ಇದನ್ನು ಅವನು 
ಕಿಶೋರ (ತರುಣ)ರಿಗಾಗಿ ಅಂತರ ವ್ಯಕ್ತ್ಯಾತ್ಮಕ ಸಠ್ಯಕ್ರಮಗಳ ಕಾರ್ಯಕ್ರಮ ಎಂದು 
ಕರೆವಿದ್ದಾನೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳು ತಮ್ಮ ಸರಿಯಾದ ವರ್ತನೆಗೆ ಪಡೆದ 
ಅಂಕ(ಶ್ರೇಣಿ)ಗಳನ್ನು ಹೆಚ್ಚಿನ ಮನರಂಜನೆಗೆ ಸಮಯ, ಒಂದು ಒಳ್ಳೆಯ ಭೋಜನ, 
ಸವರ” ಸ್ನಾನ ಇತ್ಯಾದಿಗಳನ್ನು ಪಡೆಯಲು ಉಸಯೋಗಿಸಿಕೊಳ್ಳ ಬಹುದಾದ ವ್ಯವಸ್ಥೆ 
ಯನ್ನು ಮಾಡಲಾಗಿತ್ತು. ಒಂದು ವರ್ಷದ ನಂತರ ವಿದ್ಯಾರ್ಥಿಗಳು ತಮ್ಮ ಅಂತರೆ 
ವ್ಯಕ್ತಾ ಕಕ ಸಂಬಂಧಗಳನ್ನು ಉತ್ತ ಮಪಡಿಸಿಕೊಂಡದ್ದೇ ಅಲ್ಲದೆ, ತಮ್ಮ ಶಾಲಾ 
ಸಾಧನೆ ಸಲ್ಲೂ ಪ್ರಗತಿಯನ್ನು ತೋರಿಸಿದರು. 


೨ ಅಭಿಪ್ರೇರಣಾತ್ಮಕ ಒಪ್ಪಂದಗಳು : 


ಈ ಕಾರ್ಯಕ್ರಮವ್ರ ನಾಲ್ಬನೇ ಗ್ರೇಡಿನ ಮಕ್ಕಳು ಗಣಿತ ಕಲಿಯುವುದನ್ನು ಒಳೆ 
ಗೊಂಡಿತು. ಪ್ರತಿಯೊಂದು ಮಗುವಿಗೂ ಮೊದಸೇ ಸ್ವಲ್ಪ ಆಟಿಕೆಯ ಹೆಣವನ್ನು 
ಕೊಡಲಾಯಿತು. ಈ ಹಣನನ್ನು ಲೆಕ್ಕಗಳನ್ನು ಬಿಡಿಸುವುದಕ್ಕೆ ಸಣ ಇಡಬಹುಬಾ 
ಗಿತ್ತು. ಲೆತ್ತೆಗಳ ಸರಿಯಾದ ಉತ್ತರಕ್ಕೆ ಬೇರೆಬೇರೆ ಪ್ರಮಾಣದಲ್ಲಿ ಪ್ರತಿಫಲ (ಲಾಭ) 
ದೊರೆಯುತ್ತಿ ತ್ತು. ಕಠಿಣವಾದ ಲೆಕ್ಕಗಳಿಗೆ ಲಾಭನ ಪ್ರಮಾಣ ಹೆಚ್ಚಾಗಿದ್ದ ರ್ಕೂ 
ಅಪಾಯದ (ಸೋಲುವ) ಸಾಧ್ಯತೆಯೂ ಹೆಚ್ಚಾಗಿಶುತ್ತಿತ್ತು. ಸುಲಭವಾದ ಲೆಕ್ಕಗಳಿಗೆ 
ಲಾಭವ ಪ್ರಮಾಣ ಕಡಿಮೆಯಿದ್ದು , ಅಪಾಯದ ಸಾಧ್ಯತೆಯೂ ಕಡಿಮೆಯಾಗಿರು 
ತ್ತಿತ್ತು. ನಿದ್ಯ್‌ರ್ಥಿಗಳು ಪೂರ್ಣಗೊಳಿಸದೇ ಇದ್ದ ಲೆಕ್ಕಗಳಿಗೆ ಮತ್ತು ತಪ್ಪು ಪ ಉತ್ತರ 
ಗಳಿಗೆ ದುಡ ತೆರಬೇಕಾಗಿತ್ತು. ಈ ನಿಯಮಗಳ ವಿವರಗಳನ್ನೊಳಗೊಂಡ ಒಪ್ಪಂದಕ್ಕೆ 
ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿ ಮಾಡಬೇಕಾಗಿತ್ತು. ಈ ಒಪ್ಪಂದದ ಫಲಿತಾಂಶ 
ಸಾಕಷ್ಟ ಆಶಾದಾಯಕವಾಗಿತ್ತು. 


4 ವ್ಯಕ್ತಿಗತ ಮಾರ್ಗದರ್ಶನದಿಂದ ಕೂಡಿದ ಅಭಿಪ್ರೇರಣೆ : 
ದ ಕಾರ್ಯಕ್ರಮನನ್ನು ನಿಸ್ಪಾನ್‌ಸಿನ್‌ ವಿಶ್ವವಿದ್ಯಾಲಯದ ಸಂಜ್ಞಾ ನಾತ್ಮ ಕೆ 


ಶಿಕ್ಷಇದಲ್ಲಿ ಅಭಿಪ್ರೇರಣೆ ೫4 


ಕಲಿಕೆಯ ಸಂಶೋಧನೆ ಮತ್ತು ವಿಕಾಸ ಕೇಂದ್ರದಲ್ಲಿ ರೂಪಿಸಲಾಯಿತು. ಇದು ಹೆಚ್ಚು 
ಕಡಿಮೆ ಈ ಹಿಂದೆ ವಿವರಿಸಿದ ಅಭಿಸ್ರೇರಣಾತ್ಮಕೆ ಒಪ್ಪಂದದಂತೆಯೇ ಇದ್ದಿತು. ಪ್ರತಿ 
ಯೊಬ್ಬ ವಿದ್ಯಾರ್ಥಿಗೂ ಅವನ ಅಭಿಪ್ರೇರಣೆಯ ಮಟ್ಟವನ್ನು ಉನ್ನತ ಮಟ್ಟದಲ್ಲಿ ಉಳಿಸಿ 
ಕೊಂಡು ಹೋಗಲು ವ್ಯಕ್ತಿಗತವಾಗಿ ಮಾರ್ಗದರ್ಶನ ನೀಡಲಾಯಿತು. 


ಶಿಕ್ಷಣ ಮತ್ತು ಅಭಿಪ್ರೇರಣೆ : 


ಇದುವರೆಗೆ ವಿವರಿಸಿದ ವಿವಿಧ ಅಭಿಪ್ರೇರಣೆ ಸಿದ್ಧಾಂತೆಗಳಿಂದ ಒಂದು ಅಂಶ 
ಸ್ಪಷ್ಟವಾಗುತ್ತದೆ. ಪ್ರತಿಯೊಂದು ಸಿದ್ದಾಂತವೂ ಒಂದೊಂದು ಅಂಶಕ್ಕೆ ಪ್ರಾಮುಖ್ಯತೆ 
ಯನ್ನು ನೀಡುತ್ತದೆ. ಮನೋವಿಶ್ಲೇಷಣವಾದಿಗಳು ಅವಚೇತನಾತ್ಮ ಕ ಪ್ರೇರಣೆಗಳಿಗೆ 
ಒತ್ತು ಕೊಡುತ್ತಾರೆ. ಮಾನವತಾವಾದಿಗಳು ಸ್ವಪ್ರೇರಿತ, ಅಂತರಿಕ ಅಭಿಪ್ರೇರಣೆ 
ಮಹತ್ವವುಳ್ಳದ್ದೆನ್ನುತ್ತಾ ರೆ. ಸಂಜ್ಞಾ ನಾತ್ಮಕ ಸಿದ್ಧಾಂತಿಗಳು ವ್ಯಕ್ತಿ ತನ್ನ ಬಗೆಗೆ 
ತಾನು ಏನು ತಿಳಿದುಕೊಳ್ಳು ತ್ತಾನೆಯೋ, ಕಡೆಯಲ್ಲಿ ಏನು ಸರಿಣಾಮವುಂಟಾಗುತ್ತದೆ 
ಯೆಂದು ನಿರೀಕ್ಷಿಸುತ್ತಾ ನೆಯೋ _ ಇವು ಅಭಿಪ್ರೇರಕಾಂಶಗಳೆಂದು ಅಭಿಪ್ರಾಯಪಡು 
ತ್ತಾರೆ, ವರ್ತನವಾದಿಗೆಳು ವಿದ್ಯಾರ್ಥಿಗಳ ಅಭಿಪ್ರೇರಣೆಯನ್ನು ಉಳಿಸಿಕೊಳ್ಳಲು 
ಪುನರ್ಬಲನವನ್ನು ನಿರ್ವಹಿಸುವುದು ಮುಖ್ಯವಾದುದೆನ್ನುತ್ತಾ ಕೆ. ಈ ಎಲ್ಲಾ ಸಿದ್ಧಾಂತೆ 
` ಗಳ ಸಾರವನ್ನು ಗ್ರಹಿಸುವ್ರದು ಸಾರಗಾ ಹಿ ಉಸಕ್ರೆಮನೆನ್ನಿಸುತ್ತೆ ದೆ. ಅಭಿಸ್ರೇರಣೆಯು 
ವ್ಯಕ್ತಿಗತ ಪರಿನರ್ತ್ಯೈಗಳು (ಜೋದನೆಗಳು, ಆತ್ಮ ಸಾಕ್ಸಾತ್ಕಾರದ ಪ್ರವೃತ್ತಿ, ಸಾಧ ' 
ನೆಯ ಆವಶ್ಯಕತೆ, ಸಂಲಗ್ನತೆ) ಮತ್ತು ಪರಿಸರದ ಪರಿವರ್ತ ಹಗಳು (ವಿವಿಧ ರೀತಿಯ. 
ಪ್ರೋತ್ಸಾಹಕಗಳು) ಈ ಎರಡು ರೀತಿಯ ಪರಿವರ್ತ್ಯಗಳ ಸಂಯುಕ್ತ ಸರಿಣಾಮ 
ದಿಂದ ಉಂಟಾಗುತ್ತದೆಯೆಂಬುದನ್ನು ಮೆನಗಾಣುವುದು ಆವಶ್ಯಕವಾಗುವುದು. 

ಈ ಎಲ್ಲಾ ಸಿದ್ಧಾಂತೆಗಳಿಂದೆ ವಿದ್ಯಾರ್ಥಿಗಳ ಅಭಿಪ್ರೇರಣೆಯ ಮಟ್ಟವನ್ನು 
ಉಳಿಸಿಕೊಳ್ಳಲು ತರಗತಿಯಲ್ಲಿ ಉಪಯೋಗಿಸಬಹುದಾದ ಅನೇಕ ನಿರ್ದಿಷ್ಟಕ್ರೆಮಗಳನ್ನು 
ಆಯ್ದು ತೆಗೆಯಬಹುದು. ಈ ಕೆಳಗೆ ಅವುಗಳ ಒಂದು ಸಟ್ಟಿಯನ್ನು ಕೊಡಲಾಗಿದೆ. 

(1) ತರಗತಿಯಲ್ಲಿ ಅನುಭನೆಗಳು ಮಕ್ಕಳಿಗೆ ಸಾಧ್ಯವಾದಷ್ಟು ಸಂತೋಷ 
ಕಾರಕಗಳಾಗುವಂತೆ ವಿದ್ಯಾರ್ಥಿಗಳಲ್ಲಿ ಅನಾವಶ್ಯಕವಾಗಿ ತುಡಿತವ್ರಂಟಾಗದಂತೆ ನೋಡಿ 
ಕೊಳ್ಳಿ. 

(2) ತೆಮ್ಮ ಲ್ಲಿರುವ ಜನ್ಮ ಜಾತ ಗುಣಗಳಿಂದ ಉಂಟಾಗುವ ಸತ್ವವನ್ನು 
ಸಾಮಾಜಿಕನಾಗಿ ಒಪ್ಪಿತವಾದ ಮಾರ್ಗಗಳಲ್ಲಿ ವ್ಯಕ್ತಪಡಿಸಲು ನಿದ್ಯಾರ್ಥಿಗಳಿಗೆ ಅವ 
ಕಾಶಗಳನ್ನು ಕಲ್ಪಿಸಿ. ಈ ಪ್ರತಿಕ್ರಿಯೆಗೆ ಉದಾತ್ತ್ವೀಕರಣ ಎಂದು ಕರೆಯುತ್ತಾರೆ. 

(3) ನಿರ್ದಿಷ್ಟನಿತಿಯೊಳಗೆ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆ ಏರ್ಪಡಿಸಿ. 

(4) ತರಗತಿಯಲ್ಲಿ ಅರೋಗ್ಯಕರವಾದ ಸಾಮಾಜಿಕ ಸಂಬಂಧಗಳನ್ನು ಉಂಟು 


ಮಾಡಿ. 


೫೪ ಮಾನವಿಕ ಕರ್ಣಾಟಕ 


(5) ನಿದ್ಯಾರ್ಥಿಗಳ ಮೂಲ ಅವಶ್ಯಕತೆಗಳು (ಹಸಿವ, ನೀರಡಿಕೆ) ಸಾಧ 
ವಾದಷ್ಟು ಮಟ್ಟಿಗೆ ತೃಪ್ತಿಯಾಗುವಂತೆ ನೋಡಿಕೊಳ್ಳಿ. 
(6) ಹೊರಗಿನ ಭೀತಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಗಿ. 
(7) ಸ್ಪಮೌಲ್ಯಮಾಸನ ಮಾಡಿಕೊಳ್ಳುವಂತೆ ವಿದ್ಯಾರ್ಥಿಗಳನ್ನು 
ಪ್ರೋತ್ಸಾಹಿಸಿ. 
(8) ವಿದ್ಯಾರ್ಥಿಗಳ ಸ್ವಪ್ರೇರಿತ ಕಲಿಕೆಯಿಂದ ಕಲಿಕೆಯನ್ನು ಮುಂದುವರಿಸಿ. 
| (9) ವಿದ್ಯಾರ್ಥಿಗಳಿಗೆ ಅವರ ಸಾಮರ್ಥ್ಯಗಳ ಮತ್ತು ಮಿತಿಗಳ ಪರಿಚಯ 
ದೊರೆಯುವಂತೆ ಮಾಡಿ. 
| ಛು ಸೋಲಿನ ಭಯವನ್ನು ಕಡಿಮೆ ಮಾಡಿ ಮತ್ತು ಜಯದ ನಿರೀಕ್ಷೆಯನ್ನು 
ನ 
ಬ 
(11) ವಿದ್ಯಾರ್ಥಿಗಳ ಸಾಮರ್ಥ 53ಗಳು, ಮನೋಭಾವಗಳು ಮತ್ತು ಅಭಿರುಚಿ 
ಗಳನ್ನು ಗಮನದಲ್ಲಿಟ್ಟು ಕೊಂಡು ಕಲಿಕೆಯ ಕಾರ್ಯಗಳನ್ನು ಆಯ್ಕೆ ಮಾಡಿ. 
(12) ಲೆಕ್ಸಾಚಾರದಿಂದ ಕೂಡಿದ ಅಪಾಯಗಳನ್ನೆ ದುರಿಸಲು ನಿದ್ಯಾರ್ಥಿಗಳನ್ನು 
ಪ್ರೋತ್ಸಾಹಿಸಿ. a 4 
(13) ವಿದ್ಯಾರ್ಥಿಗಳಲ್ಲಿ ಉಂಟಾಗುವ ಮಾನಸಿಕ ದ್ವಂದ್ವಗಳನ್ನು ಅನವೇಕಿತ 
ದಿಶೆಯಲ್ಲಿ ಸರಿಹೆರಿಸಿಕೊಳ್ಳಲು ಅವರಿಗೆ ಸಹಾಯೆ ನೀಡಿ. I oR 
| (14) ಆಗೊಮ್ಮೆ ಈಗೊಮ್ಮೆ ವಿದ್ಧಾರ್ಥಿಗಳಿಗೆ ವಿಫಲತೆಯ, ಭಗ್ಗಮನೋರಥ 
ಆಶಾಭಂಗದ ಅನುಭನವುಂಬಾಗುವಂತೆ ಮಾಡಿ. 
(15). ವಿದ್ಯಾರ್ಥಿಗಳ ಕಲಿಕೆಯನ್ನು ಪುನರ್ಬಲನಗೊಳಿಸಲು ಹೊ 
3 ಗಳಿಕೆ 
ಮಾನಗಳನ್ನು ಉಸಯೋಗಿಸಿ. ಇ ೩ ಸಳ 
(16) ವಿದ್ಯಾರ್ಥಿಗಳನ್ನು ಪುನರ್ಬಲನಗೊಳಿಸ 
 ಪುಃ ಸಲು ಯುಕ ರೀತಿಯ 
ಗಳನ್ನು ಆಯ್ಕೆ ಮಾಡಿಕೊಳ್ಳಿ. 3 > ig 
ak) ರ ನೀಡುನ್ರೆದರಲ್ಲಿ ಏಕರೂಸತೆಯನ್ನು ಕಾಯ್ದು ಕೊಳಿ 
ವಾಗಲೋ ಒಮ್ಮೆ ಪುನರ್ಬಲನ ನೀಡುವುದ ಷಃ 
ವುದು ಪ್ರಯೋಜನಕಾರಿಯಾಗದು. sk Sys tu 
(18 ಹೊಸ ವರ್ತ 9 
PR ಈ ನ ವಿನ್ಯಾಸಗಳನ್ನು." ಶಣನಿಸುಪಾಗ 111341 
(19) ನೀವು ನಿದ್ಯಾರ್ಥಿಗಳಲ್ಲಿ ರೂಪಿಸ 
ನಮೂನೆಯನ್ನು ಒದಗಿಸಿ. ಆ ಸಕರೇ We Bi 
ಸ $ ಯಾಗಿ ಆ ವರ್ತನೆಯನ್ನು ತೋರಿಸ 
(20) ಕಲಿಕೆಯ ಪರಿಸ್ಲಿತಿಯೆಲಿರಬಹುದಾದ ಪ 
" ಲ ತಿಸ 
ವ್ಯವಸ್ಥೆಗಳ ಆಕರ್ಷಣೆಯನ್ನು ಕಡಿಮೆಮಾಡಿ. bl ಸಟ್ಟಾ ಸ 


$ 
| 


ಶಿಸ್ನಣದಲ್ಲಿ ಅಭಿಪ್ರೇರಣೆ ೫೫ 


(21) ಆಗಾಗ್ಗೆ ವಿದ್ಯಾರ್ಥಿಗಳ ಮೌಲ್ಯಮಾಸನ ಮಾಡಿ. ' ಅವರ ಸಾಧನೆಯ 
ಬಗ್ಗೆ ಹೆಚ್ಚು ವಿಳಂಬ ಮಾಡದೆ ಪ್ರತಿಪುಸ್ತಿ (ಫೀಡ”ಬ್ಯಾಕ್‌) ಒದಗಿಸಿ. 

(22) ನಿದ್ಯಾರ್ಥಿಗಳಲ್ಲಿರುವ ಕುತೂಹಲ, ಆಶ್ಚರ್ಯ ಮತ್ತು ಅನ್ರೇಷಣೆ 
ಪ್ರವೃತ್ತಿ ಇವುಗಳನ್ನು ಅವರನ್ನು ಅಭಿಪ್ರೇರಿತಗೊಳಿಸಲು ಉಪಯೋಗಿಸಿಕೊಳ್ಳಿ. 
| (23) ಆಗಾಗ್ಗೆ ಅಸಿರೀಕ್ಷಿತವಾದ್ದೇನನ್ನಾ ದರೂ ತರಗತಿಯಲ್ಲಿ ಮಾಡಿ. ಇದು 

ವಿದ್ಯಾರ್ಥಿಗಳು ತರಗತಿಯಲ್ಲಿ ಗಮನವನ್ನು ಕೇಂದ್ರಿಕರಿಸಲು ಸಹಾಯ ಮಾಡುವುದು. 

(24) ನಿಮ್ಮ ವಿದ್ಯಾರ್ಥಿಗಳ ಸಾಧನಸಾಮರ್ಥ್ಯದೆ ಬಗ್ಗೆ ಧನಾತ್ಮಕವಾದ 
ಮೆನೋಭಾವ ಬೆಳೆಸಿಕೊಳ್ಳು ವುದೇ ಅಲ್ಲದೆ ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಯಸಡಿಸಿ, 

25 ನಿಮ್ಮ ಬೋಧನೆಯಲ್ಲಿ ಉತ್ಸಾಹವನ್ನು ತೋರಿಸಿ. 


ಪರಾಮರ್ಶನ ಗ್ರಂಥಗಳು: 


1]. ಗೇಜಿ”.ಎನ್‌.ಎಲ್‌. ಮತ್ತು ಬರ್ಲಿನರ್‌ ಎಜುಕೇಷನಲ್‌ ಸೈಕಾಲಜಿ, 
ರ್ಯಾಂಡ್‌ ಮೆಕಾಲ್ಮಿ ಕಾಲೇಜ” ಪಬ್ಲಿಹಿಂಗ್‌ ಕೆಂಪೆರಿ, ಷಿಕಾಗೋ, 1975. 
ಅಧ್ಯಾಯಗಳು 14, 15, 16 ಮತ್ತು 17. ಸ 

2.  ಯಲೋನ್‌್‌, ಎಸ್‌. ಎಲ್‌ ಮತ್ತು ವೈೆನ್‌ಸ್ಟೈನ್‌. ಜಿ.ಡಬ್ಲೂ 3 
ಬ್ರೀಚರ್ಸ್‌ ವರ್ಲ್‌- ಸೈಕಾಲಜಿ ಇನ್‌ ದಿ ಕ್ಲಾಸ್‌ ರೊಂ ಮೆಗ್ರಾಹಿಲ್‌ 
ಕೋಗಾಕು ಪ. ನಿ. ಟೋಕಿಯೋ, 1977. ಅಧ್ಯಾಯಗಳು 3, 9. : 

3. ದುಡ್‌ ಓ.ಎಲ್‌. ಮತ್ತು ಟ್ರೋಫಿ ಜಿ.ಇ. ಎ ಓಚಸ್‌ ವರ್ಲ್‌ು-- 
ಎಜುಕೇಷನಲ್‌ ಸೈಕಾಲಜಿ; ಹೋಲ್ಡ್‌, ರೈನ್‌ಹಟ್‌ ಮತ್ತು ವಿನ್ಫನ್‌, 
ನ್ಯೂಯಾರ್ಕ್‌. 1977, ಅಧ್ಯಾಯಗಳು -- 11, 12. 

4. ಮನ್‌. ಎನ್‌.ಎಲ್‌ ಸ್ಪೈ ಕಾಲಜಿ, ಆಕ್ಸ್‌ಫರ್ಡ್‌ ಮತ್ತು ಐ.ಬಿ,ಎಚ್‌. 
ಪಬ್ಲಿಷಿಂಗ” ಕಂಪೆನಿ, ಕಲ್ಪತ್ತ, ನಾಲ್ವನೇ ಆವೃತ್ತಿ, 1967, ಅಧ್ಯಾಯ 6. 

5. ಮಾರ್ಗನ್‌ ಜಿ.ಓಟ. ಕಿಂಗ್‌.ಆರ್‌. ಎ. ಮತ್ತು ರಾಬಿನ್‌ಸನ್‌" ಎನ್‌.ಎಂ.-- 
ಇಂಡ್ರಕ್ಷನ್‌ ಟು ಸೈಕಾಲಜಿ, ಟಾಟಾ. ಮೆಗ್ರಾಹಿಲ್‌ ಪಬ್ಲಿಸಿಂಗ” ಕಂಪೆನಿ, 
ಲಿ., ನವದೆಹಲಿ, ಆರನೇ ಆವೃತ್ತಿ 1979, ಅಧ್ಯೊಯಗಳು ಗೀ 5 DES 

6- ಸಾರ್‌ ಜೆ. ಎಂ. ಮತ್ತು ಬೆಲ್‌ಫರ್ಡ್‌, ಸಿ.ಡೆಬ್ಬ್ಯ್ಯೂ- ಎಜುಕೇಷನಲ್‌ 
ಸೈಕಾಲಜಿ, ಫ್ರಂಟಿಸ್‌ ಹಾಲ್‌ ಆಫ್‌ ಇಂಡಿಯಾ ಪ್ರೈ ಲಿ. ನವದೆಹಲಿ, 
ಎರಡನೇ ಅವೃತ್ತಿ, 1964, ಅಧ್ಯಾಯಗಳು. 


ಪ್ರಾಚೀನ ಭಾರತದ ಎಲ್ಲ ಜೀವನ ಕ್ಷೇತ್ರಗಳಿಗೂ ಆಧ್ಯಾಸ್ಮವೇ ಹಿನ್ನೆಲೆಂರಾಗಿ 
ದ್ಹಂತೆ ಶಿಕ್ಷಣಕ್ಕೂ ಒನ್ನೆಲೆಯಾಗಿತ್ತು. ಪವಿತ್ರ ಧಾರ್ಮಿಕ ಗ್ರೇಥೆಗಳ ಕಂಠಪಾಠೆ 
ಮಾಡಿ ಅದನ್ನು ಅದರ ಶುದ್ಧ ಸ್ವರೂಪದಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಗತ ಮಾಡುವುದು 
ಶಿಕ್ಷಣದ ಪ್ರಥಮ ಉದ್ದೇಶವಾಗಿತ್ತು. ಬರವಣಿಗೆ ಇನ್ನೂ ಅಸ್ತಿತ್ವದಲ್ಲಿಲ್ಲದಿದ್ದಾಗ ಇನು 
ಅಗತ್ಯವೇ ಅಗಿತ್ತು. ಬರವಣಿಗೆ ಪ್ರಚಾರಕ್ಕೆ ಬಂದ ಮೇಲೆ ಈ ಉದ್ದೇಶ ಹಿಂಒದಿಗೆ 
ಬೀಳುತ್ತ ಬಂತು. ವಿದ್ಯಾರ್ಥಿಗಳ ವ್ಯಕ್ತಿತ್ವದ ನಿರೂಪಣೆಯ ಉಸ್ತೇಶ ಪ್ರಧಾನವಾಗುತ್ತ 
ಬಂತು. ಆತ್ಮ ಗೌರವ, ಆತ್ಮ ಸಂಯವ,, ಸ್ವಾವಲಂಬನೆ ಮುಂತಾದ ಗುಣಗಳ ಬೆಳ 
ವಣಿಗೆಗೆ ಗಮನ ಕೊಡಲಾಗುತ್ತಿತ್ತು. ಕೇನಲ ಧರ್ಮಗ್ರಂಥಗಳ ಕಂಠಪಾಠದ ಜೊತೆಗೆ 
ಪುರಾಣಗಳು ಜಾತಕದ ಕಥೆಗಳು, ತೀರ್ಥಂಕರರ ಚರಿತ್ರೆಗಳು ಪಠ್ಯಕ್ರಮದಲ್ಲಿ ಸೇರಿ 
ಕೊಂಡವು. ಜೊಕೆಗೆ ಜೀವನೋಪಾಯಕ್ಕೆ ನೆರವಾಗತಕ್ಸ ವಾಣಿಜ್ಯ, ಕೈಗಾರಿಕೆ 
ಮುಂತಾದವ್ರೆಗಳೂ ಪ್ರಚಾರಕ್ಕೆ ಬಂದವ್ರೆ. ಜಾತಿ ಪದ್ಧತಿ ಪ್ರಚಾರಕ್ಕೆ ಒಂದಂತೆ ಪ್ರತಿ 
ಜಾತಿಯವರೂ ತಮ್ಮ ಜಾತಿಗೆ ಬಂದ ಕಸಬನ್ನು ಮನೆಯಸಣ್ಸಿಲ್ಲ ಗುರುಗಳ ಮುಖ 
ದಿಂದಲೇ ಕಲಿತು ಆ ಮೂಲಕ ಸಮಾಜ ಜೀವನಕ್ಕೆ ನೆರವಾಗುವ ಅವಕಾಶವೂ ಹೆಚ್ಚುತ್ತ 
ಬಂತು. 


0—0—o 


5b A hey 


ಭೀರ ರ್ಟೇಲೇ ಅ I ಫ್ರಫಿ-ತಾ 


Meat 
ಟ್‌ a Sadi «cv Alles ಈ 


ಹು. ಲ. ಚಂದ್ರಶೇಖರೆ ಎಂ.ಎ. 


ಸಂಗೀತ ಮತ್ತು ಅನುಭಾವ 


ಸಂತರಲ್ಲಿ ನಾವು ಮೂರು ವರ್ಗಗಳನ್ನು ಗುರುತಿಸಬಹುದು. ಮೊದಲನೆ ವರ್ಗದ 
ಸುತರು ತಮ್ಮ ಭಕ್ತಿ ಹಾಗೂ ಆಧ್ಯಾತ್ಮಿಕ ಅನುಭವಗಳಿಗೆ ತಾರ್ಕಿಕ ತಳಹದಿಯನ್ನು 
ನೀಡಿದವರು, ಶ್ರೀ ಶೆಂಕರಾಚಾರ್ಯ, ಶ್ರೀ ರಾಮಾನುಜಾಚಾರ್ಯೆ ಮತ್ತು ಶ್ರೀ 
ಮಧ್ವಾಚಾರ್ಯೆರು ಈ ವರ್ಗಕ್ಕೆ ಸೇರುತ್ತಾ ಕೆ. ಇವರೆ ತಾತ್ವಿಕ ಬೋಧನೆಗಳು 
ಮೂಲತಃ ತರ್ಕಪ್ರಧಾನವಾಗಿದ್ದು ಇವರೆಲ್ಲರ ಉಸ್ತೇಶವ್ರೆ ತಮ್ಮ ಪಾರಮಾರ್ಥಿಕ ಅನು 


“ಭವವನ್ನು ಇಲ್ಲವೇ ಶ್ರುತಿಯನು ಒಂದು ನಿರ್ದಿಷ್ಟವಾದ ತಾರ್ಕಿಕ ಚೌಕಟ್ಟಿನಲ್ಲಿ ಅಳ 


ವಡಿಸುವುದಾಗಿತ್ತು. ಎರಡನೇ ವರ್ಗದ ಸಂತರು ತಮ್ಮ ಅನುಭವಕ್ಕೆ ತರ್ಕಪ್ರತಿಪಾದನೆ 
ಯನ್ನು ನೀಡುವ ಗೋಜಿಗೆ ಹೋಗದೆ ಕೇವಲ ಈಶ್ವರನ ನಾಮ ಹಾಗೊ ಗುಣಸಂಕೇ 
ರ್ಶನ ಮಾಡುವುದರಲ್ಲಿ ತಮ್ಮ ಜೀವಿತವನ್ನು ಕಳೆದವರು, ವೈಷ್ಣ ವ ಸಂಥದ ಆಳ್ವಾರರು 
ಹಾಗೂ ಶ್ಲೈವ ಸಂಥದ ನಾಯನಮಾರರು, ಹಾಗೂ ಕರ್ಣಾಟಕದ ಶಿವಶರಣರು ಈ 
ಗುಂಪಿಗೆ ಸೇರುತ್ತಾರೆ. ಆದರೆ, ಮೂರನೇ ವರ್ಗದ ಸಂತರು- ಅವರಿಗೆ ತತ್ವಜಿಜ್ಞಾ 
ಸೆಯ ಬಗ್ಗೆ, ತವ ಭಕಿ, ಹಾಗೂ ಪಾರಮಾರ್ಥಿಕ ಅನುಭವಕ್ಕೆ ತಾರ್ಕಿಕ ಬುನಾದಿ 
ಯನ್ನು ನೀಡುವುದರ ಬಗ್ಗೆ ೨- ಎರಡನೆಯ ವರ್ಗದ ಸಂತರಷ್ಟೇ ಔದಾಸ್ಯಭಾವನಿದ್ದರೂ 
ತೆಮ್ಮ ಆಧ್ಯಾತ್ಮಿ ಕೆ ಗುರಿಯೆನ್ನು ಸಾಧಿಸಲು ಇನ್ನೂ ನಿರ್ದಿಷ್ಟವಾದ ಸಾಧನವೊಂದನ್ನು 
ತಮ್ಮ ಸಾಧನೆಯ ಚೌಕಟ್ಟಿನಲ್ಲಿ ಅಳವಡಿಸಿಕೊಂಡರು. ಅದೇ ನಾದಯೋಗ ಈ ಸಂತರ 


ಪ್ರಕಾರ ನಾದವೆಂಬುದು ಸಾಧನವಷ್ಟೇ ಅಲ್ಲ, ಸಾಧ್ಯವೂ, ಎಂದರೆ ಮಾನವನು ಸಾಧಿಸ 


ಬೇಕಾದ ಅಂತಿಮ ಗುರಿಯೂ ಹೌದು. ಭಗವಂತನು ನಾದಪ್ರಿಯ, ನಾದಲೋಲ 
ನಷ್ಟೇ ಅಲ್ಲ, ಅತನು ನಾದಾತ್ಮ ನೂ ನಾದಸ್ವರೊಸನೂ ಹೌದು. ಈ ವರ್ಗದ ಸಂತ 
ರಲ್ಲಿ ತಾಳ್ಫೆಪಾಕ ಅನ್ನಮಾಚಾರ್ಯರು, ಪುರಂದರದಾಸರು, ತ್ಯಾಗರಾಜರು, ದೀಕ್ರಿತೆರು 
ಮತ್ತು ಶ್ಯಾಮಶಾಸ್ತ್ರಿಗಳೆ ಅಗ್ರಗಣ್ಯರು. ತ್ಯಾಗರಾಜರು “ಎಲ್ಫೆ ಮನಸ್ಸೇ ಇತರ 
ಮಾರ್ಗಗಳನ್ನು ಅನುಸರಿಸುವವನಿಗೆ ಮುಕ್ತಿಯನ್ನು ಪಡೆಯಲು ಅನೇಕ ಜನ್ಮಗಳೇ 


` ಬೇಕಾಗುತ್ತದೆ, ಆದರೆ, ಸಹಜ ಭಕ್ತಿಯೊಂದಿಗೆ ರಾಗಗಳ ಜ್ಞಾ ನವನ್ನು ಹೊಂದಿರುವ: 


ಟ್‌ 


8 


೫೮ ಮಾನವಿಕೆ ಕರ್ಣಾಟಕ 


ವರು ಜೀನನ್ನು ಕ್ತ ರೇ ಸರಿ” ಎಂದು ಹೇಳುತ್ತಾರೆ'. ಪುನಃ ಇನ್ನೂಂದು ಕಡೆ ನೈಜ: | 
ಭಕ್ತಿ ಹಾಗೂ ಸಂಗೀತ ಜಾ ನವಿಲ್ಲದವಗೆ ಮೋಕ್ಷವಟೀ ಎಂದು ಪ್ರಶ್ನಿಸುತ್ತಾರೆ.2 
ತತ್ವದ ತರ್ಕಬದ್ಧ ಪ ದ್ರ ತಿಪಾದನೆಯೇ ತಾತ್ವಿಕತೆ ಎಂದು ತಿ9ದಿರುವವನಿಗೆ ಭಕ್ತಿ ' 
ಪಾರವ: ದಿಂದ ಹಾಡಿದ ಇವರ ಪದಗಳು -- ಇವಗಳಲ ಅನೇಕ ವಿರೋಧಾಭಾಸ ' 
ಗಳು ತೋರುವುದರಿಂದಲೂ ಹಾಗೂ ಇವೆಗಳ ತಾತ್ವಿಕ ಅಂಶೆಗಳು ಪೌರಾಣಿಕ ಇಲ್ಲವೇ 
ಪಾಶ್ಚಾತ್ಯರ ದೃಷ್ಟಿಯಿಂದ ಹೇಳಬಹುದಾದರೆ ಗೊಡ್ಡು ಧಾರ್ಮಿಕ ಅಂಶಗಳೊಂದಿಗೆ ' 
ಮಿಳಿತವಾಗಿರುವುದರಿಂದಲೂ ಅವೆ ಚಾರಿಕವಾಗಿ ತೋರಬಹುದು. ಆದರೆ ವಾಸ್ತವ ' 
ವಾಗಿ ಈ ಭಕ್ತರಿಗೆ ತಮ್ಮ ದೈವಭಕ್ತಿಗೆ ತಾರ್ಕಿಕ ಬುನಾದಿಯನ್ನು ನೀಡುವುದರಲ್ಲಿ ' 
ಆಸಕ್ತಿಯಿರಲಿಲ್ಲ. ಮಾನವನನ್ನು ಅನಗತ್ಯ ಮನೋಗೊಂದಲಗಳಿಗೆ ಎಡೆಮಾಡಿಕೊಡು ? 
ವಂತಹ ಒಣತರ್ಕ ಇವರಿಗೆ ಬೇಕಿರಲಿಲ್ಲ. ಇವರೆಲ್ಲರೂ ತಮ್ಮ ಜೀವಿತವನ್ನು ಈಶ್ವರನ ' 
ಗುಣಗಾನ ಮಾಡುವುದರಸ್ಲೇ ಕಳೆದವರು. ತನ್ನು ಇಡೀ ಜೀವನವೂ ಈಶ್ವ ರದರ್ಶನ 
ಕ್ಭಾಗಿ ಹಾತೊರೆದರು ಹಾಗೂ ತಮ್ಮ ಸಾಧನೆಯ ಒಂದು ನಿರ್ದಿಷ್ಟ ಹಂತದಲ್ಲಿ ತಮ್ಮ ' 
ಈ ಆಧ್ಯಾತ್ಮಿಕ ತೃಷೆಯನ್ನು ನೀಗಿಸಿಕೊಂದೆ ಸರೂ ಕೂಡೆ, ಇವರೆಲ್ಲರೂ ತಮ್ಮ ಹೃದ ' 
ಯದ ೪ ಜಾಡಿ ತು ಸತ್ಯ ದೊಂದಿಗೆ ಸುಭಾಸಿಸಿದರೇ ಹೊರತು ವಿಿದುಳಿನಾದಲ್ಲ. | 
ನಾವೆ ಇಲ್ಲಿ ನೆ. ಸಹಿನಲ್ಲಿದಬೇಕಾದ ಮಕ್ಕೊ ಂದು ಅಂಶವೇನೆಂದರೆ. ಇವರ ಬೋಧನೆಗಳು 
ಮೂಲತಃ ಭಕ್ತಿ ಭಾವುಕತೆಗಳಿಂದ ತುಂಬಿದ್ದರೂ, ತಮ್ಮ ಆಧ್ಯಾತ್ಮಿಕ ಅನುಭವಗಳಿಗೆ 
ಇವರೆಲ್ಲರೂ ತಾರ್ಕಿಕ ವ್ಯಾಖ್ಯಾನವನ್ನು ನೀಡುವ ಗೋಜಿಗೆ ಹೋಗದಿದ್ದರೂ ಇವರು | 
ಗಳು ತಮ್ಮ ಸಾಧನೆಯ ಜೀವನದಲ್ಲಿ ತರ್ಕವನ್ನು ಅಳವಡಿಸಿಕೊಂದರು. ಎಂಬುದು ; 
ಅಂದರೆ ಇವರು ನಿತ್ಯಾನಿತ್ಯ ವಸ್ತುಗಳು, ಆತ್ಕಾನಾತ್ಮ, ಒಳಿತು ಕೆಡಕುಗ ಳನ್ನು ಅರಿತು 
ಕೊಳ್ಳಲು ತಮ್ಮ ಹರಿತವಾದ ವಿಚಾರಶಕ್ತಿಯನ್ನು ಬಳಸಿದ್ದರೆಂಬುದು ನಮಗೆ ಸ್ಮರಣೀ 
ಯವಾದ ಅಂಶ. 
ಈ ಸುತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಾಧ್ಯಮವು. ಇವರ ತತ್ವ ' 
ಶಾಸ್ತ್ರದ ಸ್ವರೂಸದಿಂದ ನಿರ್ಧಾರಿತವಾ ಗಿದೆಯೆ-ಬುದನ್ನು ನಾವು ಪುನಃ ಗಮನಿಸು ಇ 
ಕನ್‌ ಇವರು ಅಳವಡಿಸಿಕೊಂಡ ಪ್ರಸಾರ ಮಾಧ್ಯಮ ಸಂಗೀತ. ಇದರ ಕ್ರಿಯೆ 
ಡು ರೀತಿಯದು. ಮೊದಲನೆಯದಾಗಿ, ಮಾನನನಲ್ಲಿ ಸುಪ್ತವಾಗಿ ಹುದುಗಿರುವ 
ಭಾವನೆಗಳನ್ನು- ಇವು ಸುತಸಪೂರ್ಣವಾಗಿರಬಹುದು. ವಿಷಾದಪೂರ್ಣವಾಗಿರಬಹುದು-- 
ಕಾವ್ಯ ಇಲ್ಲವೇ ಸಂಗೀತವೊ:ದೇ ಯಶಸ್ವಿ ಯಾಗಿ ಹೊರಹೊನ್ನಿ ಸಬಲ್ಲುದು. ಇದನ್ನು 
ಯಾವ ತರ್ಕವೊ ಅದು ಎಷ್ಟೇ ಸಮರ್ಪತವಾಗಿದ್ದ ರೂ ಚಾ ಸದಜಾಲವೂ ಸಹ 
ಪರಿಣಾಮಕಾರಿಯಾಗಿ ಮಡಿಲು ಸಾಧ್ಯವಿಲ್ಲ. ಸಾಮಾನ್ಯ ಭಾಷೆಗೆ ನಿಲುಕದ ಭಾವ 
ನಾತ್ಮಕ ವಿಷಯಗಳನ್ನು ಒಂದೇ ಒಂದು ರಾಗವು ಹೊರಹೊಮ್ಮಿ ಸಬಲ್ಲುದು. ಪ್ರತಿ 
ಯೊಂದು ರಾ: ಗವ ಕಿವಿಯ ಇಲ್ಲವೇ ಭಕ್ತನ ಮನಸ್ಸಿನ ಒಂದು ನಿರ್ದಿಷ್ಟ ಭಾವನೆಯನ್ನು | 
ಬಿಂಬಿಸುತ್ತದೆ. ಮಾನವನ ಭಾವನೆಗಳಿಗೆ ಅವು ಕುಡ ವ್ಯೂ ಪ್ರಾ ್ರಮಾಣಿಕವೂ ತೀವ್ರವೂ . 


end ಇಹ ATO P SE 


ed 


ಸಂಗೀತೆ ಮತ್ತು ಅನುಭಾನ ೫೯ 


ಆಗಿದ್ದ ಪಕ್ಷದಲ್ಲಿ ತಮ್ಮಷ್ಟಕ್ಕೇ ತಾವೇ ಯಾವ ಮಾಧ್ಯಮದ ಸಹಾಯವಿಲ್ಲದೇ ಕಾವ 
ಇಲ್ಲವೇ ಗಾನರೂಪವಾಗಿ ಮಾರ್ಪಾಡು ಹೊಂದುವ ಸಾಮರ್ಥವವಿಡೆ. ಇಷ್ಟು ನಾವು 
ಸಂಗೀತಗಾರನ ದೃಸ್ಟಿ ಸಿಯಿಂದ ಹೇಳಬಹುದಾದ ವಿಷಯ. ಎರಡನೆಯದಾಗಿ ಕೇಳುಗನ 
ದೃಷ್ಟಿಯಿಂದಲೂ. ಸಂಗತಿ ಅವಾ ಹತೆ (Spontaneity) ಎಂಬ ಲಕ್ಷಣದಿಂದ 
ಕೂಡಿದೆ. ಸಂಗೀಕಕಕೆಗೆ ಇತರ ಉಸ cs ಕಲೆಗಳಿಗೆ (Useful arts) ಇರುವತೆ 
ಯಾವ ಪ್ರಾಯೋಜಿಕ ಮೌಲ್ಯವಿರುವುದಿಲ್ಲ. ಮಾನವನು ಸಂಗೀತದಿಂದ ಬರಬಹೃ 
ದಾದ ಲೌಕಿಕ ಪ್ರಯೋಜನಗಳನ್ನು ಮನಸ್ಸಿ ನಲ್ಲಿರಿಸಿಕೊಂಡು ಅದನ್ನು ಕೇಳುವುದಿಲ್ಲ. 
ಅದನ್ನು ಅದಕ್ಟೋಸ್ಪರವೇ ಕೇಳುತ್ತಾನೆ. ಸಂಗೀತದ ಒಂದು ಅಮೋಘವಾದ 
ಸಾಮರ್ಥಭ್ಯ್ಯವೇನೆಂದರೆ ಅದು ಮಾನವನ ಮನಸ್ಸನ್ನು ಪ್ರಯೋಜನಾ ದೃಸ್ಟಿ ಯಿಂದ 
ದೂರವಿಡುತ್ತದೆ, ಅವನ: ಹೃದಯಕ್ಕೂ ಅದಕ್ಕೂ ನಡುನೆ ಯಾವ ಪ್ರಾಪಂಚಿಕ 
ವಿಚಾರ, ಇಲ್ಲನೇ ಲೌಕಿಕ ಲಾಭವೂ ಅಡ್ಡ ಬರದಿರುವಂತೆ ಮಾಡುತ ದೆ. ಗಾಯಕನ 
ಹ್ಫ ದಯದಿಂದ ಅವ್ಯಾ ಹತವಾಗಿ ಹೊರಹೊಮ್ಮು ವ ಗಾನವು ಕೇಳುಗನ ಹೃದಯವನ್ನು 
ನೀಕವಾಗಿ ಸ್ಪರ್ಶಿಸಿ 2 ಹೃದಯದ ತಂತಿಗಳನ್ನು ಆವ್‌ ಹೆತವಾಗಿ ಪ್ರತಿಸ್ಪ ೦ದಿಸು 
ತದೆ. ಈ NS ಸಂಗೀತಕ್ಕೆ ಮೂಲವಾ ಗಿರುವ ಕರು ಭಾ ಪ NR ನೆ 
ವನು ಸುಲಭವಾಗಿ ಅರ್ಥಮಾಡಿಕೊಳ್ಳ ಒಲ್ಲವನಾಗುತಾ ನ ಇನ್ನೂ ಚ ಸಲವಾಗಿ 
ಹೇಳಬಹುದಾದರೆ ಸಂಗೀತವು ಕೇಳುಗನನ್ನು ಅದರ ಸಾಹಿತ್ಯ ಸನಿಹಕ್ಕೆ PE 
ತ್ತದೆ. ಸಂಗೀತ ಕೆಲೆಗಿರುವ ಸಾರ್ವತ್ರಿಕ ಪ್ರಭಾವವು " ಹ ಸಾಹಿ ತ್ಯಗಳಲ್ಲಿ ಆಸಕ್ತಿ 
ರಹಿತನಾದವನೂ ಒಂದೇ, ಕೊಂಬು ಬಾಲವಿಲ್ಲದ ಕೋಣವೂ ಕ್ರಾ ಎಂಬ ಸಂಸ್ಕೃ 
ತೋಕಿ ಯಿಂದ ಸ್ಪಷ್ಟವಾಗುತ್ತ ದೆ.3 ತ್ಯಾಗರಾಜರು ಸ್ವರಲಯಗಳಿ ಗೆ. ಪ್ರತಿಸ್ಸಂದಿಸದವ 
ರನ್ನು ಕುರಿತು ಲರಲಯಂಬುರಿರುಂಗಳನು ಶಿಲಾತ್ಸು ಲ್ಸ » ಘರ ತ್ತ ಖಿಸು 
ತ್ಲಾರೆ.4 ಮೆಕ್ಚೈಳು ಸ ರ್ಪವೇ ಮುಂತಾದ ವಿಶ್ವದ ಎಲ್ಲಾ ನಿಧವಾದ ಜೀವಗಳಿಗೂ 
ನಾದಕ್ಕೆ ಆ ್ಯಾಹತವಾಗಿ ಸ್ಥ್‌ ಸೃಂದಿಸುವ ಸ ಇವರ) ವಿಜೆಯೊಂದು ಒಂದು ಸಂಸ್ಕ ತೋಕ್ತಿ 

ಯಿಂದ ನಮಗೆ. ತಿಳಿಯುತ್ತದೆ.5 ವಾಸ್ತವವಾಗಿ ಸ _ರ' ಎಂಬ ಸದದ ವ್ಯ್ಯತ್ಪತ್ತಿ ಯೇ 
ಅದರ ಕಲಾತ್ಮಕ ಲಕ್ಷಣವನ್ನು ಸೂಚಿಸುತ್ತ ದೆ ಇಡೀ ಸೃಷ್ಟಿಯ ನ್ಯನಸ್ಸಿಯನ್ನೇ 
ಹೇಗೆ ಸಂಗೀತವು ತಿರುಗುಮುರುಗಾಗಿ ಒದಲಿಸಒಲ್ಲುದು ಎಂಬುದನ್ನು ಭಾಗವತವ್ರೆ ನಿವ 
ರಿಸುತ್ತ ದೆ.? 

> ಲ್ಲಿ ನಾವು ಗಮನಿಸಬೇಕಾದ ಮತ್ತೊ ಂದು ಅಂಶವೇನೆಂದರೆ ಸಂಗೀತವೆಂಬುದು 
ಎಲ್ಲ ಅನುಭಾವಿಗಳ ಪ್ರಕಾರ ರೈನಿಕವಾದದ್ದು. ಭಾರತೀಯ ವೈದಿಕ ದರ್ಶನಗಳ 
ಪ್ರಕಾರ ಒಂದು ಕೆಲೆಯ ಕಲಾತ್ಮ ಕಮ್‌ ಇಲ್ಯವ್ರ ಆ ಕಲೆಯಸ್ಸೇ ಅಂತರ್ಗತವಾದುದಲ್ಲ. 
ವಾಸ್ತವವಾಗಿ ಕಲಾತ್ಮಕ ಮೌಲ್ಯವನ್ನು ಪಡೆದಿರುವ ಅಂತಹ ವಸ್ತುವು ತನ್ನಲ್ಲಿ ಅಂತಸ್ಥ 
ವಾಗಿದ್ದೂ ಅತೀತನರರಂನ ದೈವಿಕ ತತ್ವದ ಅಸ್ತಿತ್ವವನ್ನು ಸೂ ಸುತ್ತದೆ, 'ವಸ್ತು ಎನ 
ಕಲಾತ್ಮ ಕತೆಯನ್ನು ನಾವು ದೈವಿಕ ಒಿರಸೆಣೆಯ ಮೂಲಕ ಮಾತ್ರ ವೇ ವಿವರಿಸಲು 


೬೦ ಮಾನವಿಕ ಕರ್ಣಾಬಕೆ j 


ಸಾಧ್ಯ. ಸೌ:ದರ್ಯವೆಂಬುದು ಒಂದು ಜಡವಸು ವಿನ ವಿಶೇಷಣವಾಗಲು ಸಾರ್ಯನಿಲ್ಲ, ' 
ಜಿ ನಿಕವಾದ ಕಲ್ಪನೆಯಿಲ್ಲದೇ ನಾವೆ ಯಾನ ವಸ್ತುವಿನ ಸೌಂದರ್ಯವನ್ನೂ ಕಲ್ಪಿಸಿ 4 
ಕೊಳ್ಳು ಪ್ರದಕ್ಕೆ ಸಾಧ್ಯವಿಲ್ಲ. ಇದನ್ನೇ ಭಗವಾನ್‌ ಕೃಷ್ಣನು ಘನವೆಂದು ಹೇಳಿಕೊಳ್ಳೆ 
ಬಹುದಾದ ಏನೆಲ್ಲ ವಸು ಗಳಿವೆಯೋ ಆ ವಸು ಗಳಿಗೆ ಘನತೆಯೆಂಬುದು ನನ್ಲಿಂದಳೇ 
ಥೊರಕುವೆದು ಎಂದು ಹೇಳುವುದು.8 ಸಂಗೀತವು ತಾತ್ರಿಕ ಸತ್ಯಗಳನ್ನು ಅರಿತು ' 
ಕೊಳ್ಳಲು ಯಶಸ್ವಿಯಾದ ಮಾಧ್ಯನುವಾಗಿದ್ದಲ್ಲಿ ಅದಕ್ಕೆ ಕಾರಣ ಅದರ ಕಲಾತ್ಮಕ 
ಚೌಕಟ್ಟಲ್ಲ, ಅದು ತನ್ನ ಮೂಲವನ್ನು ದ್ವೈವದಲ್ಲಿ ಸಡೆದಿಡಿ ಎಂಬುದು. ವೇದಾಂತ 
ದರ್ಶನದಲ್ಲಿ ವೇದಾಂತ ವ್ಯತೃತ್ತಿ ಆಥವಾ ಅಪರ್ಗಿವಸಾನ ವೃತ್ತಿ ಎಂಬ ವಾದವಿದೆ. ೫ 
ಈ ವಾದದ ಪ್ರಕಾರ ಪ್ರತಿಯೊಂದು ಸದಕ್ಕೂ ಒಂದು ಸಾಧಾರಣ ಅರ್ಥದ ಜೊತೆಗೆ ' 
ಅಂತಿಮಾರ್ಥವೂ ಇದ್ದು ವಿಸ್ವದ ಎಲ್ಲ ಪದಗಳೂ ಭಾಷೆಗಳೂ ಅಂತಿಮವಾಗಿ ಒಂದೇ ' 
ತಾತ್ಪರ್ಯವನ್ನು. ಸೂಚಿಸುತ್ತದೆ. ಇದೇ ಈಗ್ವರ ಅಥವಾ ಸರಮಾತ್ಮ. ಪದಗಳಿಗೆ 
ದೈವಿಕ ತಾತೃಕ್ಯನಿದೆಯೆಂಬ ವಾದವು ಶಬ್ದಶಾಸ್ತ್ರಕ್ಕೂ ಅನ್ವಯಿಸುತ್ತದೆ. ಅದರಂತೆ ' 
ಎಲ್ಲ ಶಬ್ದಗಳೂ ಕಟ್ಟಕಡೆಗೆ ಭಗವಂತನನ್ನೇ ಸೂಚಿಸುವುದು. ಈ ವಾದದ ಹಿನ್ನೆಲೆ 
ಯಲ್ಲಿಯೇ ನಾವು *ಈಗ್ವರನು ಬಹುಶಬ್ಧಮ ಯೆ? ಎಂಬ ಹೇಳಿಕೆಯನ್ನು ಅರ್ಥಮಾಡಿ ' 
ಕೊಳ್ಳ ಬೇಕು. ಮ ಸಂದರ್ಭದಲ್ಲಿ ಸಂಗೀತ ಸಾಹಿತ್ಯಗಳಿಗೆ ಮಾಧ್ಯಮವಾದ, ಶಿಬ್ದವ್ರೆ ' 
ನಿಷ್ಣವಿನ ಅಂಶ ಎಂಬ ವಿಷ್ಣು ಪುರಾಣದ ಶ್ಲೋಕವೂ ಉಲ್ಲೇಖನೀಯವಾಗಿದೆ. 

ಆಧ್ಯಾತ್ಮಿ ಕ ಸಾಧೆನವನ್ನಾಗಿ ಇಲ್ಲನೇ ಅತೀಂದ್ರಿಯೆ ಅನುಭವವನ್ನು ಅಭಿವ್ಯಕ್ತ 
ಗೊಳಿಸಲು ಗಾನಕ*್ಶಯನ್ನು ಸಾಧನವನ್ನಾಗಿ ಬಳಸಿಕೊಂಡುದರ ಬಗ್ಗೆ ನಮಗೆ ದೊರ ' 
ಕಿರುವ ಅತ್ಯಂತ ಪ್ರಾಚೇನ ಉಸ್ಲೇಖನೆಂದಕೆ ವೇದಗಳು. ವೇದಗಳು ಯಸಿಗಳು ಪಡೆದ ' 
ಸತ್ಯದ ಅತೀಂದ್ರಿಯ ಅನುಭೆನಗಳ ವಾಗಭಿನ್ಯಕ್ತಿಗಳಾಗಿವೆ. ಸೂಕ್ತ ರೂಪದಲ್ಲಿರುವ ಈ 
ವಾಗಭಿವ್ಯಕ್ತಿಗಳನ್ನು ನಿಗದಿತವಾದ ಸ್ವರಗಳಲ್ಲಿ ಉಚ್ಚರಿಸುವುದರಿಂದ ದೇವತೆಗಳಿಗೆ ಪ್ರೀತಿ ' 
ಯುಂಟಾಗುವುದೆಂದು ಪ್ರತೀತಿ. ಸಾಮ ವೇದದ ಆರ್ಷೇಯ ಬ್ರಾಹ್ಮ 1೨ವ್ರೆ ಭಾರತೀಯ : 
ಸುಗೀತ ಶಾಸ್ತ್ರಕ್ಕೆ ಮ: ಲ ತಳಹದಿ, ಯಾಜ್ಞ ವಲ್ಯ ಸ್ಮೃತಿಯು ಸ್ವರಗಳನ್ನು ಬದಲಿಸ 
ಬಾರದ ಗಾಂಧರ್ವ ಅಥವ ಮಾರ್ಗ ಎಂಬ ಒಂದು ಬಗೆಯೆ ಗಾನಗಳನ್ನು ಉಗ್ಲೇಖಿಸು 
ತ್ತದೆ. ಭಾಗವತರ ಪ್ರಕಾರ ಕೀರ್ತನೆಯೆಂಬುದು ನವನಿಧಭಕ್ತಿಗಳಲ್ಲಿ ಒಂದು ಎಂಬುದು 
ಎಲ್ಲರಿಗೂ ತಿಳಿದ ವಿಷಯ, 

ನಾಡದೋಪಾಸನೆಯುಲ್ಲಿ ನಾವು ವಿವಿಧ ಹೆಂತಗಳನ್ನು ಗುರುತಿಸಬಹುದು. ಮೊದ 
ಲನೆಯೆ ಹಂತದಲ್ಲಿ ಸಾಧೆಕನಿಗೂ ಆತನ ಉಪಾಸನಾ ದೇವತೆಗೂ ಭಿನ್ನತೆಯಿದ್ದು ಸಾಧೆ 
ಕನು ನಾದವನ್ನು ಆ ಉಪಾಸನಾ ದೇವಕೆಯ ವಿಶೇಷಣ ಇಲ್ಲವೇ ಧರ್ಮುವೆಟುಡಾಗಿ 
ತಿಳಿಯುತ್ತಾನೆ. ಈ ಹಂತದಲ್ಲಿ ಭಗನಂತನು ನಾದಸ್ರಿಯೆ, ನಾದಲೋಲ, ರಾಗರಸಿಕ 
ಇವೇ ಮುಂತಾದ ವಿಶೇಷಣಗಳಿಂದ ಸ್ಮುತಿಸಲ್ಪಡುತ್ತಾನೆ. ಈ ಮೊದಲ ಮೆಟ್ಟಿಲಲ್ಲೇ 
ಸಾಧೆಕನು ಸಂಗೀತದ ಹಾಗೂ ನೈತಿಕವಾದ ಕೆಲವು ನಿಯಮಗಳನ್ನು ತನ್ನ ಆಧ್ಯಾತ್ಮಿಕ 


ಸಂಗೀತ ನುತ್ತು ಆನುಭಾನ ೬೧ 


ಸಾಧನ ಜೀನನದಲ್ಲಿ ಅಳನಡಿಸಿಕೊಂಡು ಅನಗಳನ್ನು ಕಟ್ಟು ನಿಟ್ಟಾಗಿ ಪಾಲಿಸುತ್ತಾನೆ. 
ಜಗತ್ತಿನ ಮಹಾನ” ಸಂಗೀತ ಸಂತರೆಲ್ಲರ ಪ್ರಕಾರ ಸಂಗೀತಕ್ಕೆ ತನ್ನದೇ ಅದ ಕೆಲವು 
ನಿಯಮಗಳಿವೆ. ಅ ನಿಯಮಗಳಿಗೆ ಅನುಸಾರವಾಗಿ ಗಾಯಕನು ಪಕ್ಟುವಾದ್ಯಗಳಿಲ್ಲದೆ 
ಹಾಡೆಬಾರದು. ಅವನ ಸಂಗೀತವು ಸರಿಯಾದ ಸ್ವರ ಹಾಗೂ ಲಯೆಗಳಿಂದ ಕೂಡಿರ 
ಬೇಕು. ಪುರಂದರದಾಸರು ತಾಳಮೇಳಗಳ ಅವಶ್ಯಕತೆಯನ್ನು ತಮ್ಮ ತಾಳಬೇಕು 
ತಕ್ಕ ಮೇಳ ಬೇಕು ಎಂಬ ಪದದಲ್ಲಿ ಉಲ್ಲೇಖಿಸುತ್ತಾರೆ. ತ್ಯಾಗರಾಜರು “ಸರಿಯಾಗಿ 
ತಂಬೂರಿಯೆನ್ನು ಹಿಡಿದು ಸಂಪ್ರದಾಯವನ್ನು ಬಿಡದೇ ಸರಿಯಾದ ಸ್ವರದಲ್ಲಿ ನಿನ್ನನ್ನು 
ಶುರಿತು ಗಾನಮಾಡುವವಗೆ ನಿನ್ನ ಕೃಪೆಯನ್ನು ತೋರುತ್ತೀಯ ಎಂಬುದಾಗಿ ಭಗವಂತ 
ನನ್ನು ಕೊಂಡಾಡುತ್ತಾರೆ.9 ಶಿಶುನಾಳ ಷರೀಫರು ತಂಬೂರಿಯನ್ನು ನುಡಿಸುವ ನಿಧಾನದ 
ಬಗ್ಗೆ ಹೇಳುತ್ತಾ "ಸರೆಸೆ. ಸಂಗೀತದ ಕುರುಹುಗಳರಿಯದೇ . ಬರಿದೇ ಬಾರಿಸದಿರು 
ತಂಬೂರಿ' ಎಂದು ಬೋಧಿಸುತ್ತಾರೆ. ರಾಗದಲ್ಲಿ ಯಾವ ವೈಪರೀತ್ಯವನ್ನು ತರದಿರುವುದು 
ಮತ್ತೊಂದು ಅವಶ್ಯಕ ನಿಯಮ. ರಾಗ ವೈಸರೀತ್ಯವಿಲ್ಲದಿರುವಿಕೆಯ ಅವಶ್ಯಕತೆಯು 
ನವ.ಗೆ ಬೃಹದ್ಧರ್ಮಪುರಾಣದ ಒಂದು ಕಥೆಯಿಂದ ತಿಳಿಯುತ್ತದೆ. ಭಗವಂತನು 
ನಾರದರಿಗೆ ಅಪ್ಸರೆಯರನ್ನು ಹೋಲುವ ಒಂದು ಲಲನಾಸಮೂಹವೇ ಅಂಗನಿಕಲರಾಗಿ 
ಬಿದ್ದಿರುವುದನ್ನು ತೋರಿಸುತ್ತಾನೆ. ನಾರದರು ಅವರಾರೆಂದು ಪ್ರಶ್ನಿಸಿದಾಗ ಭಗವಂತನು 
"ಅವರೆಲ್ಲರೂ ರಾಗಗಳ ಅಧಿಸೇವತೆಗಳೆ:ದೂ, ನಾರದರು ತಮ್ಮ ಗಾಯೆನ ಲೋಪದಿಂದೆ 
ಅವರನ್ನು ಈ ರೀತಿಯೆ ವೈಫಲ್ಯಕ್ಕೆ ಗುರಿಪಡಿಸಿದ್ದಾರೆಂದು ಹೇಳುತ್ತಾನೆ.10 ತ್ಯಾಗ 
ರಾಜರು ತಮ್ಮ ಇನ್ನೊಂದು ಕೃತಿಯಲ್ಲಿ ವಿವಿಧೆ ಗತಿಗಳನ್ನು ಅರಿವೇ ಸುಮ್ಮನೆ 
ವೃದಂಗವನ್ನು ಮರ್ದನ ಮಾಡುವುದರಕ್ಲಿ ಯಾವ ಸುಖವ್ರಂಟು ? ಎಂದು ಪ್ರಶ್ಚಿಸು 
ತ್ತಾರೆ.11 
ಮತ್ತೆ ಸಂಗೀತಕ್ಕೆ ಒಂದು ಸಾಹಿತ್ಯನಿದ್ದು ಈ ಸಾಹಿತ್ಯವು ನಮ್ಮ ಪ್ರಾಚೀನ 
ಧರ್ಮಗ್ರಂಥಗಳನ್ನಾಗಲೀ ಅಥವಾ ಮಹಾತ್ಮರ ಬೋಧನೆಗಳನ್ನು ಆಧರಿಸಿದ್ದಾಗಿರೆ 
ಬೇಕು. ಸಂಗೀತಕ್ಕೆ ಕೇವಲ ಕೆಲ:ಚೌಕೆಟ್ಟಿನಿಂದೆ ಶಬ್ದರಚನೆಗಳ ಸಾಮರಸ್ಯದಿಂದ 
ಕಲಾತ್ಮ ಕತೆ ಬರ.ವ್ರದೆಂಬ ಪಾಶ್ಚಾತ್ಯ ದೇಶದ formalist ನಾದವನ್ನು ನಾನು ಪರಿ 
ಗ್ರಹಿಸಲು ಸಾಧ್ಯವಿಲ್ಲ. ಅಂತಹ ಸಂಗೀತದ ಕಲಾನಕೌಲ್ಯನನ್ನು ನಾನು ತಿರಸ್ಪರಿಸಲು 
ಸಾಧ್ಯವಾಗದಿದ್ದರೂ, ಅದು ದೊಡ್ಡ ಕಲೆಯೆಂದೇನೂ ಅನಿಸಿಕೊಳ್ಳ ಲಾರದೆಂಬುದನ್ನು 
ನಾವು ನೆನಪಿನಲ್ಲಿಡಬೇಕು. ರೂಸ ಹಾಗೂ ವಸ್ತು-ಇವುಗಳ ಸಾಮರಸ್ಯ ಮಿಳಿತವು 
ಮಾತ್ರ ಕೇಳುಗನ ಮನಸ್ಸನ್ನು, ಪ್ರಭಾವಿಸಒಲ್ಲದು. ಸಂಗೀತವು ಕೇಳಲೂ ಮಧುರೆ 
ವಾಗಿರಬೇಕು, ಮತ್ತು ಕೇಳುಗನನ್ನು ಹಾಗೂ ಗಾಯೆಕೆನನ್ನು ಆಧ್ಯಾತ್ಮಿ ಕನಾಗಿಯೂ 
ಔನ್ನತ್ಯಗೊಳಿಸುವಂತಹುದುದಾಗಿರಬೇಕು. ಸಂಗೀತಕ್ಕೆ ಇಂತಹ ಸಾಮರ್ಥ್ಯ ಬರು 
ವುದು ಅದು ಒಂದು ಸರಿಯಾದ ಸಾಹಿತ್ಯವನ್ನೂ ಹೊಂದಿದ್ದರೆ ಮಾತ್ರ. ಈ ಸಾಹಿತ್ಯ 
ವನ್ನು ನಾವು ಯಾವ ಕಾಲ್ಪನಿಕ ಪ್ರಮಾಣಗಳಿಂದಲೂ ಸಡೆದಿರವೇ ಶಾಸ್ತ್ರಗಳಿಂದಲೇ 


೬೨ ಮಾನವಿಕ ಕರ್ಣಾಬೆಕ 


ಪಡೆದಿರಬೇಕು. . 0೦10110696 ಎಂಬಾತನು ಸಂಗೀತದ ಶ್ರೇಷ್ಠತೆಯನ್ನು ಅದು | | 
ಹೊಂದಿರಬಹುದಾದ ಪಾವಿತ್ರ್ಯದ. ಆಧಾರದ ಮೇಲೆ ನಿರ್ಧರಿಸುತ್ತಾನೆ.12 ತ್ಯಾಗ | 
ರಾಜರು «ಶ್ರೀರಾಮನೇ ಮೃದಂಗ ಹಾಗೂ ತಾಳಗಳ ಮೇಳಗಳಿಂದಲೂ, ಉಸರನಿಷತ್ತು ' 
ಗಳ ತಾ ತೃರ್ಯುವನ್ನು ಚೊ ಪದಸಮೂಹಗಳಿಂದಲೂ, ಶುದ್ಧವಾದ ಸ್ವರದಿಂದಲ್ಕೂ 1 
ಮತಿವಿಶ ಮಗಳಿಂದಲೂ ಕೂಡಿರುವ ನೈಜಭಕ್ಕಿ ಗಳನ್ನು ಹೊರಸೂಸುವ, ದ್ರಾಕ್ಸಾರಸದಂತೆ | 
ಮಧುರವೂ ಲಲಿತವೂ ಆಗಿರುವ, ನವರಸಗಳಿಂದ ಕೂಡಿರುವ ಹಾಡುಗಳಿಂದ ನಿನ್ನನ್ನು ತ 


ಚೆ 


ಮೆಚ್ಚಿ ಸಬಹುದಾದ ಮಹಾಪುರುಷನು ಎಲ್ಲಿರುವನು ? ತ್ಯಾಗರಾಜನಿಗಂತೂ ಈ ಕಾರ್ಯ { 


ಅಸಾಧ್ಯ” ಎನ್ನು ತಾ ಕೆ.13 


ಇನ್ನಿತರ 'ಯಾವುದೇ ಮೋಕ್ಷ ಸಾಧನದಂತೆ ನಾದಯೋಗವೂ ' ಸುಭದ್ರವಾದ ' 


ಒಂದು ನೈತಿಕ ತಳಹದಿಯನ್ನು ಅಪೇಕ್ರಿಸುತ್ತದೆ. ಒಂದು ಕಡೆ ಸಂಗೀತವ ಶಾಸ್ತ್ರಾ 
ಧಾರಿತವಾದ ಸಾಹಿತ್ಯವನ್ನು ಹೊಂದಿದ್ದು ಮತ್ತೊಂದು ಕಡೆ ಅದು ನ್ಹೈತಿಕತೆಯ 
ಬುನಾದಿಯನ್ನು ಘೂಧನುಸ ಸೆಂತಕೆಲ್ಪರ ಆತ್ಮ ನಿಗ್ರಹ, ಮನಶ್ಶುದ್ಧಿ, ಅರಿಷಡ್ವರ್ಗ 
ಗಳ ಮೇಲಿನ ನಿಯಂತ್ರ ಣ, ಒಳಿತು ಕೆತಕುಗಳ ಹಾ ಕೂ ನಿತ್ಯಾನಿತ್ಯ ನ ನಸ ಗಳ ನಕ 
ಇವುಗಳ ಅವಶ್ಯಕತೆಯನ್ನು ಒತ್ತಿ ನುಡಿದಿದ್ದಾರೆ. ತ್ಯಾಗರಾಜರು *ನಿನ್ಹೆಯನ್ನು ಗೆದ್ದು 
ಶುದ್ಧ ಮನಸ ನಾಗಿ ಭಜಿಸುವನನನ್ನು ನೀನು ರಕ್ತಿಸುತ್ತೀಯೆ? ಎಂದು ಹೇಳುತಾ, ರೆ. 14 
ಎಲ್ಲಕ್ಕಿಂತಲೂ ಮುಖ್ಯವ: ಗಿ ಭಕ್ತಿಯು ಆವಗ್ಯ ನ್‌ ಇದಿಲ್ಲದೇ ಸಂಗೀತಶಾಸ್ತ್ರದ ಎಲ್ಲ 
ನಿಯಮಗಳನ್ನು ಸಾಧಕನು ಪಾಲಿಸಿದ್ದರೂ ತನ್ನ ಗುರಿಯನ್ನು ಮುಟ್ಟ ಲಾರ. ಪ್ರರ 
ದಾಸರು "ತಾಳಮೇ: ಳಗಳಿದ್ದು ಪ್ರೇವ:ವಿಲ್ಲದ ಕಾನ ಕೇಳನೋ Ka ಎಂದು ಹೇಳಿ 
"ಸಾಧಕನು ಹೆಜ್ಜೆ ಹೆಜ್ಜೆ ಗಡಿ ಅನ ನೆಂದಬಾ ಷ್ಟ್ರಗಳನ್ನು ಸುರಿಸುತ್ತ ಭಕ್ತಿಯಿಂದ ಮಾಡಿದ 
ಗುಣಗಾನವನ್ನು ಮಾತ್ರ ದೇವರು ಆಲಿಸುತ್ತಾನೆ್‌ ಎಂದು ಸಾರುತ್ಮಾರೆ. ತ್ಯಾಗ 
ರಾಜರು “ಭಕಿ, "ಕಹತವಾದ ಸಂಗೀತೆಜಾ ್ಲಾನವು ಮಾನನನನ್ನು ಮುಕ್ತಿಯ ಪಥಕ್ಕೆ 
ಕೊಂಡೊಯ್ಯಬಲ್ಲನೇ” ಎಂದು ಪ್ರಶ್ನಿಸುತ್ತಾರೆ. ಧರ್ಮ ಯಾನದ, ಅಧರ್ಮ 
ಯಾವುದು ಎಂಬುದನ್ನೂ ಈ ಜಗಕೆ ತ್ರ ಲ್ಲವೂ ಮಾಯೆಯೆಂಬುದಾಗಿಯೂ, ಅರು- ಆಂತ 
ಶೃತ್ರುಗಳನ್ನು ನಿಗ್ರಹಿಸುವ ಬಗೆಯನ್ನೂ ತಿಳಿದಿರುವ ತ್ಯಾಗರಾಜನು ಎಂದರೆ ಶಿನಭೈಂಗಿ, 
ಗಣೇಶ, ಜನೇ ಮ್ಮ ಅಗಸ್ತ್ಯ, ಮತ್ತಾಗ ನಾರದಕೇ ಮುಂತಾದ ಭಕ್ತರು ಮಾತ್ರ ಈ 
ನಾದೋಪಾಸಣೆಯ ರಹಸ ವನ್ನು ಬಲ್ಲರು ಎಂದು ಅದೇ ಕ ೈತಿಯಲ್ಲಿ ಉತ ರಿಸುತ್ತಾರೆ.15 
ಈ ಕಾರಣದಿಂದಾಗಿಯೇ ಸಂತಕೆಲ್ಲರೂ ಸುಗೀತವನ್ನು ದುರುಸಯೋಗನಡಿಸಿಕೊ. ಳ್ಳುವು 
ದನ್ನು ಖಂಡಿಸಿದ್ದಾರೆ. ಇವರೆಲ್ಲರೂ ತಾವು ಬದಸಿತುವವಕೆಸಹಿ ಈ ಆಡಿಕನಿವನು 
ಈಾರ%ಕತಕಿ, ವಿಜಯನಗರದ ಅರಸನಾಗಿದ್ದ ಸಾಳ್ವನರಸಿಂಹರಾಯನು' ಆನ್ನ ಮಾ 
ಚಾರ್ಯರರನ್ನು ತಮ್ಮ ಮೇತಿ ಶ ೈಂಗಾರೆ ತಾತ ಶರ್ಯದಿಂದ ಕೊಡಿರುವ ಸದವನ್ನು ರಚಿಸು 
ಆದೇಶಿಸಿದಾಗ ಅನ್ನ ಮಾಚಾರ್ಯರು "ಹರಿನುಕುಂದುನಿ ಕೊನಿಯಾಡು ನಾಜಿಹ್ಟ' ("ನಿನು 
ಕೊಠಿಯಾಡ ನೇರದು? ಎಂದು ನಿಷ್ಮುರವಾಗಿ  ಹೇಳಿಬಿಟ್ಟರು.15 ತ್ಯಾಗಭಾಜ್ಸು ನೆರ 


RE 


Cp ಫರಾ 


ಸಂಗೀತ ಮತ್ತು ಅನುಭಾನ ೬4 


ಸ್ತುತಿಯನ್ನು ಮಾಡಬೇಕಾಗಿ ಬರುವುದೆಂಬ ಭಯದಿಂದಲೇ ಅರಸನು ಅವರಿಗೆ ನೀಡಿದ 
ಕೊಡುಗೆಗಳನ್ನು ನಿರಾಕರಿಸಿಬಿಟ್ಟರು. “ಹಿ ಧರ್ಮಾತ್ಮ ನೀನೇ ನನ್ನ ಧನ ಧಾನ್ಯ ಕೈನ 
ಎಲ್ಲವೂ ಆಗಿರುವಾಗ ಸದಾ ದುರ್ಮಾರ್ಗದಲ್ಲಿ ನಿರತರಾಗಿರುವವರನ್ನೂ ತಮ್ಮ ಕೃತಿ 
ಗಳನ್ನು ಈ ನೀಚರಿಗೆ ಸಮರ್ಸಿಸುವನರನ್ನು "ನೀವೇ ನನ್ನ ಒಡೆಯರು' ಎಂದು ನಾನು 
ಹೇಗೆ ಸ್ಮುತಿಸಲಿ ? ಎಂದು ಅವರು ಹೇಳಿದರು.17 
ನಾದಯೋಗಾಭ್ಯಾಸದ ಮೊದಲ ಹಂತದ ಸಾಧಕನು ಸಂಗೀತವನ್ನು ವೈಯುಕ್ತಿಕ 
ಇಚ್ಛೆಯಿಂದ ತನ್ನ ಸಾಧನೆಯಲ್ಲಿ ಅಳಪಡಿಸಿಕೊಳ್ಳುತ್ತಾನೆ. ಭಗವಂತನನ್ನು 
ಆತ್ಮ ನಿಗ್ರಹಪೂರ್ವಕವಾದ, ಶಾಸ್ತ್ರಬದ್ಧವಾದ ಹಾಗೂ ಪಕ್ಕವಾದ್ಯಗಳಿಂದ ಕೂಡಿದ 
ಸಂಗೀತದಿಂದ ಮೆಚ್ಚಿ ಸಲು ಯತ್ನಿಸುತ್ತಾ ನೆ. ಎರಡನೆಯ ಹಂತದಲ್ಲಿ ಸಾಧಕನು ತನ್ನನ್ನೇ 
ಸಂಗೀತವಾದ್ಯವನ್ನಾಗಿಸಿಕೊಂಡು ಭಗವಂತನನ್ನು ಭಜಿಸುತ್ತಾನೆ. ಈ ಹಂತದಲ್ಲಿ 
ಭಕ ನೇ ಗಾಯಕ್ಕೆ ತಾಳ ಮೇಳ ವಾದ್ಯಗಳೆಲ್ಲವೂ ಸಂಗೀತವೆಂಬುದು ಆತನ ಅಭಿವ್ಯಕ್ತಿ 
ಯಾಗಿದ್ದು ಭಗವಂತನು ಸ್ತುತಿಸಲ್ಪಡುವ ವಸ್ತುವಾಗುತ್ತಾನೆ. ಶ್ರೀ ತಾಳ್ಲೆಪಾಕ 
ಅನ್ನಮಾಚಾರ್ಯರು ತಮ್ಮ PS ತಂಬೂರಿಯ ಕತ್ತನ್ನು ಮಾಡಿ ಶಿರವನ್ನು 
ತಂಬೂರಿಯ ತ*ಯನ್ನಾಗಿಸಿ ಮೂನತ್ತೆ ರಡು ರಾಗಗಳಿಂದ ಭಗವಂತನ ಗುಣಗಾನ 
ವನ್ನು ಮಾಡುತೆ ನೆಂದು ಹೇಳುತ್ತಾರೆ.18 
ನಾದದ ನಿರಾಕಾರ ಉಪಾಸನೆ ಇಲ್ಲವೇ ನಿರಾಕಾರವಾದ ನಾದಕ್ಕೆ ಒಂದು 

ಮೂರ್ತಿಯನ್ನು ನೀಡಿ ಅದನ್ನ ಆರಾಧಿಸುವುದು ಮೂರನೆಯ ಹಂತದ ಲಕ್ಷಣವಾಗು 
ತ್ತದೆ. ಈ ಹಂತದಲ್ಲಿ ತ್ಯಾಗರಾಜರು ಭಗವಾನ್‌ ಕೃಷ್ಣ ನನ್ನು ಸ್ಮುತಿಸ.ವ ರೀತಿ ಗಮ 
ನಾರ್ಹವಾದುದು, “ಎಲ್ಲ ವೇದಾಂತಗಳ Pd ಪೆ ಕಣವದಂದ ಉದ್ಭ ವಿಸಿದ ಸಸ್ತ 

ಸ್ವರಗಳೆ: ೦ಬ ಪರ್ವತದಲ್ಲಿ ಬೆಳಗುತ್ತಿರ,ವ ಜ್ಯೋತಿಯೇ' ಸ ಕ್ಸ ಷ್ಣ ನನ್ನು ಸ್ತುತಿಸು 
ಕಾ ಕೆ.19 ಇಲ್ಲಿ ತ್ತ ಚಾ ಅಮೂರ್ತ ಲಕ್ಷಣವನ್ನು ಕೊಂಡಾ ಔತ ಇನ್ನು ತನ್ನು 
ಇತರ ಕೆಲವು ಕೃತಿಗಳಲ್ಲಿ ಲ್ಲಿ ನಿರಾ ಕಾರವಾದ ನಾದಕ್ಕೆ ಒಂದು ಆಕೆ ೈತಿಯನ್ನು ನೀಡಿ 
ಅದನ್ನು ಶರೀರದ ವಿವಿಧ ಸ್ಥಾನಗಳಲ್ಲಿ ನೆಸೆಸಿರುವ ಏಳು ಸ್ವರಗಳನ್ನು «ನಿಳು ಸುಂಡರ 
ಜೀವತೆಗಳ' ರೂಪದಲ್ಲಿ ಅವರು ಕಲಿ ಿಸಿಕೊಳ್ಳು ತ್ತಾ ರೈ20 ಆರಾಧಿಸುತ್ತಾ ರೆ. ಅನರ 
ಪ್ರಕಾರ ಶಂಕರನು ಮ್‌ ಟಷೇ ತೆನುವಾಗಿ ಉಳ್ಳೆ ವನು. ಹೇಗೆ ನಾದವೆಂಬ ಅವ್ಳ ತದ ರಸವ್ರೆ 
ಹಾಗೂ ಈ ರಸದ ವಿವಿಧೆ ಅಂಶಗಳು ಶ್ರಿ ಸಾತ: ನಾಗಿ ಮೂರ್ತೀಭನಿಸಿ ಬಂದನೆ: ದು 
pe ರೆ. ಅವರ ಪ್ರಕಾರ ವಿವಿಧ ರಾಗಗಳು ಶ್ರೀರಾಮನ ಧನುಸ್ಸಿನ ರೂಸವನ್ನು 
ತಳೆದಕ್ಕೆ ಸ ಸ್ವರಗೆಳು ಆ ' ಧನುಸ್ಸಿನಲ್ಲಿ ಅಲಂಕಾರಕ್ಕಾಗಿ ಧರಿಸಿರುವ ಏಳು Rp, ಬು 
ತ್ತವೆ. te ಶೈಲಿಗಳಾದ ದುರ, ನಯೆ, ದೇಶ್ಯಗಳು ಧನುಸ್ಸಿನ ಮೂರು ಹಗ್ಗಗಳಾ 
ದಕ್ಕಿ ಸಂಗೀತದ ಸ್ಥಿ ರವಾದ ಗತಿಯು ಶರವಾಗಿ ಪರಿಣಮಿಸಿ ಸುಗತಿಯಲ್ಲಿ ಸುಸ್ತ ರವಾಗಿ 
ಆಗು ಬದಲಾವಣೆಗಳು ಶಿ ಶ್ರೀರಾಮನ ವಾಕ್ಕಾಗಿ ಸರಿಣಮಿಸುತ್ತವೆ.21 


ಹಳ ಮಾನವಿಕ ಕರ್ಣಾಟಕ 


ಎರಡನೆ ಯ ಹೆಂತದಲ್ಲಿ ಭೆಕ, ನು ತನ್ನ ನ್ನೇಸ: ಗೀತ ವಾದ್ಯವಾಗಿಸಿಕೊಂಡು ಭಗವತ. | 
ನನ್ನು ಭಜಿಸುತ್ತಾನೆ. ಈ ಹಂತದಲ್ಲಿ ಭಕ ನೇ ಗಾಯಕ, ತಾಳ ಮೇಳ ವಾದ್ಯನೆಲ್ಲವೂ 
ಸಂಗೀತವೆ:-ಬುದು ಅನನ ಅಭಿನ್ಯಕಿ,. ಭಗವ ತನು ಸ್ಮುತಿಸ ಸಲ್ಪ ಡುವ ವಸ್ತು. ವೂರೆ | 
ನೆಯ ಹಂತದಲ್ಲಿ ಈ ಒಡೆತನವು ಈಕ್ವರನಿಗೆ ಸಲ್ಲ.ತ್ತದೆ. ಭತ ನು ಉಸಕರಣತ್ವ ನೆ:ಬ 
ಲಕ್ಷಣವನ್ನು ಉಳಿಸಿಕೊಳ್ಳು ತ್ತಾ ನಾಸ ಅದರೆ ಹೀಲಿ ತನ್ನ ಒಡೆತನನನ್ನು ತಳಿರು 
ಕೊಂಡುಬಿಟ್ಟ ಭಗವಂತನೇ ಈ ಉಗಕರಣದ ಡೆ ಕೇ ಧನ್ಯತಾ ಭಾವವನ್ನು | 
ಪಡೆಯುತಾ, ಸೆ ಇಲ್ಲಿ ಸಾಧಕನ ವೈೆಯುಕ್ತಿ ಕ ಯತ ವ ನತಿಸಿ ಹೋಗಿ ಸಂಗೀತವು 
ಅವನ ಹೃದಯದಲ್ಲಿ ಅಡಗಿರುವ ಆತ್ಮದ ಸುಪ್ತ ಆಳದಿಂದ ಅವ್ಯಾಹತವಾಗಿ ಹೊರ! 
ಹೊಮ್ಮುವ ಪ್ರಕ್ರಿಯೆಯಾಗುತ್ತದೆ. ಸಂಗೀತವ ಇಲ್ಲಿ ಸಾಧಕನ ಭಕ್ತಿಯ ಅಭಿವ್ಯಕ್ತಿ 
ಯಾಗಿರದೇ, ಅವನ ಹೃದಯದಲ್ಲಿ ಅಂತಸ್ಥವಾಗಿರುವ ಈಶ್ವರನ ಅವ್ಯಾಹತ ಅಭಿವ್ಯಕ್ತಿ 
ಯಾಗುತ್ತದೆ. RA ಷರೀಫರು ಒಂದು ಪದದಲ್ಲಿ ಹೇಳಿರುವಂತೆ ರಾಗವು “ನಿಜ 
ರಾಗವಾಗಿ ಸರಿಣಮಿಸುತ್ತದೆ.22 ಹದಿನೈದನೇ ಶತಮಾನದ ತಾಳ್ಗೆಪಾಕೆ ಅನ್ನಮಾ ' 
ಚಾರ್ಯರು ತನ್ಮು ಸದ ಕವಿತಾ ಸಾಮರ್ಥ್ಯವನ್ನು ಕುರಿತು ಹೇಳುವುದನ್ನು ನಾನು ಇಲ್ಲಿ 
ಸ್ಮರಿಸಬೇಕು. "ಭಗವಂತನೇ ತನ್ನ ಮಹಿಮೆಯನ್ನು ಕೊಂಡಾಡುವ ಭಾಗ್ಯವನ್ನು ನನ್ನ 
ನಾಲಿಗೆಗೆ ನೀನೇ ಕರುಣಿಸಿರವೆ. ಸ್ನ ಈ ಕೆಲಸ ಸವನ್ನು ೩ ಮಾಡಲು ಎಷ್ಟು ಮಾತ್ರ ಶ್ರಕ್ಯೂ 
ಶಕ, ನಲ್ಲ, ಸ್ವತಂತ್ರನಲ್ಲ ಎಂದು ಅನರು ಹೇಳುತ್ತಾರೆ.23 ಇದೇ ಮೊದಲು ' 
ನವ ಳ್ವಾರ್‌ರನರು *ತನೈೈಕೃವಿ ತಾನ್‌ ಸೊಲ್ಲಿ' ಎಂದು ಹೇಳಿದರು. ಅವರು? 
"ಅಕಳಂಕವಾದ ಪದ ಸನೂಹಗಳಿಂದ ನನ್ನನ್ನು ಉಸಕರಣವಾಗಿ ಬಳೆಸಿಕೊಂಡು 
ತನ್ನನ್ನು ಕುರಿತು ತಾನೇ ಕೃತಿಗಳನ್ನು ರಚಿಸಿದ ಭಗವಂತನನ್ನು ನಾನು ಹೇಗೆ ಮರೆ ' 
ಯೆಲಿ ? ಎಂದು ಹೈ ದಯೆತುಂಬಿ ನುಡಿದರು24 ಬಸವಣ್ಣ ನನರು ತಮ್ಮೊ ೦ದು ನೆಚನದಲ್ಲಿ 
ಉಸತರಣತ್ವದ ಧನ್ಯತಾಸ್ಮಿ ತಿಯನ್ನು ಪಡೆಯಲೆಂದು ಭಗವಂತನನ್ನು, ಕುರಿತು “ಕ್ಲಿ 
ಕೂಡಲ ಸಂಗನು ದೇವನೇ ನನ್ನ ಶರೀರವನ್ನು ದಂಡಿಗೆಯನ್ನಾಗಿಸಿ, ಶಿರವನ್ನು ಸೋರೆಯ 
ನನ್ನಿಗಿಸಿ ನರಗಳನ್ನು ತಂತಿಯನ್ನಾಗಿಸಿ "ನಾಭಿ" ಎಂಬ ಸೂಕ್ಷ ಸ್ಥಾನದಲ್ಲಿ ಬೆರಳನ್ನು 
ಒತ್ತುವ ಮೂಲಕ ಮೂವತ್ತೆರಡು ರಾಗಗಳು ಹೊರಹೊಮ್ಮುವಂತೆ ಮಾಸು” ಎಂಡು 
ಹಾತೊರೆದರು.25 ಇಲ್ಲಿ ನಾದವೆಂಬುದು ಈ ಹಂತದಲ್ಲಿ ಜೀವನೆ:ಬ ಕರಣದ ಮೂಲಕ 
ಹೊರೆಹೊಮು ಒಪ್ರೆದಾಡರೂ, ಆ ಕರಣ ಹಾಗೂ ಆದರಿಂದ ಹೊರಹೊನಮ್ಮು ವ ನಾದದ 
ಒಡೆತನವ್ರೆ ತ ಸರಥಿಗೆ ಸಲ್ಲುತ್ತದೆ. ನಾದನೆಂಬುದು ಈ ಹಂತದಲ್ಲಿ ಇನ್ನೂ ಭೆ. 'ವಂತನ 
ವಿಶೇಷಣ ಜಃ ಧರ್ಮಸ್ಥಾ ನೀಯವಾಗಿದ್ದು, ಭಗವಂತ ಹಾಗೂ ನಾದಗಳ ನಡುವೆ 
ಭಿನ್ನ ತೆಯಿರುತ್ತ ದೆ. ಇವೆರಡೂ ಏಕನೆಬ ಭಾವವು ಸಾಧಕನಿಗಿನ್ನೂ ಗಾಡಾ 
ದಿಲ್ಲ. 

ನಾಲ್ಕ ನೆಯ ಹಂತದಲ್ಲಿ ಸಾಧಕನು ಈ ಉಸಕರಣದಸ್ಲಿ€ ಭಗವಂತನ ಅಸ್ತಿ ತ 
ವನ್ನು ಕಂಡುಕೊಳ್ಳುತ್ತಾನೆ. ಈ ಹಂತದಲ್ಲಿ ಭಗನಂತ ಹಾಗೂ ನಾದಗಳ ನಡುಷೆ 


ಸಂಗೀತ ಮತ್ತು ಅನುಭಾನ ೬೫ 


ವಿಶೇಷ್ಯ ವಿಶೇಷಣ ಭಾವವು ಹೊರಟುಹೋಗಿ ಅವೆರಡರ ತಾದಾತ ಪ್ರಭಾವವನ್ನು 
ಸಾಧಕನು ಪಡೆಯುತ್ತಾನೆ. ಈಶ್ವರನು ಕೇವಲ ನಾದರೋಲನೆನಿಸಿಕೊಳ್ಳ ದೇ ನಾದ 
ಸ್ಟ ರೂಪಿಯೇ ಆಗಿಬಿಡುತ್ತಾ ನೆ. ಈ ಸಂದರ್ಭದಲ್ಲಿ ನಾನು ಕಾರ್ಲೆ, ಲನ ಹೇಳಿಕೆಯನ್ನು 
ಗಮನಿಸಬೇಕು. ಕಾರ್ಲೆಲನು ಹೀಗೆ ಹೇಳುತ್ತಾನೆ. "ಪ್ರಪಂಚದಲ್ಲಿ ಇರಬಹುದಾದ 
ಸೂಕ್ಷ್ಮತವು ವಸ್ತುಗಳೆಲ್ಲವೂ ಸ್ವರಮಾಧುರ್ಯದಿಂದ ಕೂಡಿವೆ. ಇವೆಲ್ಲವೂ ಗಾನದ 
ವ ೊಲಕವೇ ತಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಳು ವುದು. ಮನುಷ್ಯನೇ ಆಳ 
ಹಾಗಿ ನೀನು Fp ರಾದರೆ ಪ್ರಕೃತಿಯ ಒಳಗೆಲ್ಲಾ ವ ನವೇ ವ್ಯಾಪಿಸಿರುವುದು, 
ನೀನು ಗಾನಾತ್ಮ ಹವಾಗಯೇ ಎಲ್ಲ ತ್‌ ಕಾಣುವುದು. 26 

ಇದುವರೆಗೂ ಹೊಗರು ಬವನ ಗಿ ಒಬ ಹರಿಯುತ್ತಿ ದ್ದ ನಾದವು ಒಳಮುಖ 
ವಾಗುತ್ತದೆ. ಅದು ಸ್ಕೂಲ ಇಂದ್ರಿ ಯೆಗಳಿಗೆ ಗೋಚರವಲ್ಲದ. ಕೇವಲ ಒಳಗೆ ಮಾತ್ರ 
ಸಾಧಕನಿಗೆ ಅತೀಂದ್ರಿಯವಾಗಿ ಗೋಚರವಾಗುನಂತಹೆ ತತ್ವವಾಗಿ ಪರಿಣಮಿಸುತ್ತ ಡೆ 
ಸಾಧಕನು ಕಾಣುನಂತಹುದನ್ನು ಕೇಳಿ, ಕೇಳುವಂತಹುದನ್ನು ಕಾಣಬಲ್ಲನನಾಗು 
ತಾನೆ. ಎಂದರೆ ಇಂದ್ರಿಯ ಕ್ರಿಯೆಗಳೆಲ್ಲವೂ ಈ ಸ್ಥಿತಿಯಲ್ಲಿ ಸ್ವಬ್ಧವಾಗಿದ್ದರೂ, ಎಲ್ಲ 
ವಸ್ತುಗಳನ್ನೂ ನಾದಾತ್ಮ ಕವಾಗಿ ಇಂದ್ರಿಯ ಮಾದ ಮವಿಲ್ಲದೇ ತನ್ನ ಆತ್ಮದ ಬೆಳಕಿ 
`ಿಂದ ಅರಿಯಬಲ್ಲವನಾಗುತ್ತಾನೆ. ಈ ಉತ್ಕೃಷ್ಟ ಸ್ಥಿತಿಯ ಹಿನ್ನೆಲೆಯಲ್ಲೇ ` ನಾವ 
ಉಪನಿಷತ್ತುಗಳು ವಿಧಿಸುವ ಅನೇಕ ಉಪಾಸನಾವಿಶೇಷಣಗಳಲ್ಲಿ ಒಂದಾದ ಸಾಮೋ 
ಪಾಸನೆಯನ್ನು ನೋಡಬೇಕು. ಛಾಂದೋಗ್ಯ ಉಪನಿಷತ್ತಿನ ಪ್ರಕಾರ ಸಾಮನೆಂಬುದು 
ಪ್ರಣವ ಇಲ್ಲವೇ 7 ಹಣದ ಉಂಟಾಗುವ ಏಳು ಸಾರಭೂತ ತತ್ವಗಳಲ್ಲಿ ಒಂದಾದುದ 
ರಿಂದ ಅದರ ಉಪಾಸನೆಯು ಸಾಧೆತನನ್ನು ಮುಕ್ತಾವಸ್ಥೆಗೆ ಕೋ ಡೊಯ್ಯಬಲ್ಲದು. 21 
ಇದರಿಂದ ನಮಗೆ ತಿಳಿಯಬಹುದಾದ ಮತ, ೦ದು ಅಂಶವೇನೆಂದರೆ ಯೋಗಾಭ್ಯಾಸ 
ಗಳು ಉಸನಿಷತ್‌ ಕಾಲದಳ್ಲೇ ಪ್ರ ಚಲಿತವಾಗಿತೆ, ಂಬುದು ಯೋಗದರ್ಶನವೂ ಸಹ ಆತ 
ಸಾಕಾ ಫತ್ತಾರಕ್ಕೆಂದು ಸ IR ಮಾಡಬೇಕಾದ ನಿಗದಿತ ಶಬ್ಧ ಗಳ ಮೇಲಿನ ಕೇಂದ್ರೀ 
ಕರಣವನ್ನು ಕುರಿತು ವಿವರಣೆ ನೀಡುತ್ತದೆ. 

ತ್ಯಾಗರಾಜಕೇ ಮುಂತಾದ ಮಹಾತ್ಮರುಗಳು ನಾದದ ಮೂಲವನ್ನು ತಮ್ಮ 
ಒಳಗೇ ಕಾಣುತ್ತಾರೆ. ಅವರ ಪ್ರಕಾರ ನಾದಸೆನ್ನು ವದು ಹ ನೀರೆ ಹೊರ 
ಹೊಮ್ಮು ತ್ತ ದೆ. ಮೂಲಾ ತ ಪ್ರಾಣಾಗ್ಗಿ ಸಂಯೋಗದ ಮೂಲಕ ಪ್ರಣವವು 
ಹೊರಹೊಮ್ಮಿ ತನ್ಮೂಲಕ ಸಪ್ತ ಸ್ವರಗಳು ಸಾಧಕನಿಗೆ ತನ್ನ ಶರೀರದ ಒಳಗೆ ವಿವಿಧ 
ಸ್ಕಾ ನಗಳಲ್ಲಿ ತತ 3ಸಿರುಪುದು ಅನುಭನವಾಗುತ್ತ ದೆ. ತ್ಯಾಗರಾಜರು ಮೂಲಾಧಾರದಿಂದ 
ಹೊರಹೊಮ್ಮು ವ ನಾದದೆ ಸ್ವ ರೂಪವನ್ನು ಅರಿತುಕೊಳ್ಳು ವುದೇ ಮೋಕ್ಷ ಎಂದು ತ 
ತ್ತಾರೆ.28 ಶಾಜ್ಯ ೯ದೇವನು "ತನ್ನ ಸಂಗೀತ ರತ್ನಾ ಕರದಲ್ಲಿ ನಾದ ಪದದ ವ್ಯತ್ಪ 
ಯನ್ನು ಸೂಚಿಸುತ್ತ "ನಕಾರಂ " ಪ್ರಾಣನಾಮಾನಂ ದಕಾರನುಸಿಲಂ ವಿದುಃ ಜಾತಃ 
ಪ್ರಾಣಾಗ್ಸಿ ಸಂಯೋಗಾರ ತೇನ ನಾರದೋ ಬಿದೀಯತೇ' ಎಂದು ಹೇಳುತ್ತಾನೆ. 


೬೬ ಮಾನವಿಕ ಕರ್ಣಾಟಕ 


ಜೋಕ್‌ ಇದನ್ನೇ ಪ್ರಾಣವ ಅಗ್ತಿಯ ಸಂಯೋಗವನ್ನು ಹೊಂದಿ ಪ್ರಣವ 
ಹಾಗು ಸಪ್ತಸ್ವರಗಳ ನ್ನು ಹೊರಹೊಮ್ಮಿ ಸುತ್ತ ದೆಂದು ಹೇಳುತ್ತಾರೆ.29 ಪುನಃ ಅವರು ' 
"ಮಹತ್ತ pe ಸಪ್ತಸ್ಟರಗಳು ಉದ್ಭ ನಿಸುವ ಶರೀರದ ವಿವಿಧ ಸ್ಥಾನಗಳ ಜ್ಞಾನವೇ 
ಮೋಕ್ತ' ಎಂದು ಹೇಳಿ ಜು ಇನ್ನೊ ದು ಕೃತಿಯೆಲ್ಲಿ ಶರೀರದ ಒಳೆಗೆ ಇರುವ ಸಪ್ತ ' 
ಸ್ವರದ ವಿವಿಧ ನೆಲೆಗಳನ್ನು ಕುರಿತು ಉ” 3 ವಿಸ ತ್ತಾ ರೆ.30 ಅವರ ಪ್ರಕಾರ ಪ್ರಜ ಸಿ 
ಹ ಕೈದಯ, ಕಂಠೆ, ನಾಲಗೆ ಮತ್ತು ಷಡ ಇವೇ ಮುಂತಾದ ಶರೀರ ಸಾ ನಗಳು ಸ | 
ಸ್ಪರದ ನೆಲೆಗಳು. 

ಆಧ್ಯಾತ್ಮ ಸಾಧನೆಯ ಪ್ರಗತಿಯ ಹಂತದಲ್ಲಿ ಸಾಧಕನು ಅತೀಂದ್ರಿಯ ಶಬ್ದ 
ಗಳನ್ನೂ ಕೇಳುತ್ತಾ ನೆ. ಇದನ್ನು ಷರೀಫ್‌ ಸಾಹೇಬರು ತಮ್ಮ ಪದದಲ್ಲಿ ಉಕ್ಗ್ಸೆ ಖಿ | 
ಸುತ್ತ ಈ ಕರೀರಪೆೊಬುದು ಸ ಗುಡಿಯಿದ್ದ ಂತೆ. ಈ ಗುಡಿಯಲ್ಲಿ ತೇಜಃ ಪುಜವಾಡೆ | 
` ಜೈತನ್ಯದ ಗರ್ಭದಲ್ಲಿ ಪರಮಾತ್ಮ ನು ಅಡಗಿಕೊಂಡಿರುವನು. ಶರೀರದ ಆರುಮೂರು ' 
ಗಳನ್ನು ಕಟ್ಟಿ ಎಂದರೆ ನವರಂಧ್ರಗಳನ್ನು ಭದ್ರವಾಗಿ ಮುಚ್ಚಿ ತಕ್ನೊ ಳಗೆ ಕಂಡಲ್ಲಿ ಸಾಧ ' 
ಕನು ಶಾ ಬ ಗುಡಿಯಲ್ಲಿನ ಬೆಳಕಿನ ಗುಹೆಯಲ್ಲಿ ಅಡೆಗಿ ಕೊಂಡಿರುವ ಆತ್ಮ ನನ್ನು 
ಭೇರಿ, ತಾಳ ಶಂಖನಾದಗಳೊಡನೆ ಕೇಳುತ್ತಾನೆ. "ಇದು ಬಾಹ್ಯದೇವಾಲಯಹೊಳಗೆ | 
ಆರತಿಯ ಸಂದರ್ಭದಲ್ಲಿ ದೇವರ ದರ್ಶನದ ಜೊತೆಗೆ ಆಗುವ ಭೇರಿವಾದ್ಯಗಳ ಮೊಕೆತ ' 
ವನ್ನು ಹೋಲುತ್ತದೆ.31 ಗಂಗಾಧರನೆಂಬುವನು ಸಾಧಕನು ಸುಷಮ್ಮಾದ ಮೂಲಕ 
ನಾಲ್ಕು ಮಾರ್ಗಗಳು ಸೇರುವ, ಮಿದುಳಿನಲ್ಲಿರುವ ಒಂದು ಸ್ಥಳವನ್ನು ತಲುಸಬೇಕೆಂದು, 
ಶೃಂಗಾತಕ ಅಥವಾ ಬ್ರಹ್ಮ ರಂಧ್ರೆವೆನಿಸಿಕೊಳ್ಳುವ ಆ ಸ್ಥಳವನ್ನು ತಲುಪಿದಾಗ ಸಾಧಕ 
ನಿಗೆ ನಿರಂತರವಾಗಿ ಭೇರಿ ಮೊಳಗಿದ ಶಬ ವೆ ಕೇಳುವ್ರದೆಂದು ಹೇಳುತ್ತಾನೆ.32 ಚಿದಾ 
ನಂದನೆಂಬ ಮತ್ತೊಬ್ಬ ಅನುಭಾವಿಯು ತನ್ನ ಅನುಭವವನ್ನು ಕುರಿತು "ನಾನಾ ವರ್ಣದ ' 
ಛಾಯವ ನೋ: ಜಾ. rs SRO ಪ್ರಕಾಶ ಬೆಳಕಲಿ ನಾದವ ಕೇಳಿದೆನು? 
ಎಂದು ಹೇಳುತ್ತಾನೆ.33 ಧನ್ಯ ಕಬೀರನಿಗೆ ತನ್ನ ಶರೀರದ ಮೂಳೆಗಳೇ ತಂಬೂರಿಯ ' 
ಚೌಕಟ್ಟಾದಕೆ ನರಗಳು pi: ಶರೀರವೆಂಬ ಆ ತಂಬೂರಿಯ ರೋಮರೋಮ ' 
ದಲ್ಲೂ ಅನಾಹತವು ಹೊರಹೊಮ್ಮು ತ್ತದೆ. (ರೋವರ್‌) ರೋಮ್‌: ಸುರ್‌ ಉಶೆತ್‌ 
ಹೈ). ಗಾಯನದ ಹಿನ್ನೆ ಯಲ್ಲಿರುವ 'ಾಯಕನನ ಸ್ಟ ಕಂಡೊದನೆಯೇ ಸಾಧಕನಿಗೆ ದೇವ ' 
ಸ್ಥಾನದಿಂದ ನೇವಸ್ನಾನಕ್ಕೆ ಅಲೆಯುವ ಅವಶ್ಯಕತೆಯಾದರೂ ಎಲ್ಲಿ ಎಂದು ಕಬೀರನು 
ಕೇಳುತ್ತಾನೆ.34 

ಹೀಗೆ ಸಂಗೀತನೆಂಬುದು ಮೊದಲು ಸಾಧಕನ ಹೊರಗಿನ ಸಾಧನವಾಗಿ ನಂತರ 
ತಾನೇ ಸಾಧ್ಯವಾಗಿ ಪರಿಣನಿಸುತ್ತದೆ. ಈ ಲೇಖನವನ್ನು ಶಂಕರಾಚಾರ್ಯರ ಯೋಗತಾ : 
ರಾನಳಿ ಸ ಶ್ಲೋಕವೊಂದರ ಉನ್ಸಿ (ಖಸೊಂದಿಗೆ ಮಕ P ಯಗೊಳಿಸೋಣ. 


ನಾದಾನು ಸಂಧಾನ. ನಮೋಸ್ತು ತುಭ್ಯಂ 
ತ್ವಂ ಸಾಧನಂ ತತ್ವ ಸದನ್ಯ ಜಾನೇ 


wpe ಅ TN ಯ 0 


ಸಂಗೀತ ಮತ್ತು ಅನುಭಾವ ೬೭ 


ಭನ ಸ ಪ್ರಸಾದಾತ್‌ ಸವನೇನಸಾಕಂ ಕ 
, ನಿಲೀಯತೇ ವಿಷ್ಣು ನದೇ ಮನೋ ಮೇ ॥ 4} 


4 


ನಾದವೇ, ನಿನಗೆ ನಮಸ್ಕಾರ. ನೀನು ಪರತತ್ವವನ್ನು ತಿಳಿಯಲು ಸಾಧನವೆಂದು 
ನಾನು ತಿಳಿಯುತ್ತೇನೆ. ನಿನ್ನ ಕೃಪಾಪ್ರಸಾದದಿಂದ ನನ್ನ ಮನಸ್ಸು ಪ್ರಾಣವಾಯು 
ವಿನೊಂದಿಗೆ ವಿಷ್ಣು ವಿನ ತಿ ಶ್ರೀಪಾದಗಳಲ್ಲಿ ಲೀನವಾಗುತ್ತದೆ.35 


೦೦ AN uA Ww 


8 


8ಆ 


ಅಡಿ ಟಿಪ್ಪಣಿಗಳು 


ಬಹು ಜನ್ಮಮುಲಕು ಪೈನಿ ಜ್ಞಾ ನಿಯ್ದೆ ಬರಗುಟಿ ಮೋಕ್ಷ ಮುರಾ 
ಸಹಜ ಭಕ್ತಿ ತೋ ರಾಗಜ್ಞಾ ನ ಸಹಿತುಡು ಮುಕ್ತುಡು ರಾ 

— ಶಂಕರಾಭರಣದ ಸ್ವರರಾಗಸುಧಾರಸಯುತ 
ನೀ ಸದ್ಭಕ್ತಿ ಸಂಗೀತ ಜ್ಞಾ ನವಿಹೀನುಲುಕು ಮೋಕ್ರಮು ಗಲದಾ 

— ಸಾರಮತಿಯ ಮೋಕ್ಷಮು ಗಲದಾ 

ಸಂಗೀತ ಸಾಹಿತ್ಯ ಕಲಾವಿಹೀನಃ ಸಾಕ್ಸಾತ್‌ ಪಶುಃ ಪುಚ್ಛ ನಿಷಾಣಹೀನಃ 
ಪಂಚೆರತ್ಸೆ ಕೃತಿಗಳಲ್ಲಿ ಒಂದಾದ ಗೌಳರಾಗದ ದುಡುಕುಗಲ 
ಶಿಶುರ್ವೇತ್ರಿ ಸಶುರ್ವೇತ್ರಿ, ವೇತ್ತಿ ಗಾನರಸಂ ಫನಿಃ 
ಸ್ವತಃ ರಂಜಖೆತೀತಿ ಸ್ವರಃ 
ದಶೆಮೆಸ್ವಂಧೆ 
ಯದ್ಯದ್ವಿಭೂತಿಮತ್‌ ಸತ್ವಂ ಶ್ರೀಮದೂರ್ಜಿತಮೇವ ವಾ | 
ತತ್ತ್ರದೇವಾವಗಚ್ಛ ತ್ವಂ ಮಮಕೇಜೋಂಶ ಸಂಭವನ್‌ ॥ ಗೀತೆ 10:41 
ಕಾ್ಯಾಲಳ ಯೇ ಕೇಚಿತ್‌ಗೀತಕಾನ್ಯಖಿಲಾನಿ ಚ | ಶಬ್ದಮೂರ್ತಿಧರ 
ಸ್ಟೆ ತೇ ನಿಷ್ಣೊ ೇರಂಶಾ ಮಹಾತ್ಮನ ನಃ ॥ 
in ನೆಯ ಒಂದು ನಿರ್ದಿಷ್ಟ ಹಂತವು ಒಂದು ಇಡೀ ಕೃತಿಯಗ್ಸೇ 
ಸೂಚಿಸಲ್ಪಡಬೇಕಾದ್ದಿಲ್ಲ. ಒಂದೇ ಕೃತಿಯು ಸಾಧಕನ ಆಧ್ಯಾತ್ಮಿಕ ಅನು 
ಭವದ ವಿವಿಧ ಸ್ಮರಗಳನ್ನು ಒಳಗೊಂಡಿರಬಹುದು. ಇದನ್ನು ಗಮನದಲ್ಲಿ 
ಇರಿಸಿಕೊಂಡು ಇಲ್ಲಿ ನಾನ ಸಂತೆರ ರಚನೆಗಳನ್ನು — ಅನೆಗಳಲ್ಲಿ : ಅಡಗಿ 
ರುವ "ಆಧ್ಯಾತ್ಮಿ' ಕ ಅನುಭವದ ವಿವಿಧ ಹಂತಗಳನ್ನು ಗುರುತಿಸುವ ಉದ್ದೇಶೆ 
ದಿಂದ ವಿಶ್ಲೇಷಣೆಗೆ ಗುರಿ: ಪಡಿಸಿದ್ದೆ ವೆ. 
ಮುದ್ದು ಗ ದಂಬುರ ಬಟ್ಟಿ ಸುಸ್ವ ಮತೋ ಬದ್ದು ತಪ್ಪ od 


ಭಜಿಯಿಂಚು ಭಕ್ತ nitty ಸೇಯು ತದ್ದ ಗೂ 
Wa ತೋಡಿರಾಗ ದಕದ್ದ ನುವಾರಿಕಿ 


೬೮ 


10 
11 


14 


16 
17 


18 


22 


23 


ಮಾನವಿಕ ಕರ್ಣಾಟಕ 


Spiritual Heritage of Tyagaraja ಪು. 46-47 

ಮದ್ಭಳ ತಾಳಗತುಲು ತೆಲಿಯಕನೇ ಮರ್ದಿಂಚುಟ ಸುಖಮಾ,? 
ಸ್ವರರಾಗಸುಧಾರಸಯುತೆ 

ಡಾ. ವಿ. ರಾಘೆನನ್‌ರನರು The Spiritual Heritae of 

Tyagaraja ದಕ್ಲಿನ ತಮ್ಮ ಮಹಾಪ್ರಬಂಧದಲ್ಲಿ ಉಗ್ಲೇಖಿಸಿರುವ 

ಹೇಳಿಕೆ. 

ನಿಗಮಶಿರೋರ್ಧಮು ಗಲ್ಲಿನ ನಿಜವಾಕ್ಕುಲತೋ, ಸ್ವರಶುದ್ಧಮು*ೋ 

ಯೆತಿ-ನಿಶ್ರಮ ಸದ್ಭಕ್ತಿ ವಿರತಿ ದ್ರಾಕ್ಸಾರಸ ನವರಸಯುತ ಕೃತಿಜೇ 


pe tone RIE 
ಫ್‌ ್‌ ಇಟ 4. 


— ಶ್ರೀ ರಂಜನಿಯ ಸೊಗಸುಗಾ ಮೃದಂಗ ತಾಳಮು | 


ನಿದ್ದುರೆ ನಿರಾಕರಿಂಚಿ ಶುದ್ಧಮೈೈನ ಮನಸುಚೇ ಭಜಿಯಿಂಚು 
ಭಕ್ತಪಾಲನಮು ಸೇಯು ತದ್ದಯಶಾಲಿವಿ 


ಸಂಗೀತಜ್ಞಾ ನಮು ಭಕ್ತಿವಿನಾ ಸನ್ಮಾರ್ಗಮು ಗಲದೇ -- ಧನ್ಯಾಸಿ 
ರಾಗದ ಕೃತಿ 
ಅನ್ನಮಾಚಾರ್ಯ ಚರಿತ್ರ ಪೀಠಿಕ ಪುಟ. 49 
ಢರ್ಮಾತ್ಮ ಕ ಧನಧಾನ್ಯ ದೈವಮು ಫೀವೈಯುಂಡಗ 
ಸಲುಕುಬೋಟನಿ ಸಭರೋನ ಪತಿತ ಮಾನವುಲಕೊಸಗು 
ಖಸುಲನೆಚ್ಚಟ ಬೊಗಡನಿ ಶ್ರೀಕರ | 
ದುರ್ಮಾರ್ಗಚರಾಧಮುಲನು ದೊರ ನೀವನ ಜಾಲರಾ 
ಶ್ರೀರೆಂಜನಿಯೆ ದುರ್ಮಾರ್ಗಚರ 
ಪಾಡೇಮು ನೇಮು ಪರೆಮಾತ್ಮ ಿನ್ನುನು 
ವೇಡುಕ ಮುಪ್ಪದಿರೆಂಡುವೇಳಲ ರಾಣಾಲನು 
ತನುವೇ ವೊಳವು ತಲಯೇ ದಂಡಕಾಯಿ ; . . ಚೌಳಿರಾಗ 
9 ನೇ ಸಂಪುಟದ 178 ನೇ ಸದ 
ವೇದಶಿರೋಮಾತೃಜ ಸಪ್ತಸ್ವರ ನಾದಾಚಲದೀಸ 
ಹಿಂದೋಳರಾಗದ ಸಾಮಜ ವರಗಮನ 
ಚೆತ್ತರಂಜನೀಯ ನಾದತನುವ್‌ ; ಸಪ್ತಸ್ವರ ಸುಂದರುಲ ಭಜಿಂಪವೇ 
ಮನಸಾ ಜಗನ್ಮೊ _(ಹಿನೀರಾಗದ ತೋಳು 
ಆರಭಿರಾಗದ ನಾದಸುಧಾರಸಂಬಿಲನು 


“ಇದೇ ಬ್ರಹ್ಮ ಜ್ಞಾನ” Pathway to God in Kannada 
Literature, “ಫಟ 171 


ನಾನಾಲಿಕ ಸೈನುಂಡಿ ನಾನಾ ಸಂಕೀರ್ತನಲು 


— ಕದ್ದನುವಾರಿಕಿ | 


24 
gS 
26 


27 
28 
ನ 
30 
31 
32 
33 


34 
35 


ಸಂಗೀತ ಮತ್ತು ಅನುಭಾವ ೬೯ 


ಪೂನಿ ನಾಜೇ ನಿನ್ನು ಬೊಗಡಿಂಚಿತಿನಿ 
ವೇನಾಮಾಲನೆನ್ನುಡಾ ನಿನುಕಿಂಚ ನೆಂಕವಾಡ 
ಕಾನಿಮ್ಮನಿ ನಾಕೀ ಪುಣ್ಯಮುಗಟ್ಟಿ ಗಟ್ಟಿತಿ ನಿಂತೇ ಯಯ್ಯಾ 
ಯಾಮಾಟ ಗಕ್ತಮು ಗಾದು ನೀ ಮಹಿಮೇ ಕೊನಿಯಾಡಿತಿ ಗಾನಿ 
ಜೇಮುಂಚಿ ನಾ ಸ್ವತಂತ್ರಮು ಚೆಪ್ಪಿನವಾಡಗಾನು 

— ಗುಂಡಕ್ರಿಯದ ವಾಚಿಲಕೋನಿ ಪಾಡಾಲಕ್ಕ 

7 ನೇ ಸಂಪುಟ 104 ನೇ ಸದ 

7 ನೇ ಮತು, 9 ನೇ ತಿರುವನಾಯತ"ಮೊಳಿ 4 ನೇ ಪಾಶುರ 
ಉನ್ನ ಕಾಯವಾ ದಂಡಿಗೆಯ ಮಾದಯ್ಯ 
“All inmost things are melodious, naturally 
offer themselves in song”. . . . "506 deep eno- 
ugh, and you see musically, the heart of nature 
being everywhere; music, if you can only reach 
it... On Heroes and Heroworship — Lect- 
ure 111 “The Hero Aspect”. | 
ಇತರ ಸಾರಭೂತ ತತ್ವಗಳು ಖಕ, ವಾಚ, ಪುರುಷ, ಓಷಧೀ ಅಪ್‌, 
ಮತ್ತು ಪೃಥ್ವೀ; ಭಾಂದೋಗ್ಯ ಉಪನಿಷತ್‌ 1-1-1; 23 : 2-1-1 
ಮಲಾಧಾರಜ ನಾದಮೆರುಗುಟಿ ಮುದಮಗು ಮೋಕ್ಷಮುರಾ-ಸ್ವರರಾಗ 
ಸುಧಾರಸೆ 
ಪ್ರಾಣಾನಲ ಸಂಯೋಗಮೆನೆಲ್ಲ ಪ್ರಣನನಾದಮು ಸೆಸ್ತಸ್ವರಮುಳ್ಬೆ 
ಬರಗ ಮೋಕ್ಷಮುಗಲದಾ 
ಕೋಲಾಹಲ ಸಸ್ತೆಸ್ವರ ಗೃಹಮುಲ ಗುರುತೇ ಮೋಕ್ಷಮು ರಾ -- ಸ್ವರೆ 
ರಾಗಸುಧಾರಸ ; ನಾಭೀಹೃತಂಶೆರಸನ ನಾಸಾದುಲಯಂದು ಶೋಭಿಲ್ಲು 
ಸಪ್ತಸ್ವರ  ಶೋಭಲ್ಲು 
ಗುಡಿಯ ನೋಡಿರಣ್ಣಾ 
ಲಿಂಗಪೂಜೆ ಆಗುತದೆಣ್ಣಾ Pathway to God in Kann- 
ada Literature ಪುಟ. 236-238 
1016, ಪುಟ. 244 
Pathway to God in Hindi Literature 
Pathway to God in Kannada Literature ಇಂಬ 
ಪುಸ್ತಕದಲ್ಲಿ ಉಲ್ಲೆ ಖಿಸಲ್ಪಟ್ಟಿರುವ ಶ್ಲೋಕ. 


£4 


೭೦ ಮಾನನಿಕ ಕರ್ಣಾಟಕ 


ಗ್ರಂಥಯಣ 
|} Pathway to God in Kannada Literature by 
R.D. Ranade 
2 Pathway to God in Hindi Literature by R.D. 
Ranade 


3 Aesthetics in Ramanu ja’s Philosophy by Prof 
S.S, Raghavachar 

4 Spiritual Heritage of Tyagaraa Tr. by 
C. Ramanujachari ; Introductory Thesis by 
Dr. V. Raghavan 
Aestheties by Dr. G. Srinivasan 

6 Metaphysics of value by Dr. K.R. Srinivasa ' 
Iyengar 


Un 


~~ 


ಶಿ. ರಾಜೇಂದ್ರಪ್ಪ 


ಭಾರತದ ಭೂಸಟದಲ್ಲಿ ಗೋವಾಕ್ಕೆ ವಿಶಿಷ್ಟ ಸ್ಮಾನನಿಸೆ. ಗೋವಾದ ಇತಿಹಾಸೆ 
ದಕ್ಷಿಣ ಭಾರತದ ಚರಿತ್ರೆಯೊಂದಿಗೆ ಹಾಸುಹೊಕ್ಕಾಗಿ ಹರಿದು ಬಂದಿದ್ದರೂ 16 ನೇ 
ಶತಮಾನದಿಂದ ಪೋರ್ಚುಗೀಸರ ಆಧೀನಕ್ಕೆ ಒಳಸಡುವುದರ ಮೂಲಕ ಐರೋಪ್ಯ 
ಸಂಸ್ಥೆ ಸಿಯ ಪು ಪ್ರಭಾವಕ್ಕೆ ಸಿಲುಕಿ ತನ್ನದೇ ಆದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, 
ಹಾಗೂ ವಿಶೇಷವಾಗಿ ಧಾರ್ಮಿಕ ವೈಶಿಷ್ಟ್ಯತೆಯನ್ನು ಪಡಿದಿದೆ. ಬ್ರಿಟಿಷ್‌ ಸಾಮ್ರಾಜ್ಯ 
ಹಾಯಿ ಹಿಡಿತದಿಂದ ಭಾರತವು ಮುಕ್ತಗೊಂಡ ಹದಿನಾಲ್ತು ವರ್ಷಗಳ ಸುದೀರ್ಫ 
ಹೋರಾಟಿದ ನಂತರ ಗೋವಾ, ಡಾಮನ್‌ ಮತ್ತು ಡೆಯು ಭಾರತದೊಂದಿಗೆ 1961ರ 
ಡಿಸೆಂಬರ್‌ನಲ್ಲಿ ಸೇರಿತು. ಇಂದು ಸುವರ್ಣಗೋವಾ ಎಂದು ಸುಸರಿಚಿತವಾಗಿರುನ ಈ 
ಪ್ರಾಂತ್ಯವ್ರ ವಿಶೇಷವಾಗಿ ಕ್ರ್ಬೆಸ್ಮ ಇಗರ್ಜಿಗಳಿಗೆ ಪ್ರಸಿದ್ಧ ವಾಗಿದ್ದು ಅಸಂಖ್ಯಾತ 
ಇಗರ್ಜಿ, ಪ್ರಾರ್ಥನಾ ಮಂದಿರಗಳ ಆಗರವಾಗಿದ್ದು ಪೌರ್ವಾತ್ಯ ಹೋವರ್‌ ಎಂದೇ 

ಪ್ರಸಿದ್ಧ ವಾಗಿದೆ. ವೆಲ್ಹಾಗೋವಾ ಅಥವಾ ಪ್ರಾ ಚೀನ ಗೋವಾದಲ್ಲಿರುವ ಫ್ರಾನ್ಸಿಸ್‌ 
hd ಇಗರ್ಜಿ, ಸೆ.ಕ್ಯಾಥತ್ರಲ್‌, ಬಾವ” ಜೀಸಸ್‌ ಹಾಗು ಇನ್ನಿ ತರ ಇಗರ್ಜಿ 
ಗಳು ಈಗಲೂ ಮೂಕ ಸಾಕ್ಷಿಗಳಾಗಿ ರಿಂತಿವೆ. 

1453 ರಲ್ಲಿ ಕಾನ್‌ ಸ್ಟಾ 3೦ ಟನೋಸಲ್‌ ಟರ್ಕರ ವಕವಾದದ್ದು ಐರೋಪ್ಯ 
ರಾಷ್ಟ್ರಗಳಿಗೆ ಶಾಪವಾಗಿ ಪರಿಣಮಿಸಿ ಪೌರ್ವಾತ್ಯ ರಾಷ್ಟ್ರ ಗಳಿಗೆ ನೂತನ ಸಮುದ್ರ 
ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ನಾಂದಿಯಾಯಿತು. pF ವ್ಯಾಪಾರೋದ್ದೆ ಶ 
' ದಿಂದ ಬಂದ ನರೋ: ಸ್ಯರು ತಮ್ಮೊ ಡನೆ ಕ್ರೈಸ್ತಧರ್ಮನನ್ನು ಪ್ರಚಾರ ಮಾಡಲು ಪಾದ್ರಿ 
ಗಳನ್ನು ತಂದರು ಅಸ್ಟೇ ಅಲ್ಲ; ಫ್ರಿಸ ಧರ್ಮವನ್ನು ವಿಸ್ಟ ್ರೈಧರ್ಮವನ್ನಾ ಗಿ ಮಾಡಲು 
ಹಂಬಲಿಸುತ್ತಿದ್ದರು. ಈ ದಿಸೆಯಲ್ಲಿ ಪೋರ್ಚುಗೀಸ ಸರು ಹೆಚ್ಚು ಉತ್ಸುಕರಾಗಿದ್ದರು. 
1510 ರಲ್ಲಿ ದಕ್ಷಿಣ ಸನಾರೆತದ ಸ ಸಶ್ಚಿಮದಲ್ಲಿ ಭದ್ರವಾಗಿ ತಳವೂರಿದ ತೋರ್ಸು 
ಗೋವಾವನ್ನು "ತಮ್ಮ ರಾಜಧಾನಿಯನ್ನಾ ಗಿ ಮಾಡಿಕೊಂಡು 1961 ರವರೆಗೂ 
ಅವಿಚ್ಛಿನ್ನವಾಗಿ ಆಳ್ವಿಕೆ ನಡೆಸಿದರು. ಅವರೆ ಆಳ್ವಿಕೆಯಲ್ಲಿ ಕಟ್ಟಲ್ಪಟ್ಟ ಇಗರ್ಜಿಗಳು 


೭೨ ಮಾನವಿಕ ಕರ್ಣಾಟಕ 


ನೂರಾರು, ಕ್ರ ಸ್ಮ ಧರ್ಮ ಪ್ರಚಾರಕ್ಕೆಂದು ಬಂದ ಕ್ರ ಪಸ, ಪಾದ್ರಿ ಗಳು ಅಸಂಖ್ಯಾತ 
ಹಾಗೆ ಬಂದ ಅಸಂಖ್ಯಾತ ಪಾದ್ರಿಗಳ ಸರಮಾಲೆಯಲ್ಲಿ 16ನೇ ಶತಮಾನದಲ್ಲಿ ಬಂದ ' 


ಸ 
1 
¥ 


ಕ್ಸ ಶೆ 


4 


ಸಂತ ಫ್ರಾನ್ಸಿಸ್‌ ಕ್ಸ ೇವಿಯರ್‌ನ ಸ್ಕಾ ನ ವಿಶಿಷ್ಟ ೬೧೯ ಸಂತ ಗತಿಸಿ ಸುಮಾರ್ಕೆ | 


432 ವರ್ಷಗಳು ಸಂದಿದ್ದ ರೂ aS ಗೋನನ್ನರಲ್ಲಿ ಅಷ್ಟೇ ಏಕೆ ಇಡೀ ವಿಶ್ವ ದ 


ಕ್ರೈಸ ಬಾಂಧವನರಲಿ ಅವನ ನೆನಪು ಹಚ್ಚ ಹಸಿರಾಗಿದೆ. ಈತ ಕೇನಲ ವ್ಯಕ್ತಿ ಯಾಗಿರಜೆ 
ಳ ೨ ಹ ೧೧ 


ಒಂದು ಶಕಿ ಯಾಗಿದ್ದು ಕರಾವಳಿಯ ಕ್ರ ಸೈ ಬಂಧುಗಳ ಆರಾಧ್ಯ ದೇವನಾಗಿದ್ದಾನೆ. | 
ಅವನು ಜೀನಿಸಿದ್ದು ಅತ್ಯಲ ಕಾಲ. ವರ್ಷಗಳ ಲೆಕ್ಸ ದಲ್ಲಿ ಹೇಳುವುದೂ ದರೆ ಕೇವಲ ' 


ಬ 


47 ವರ್ಷ ಮಾತ್ರ. ಆದರೆ ಸಾಧಿಸಿದ್ದು ಅಗಾಧ. ಪೌರ್ವಾತ್ಯ ರಾಷ್ಟ್ರಗಳಿಗೆ ಧರ್ಮ ' 

ಪ್ರವಾಸಕ್ಕೆಂದು ಆಗಮಿಸಿದ ಕ್ರೈಸ್ತ ಸಂತರಕ್ಲೇ ಅತ್ಯಂತ ಪ್ರ ಪ್ರಸಿದ್ಧ ನಾ 4 ಕ್ರೈಸ್ತ 
ಪಾದ್ರಿಗಳ ಸಮುದಾಯದಲ್ಲಿ ಧ್ರು ವತಾರೆಯೆ ತೆ, ಆವನು ಸತ್ತಿದ್ದರೂ ಅವನ ಚ್ಛೆತನ್ಯ್ಯ ಸ 
ವಿನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಇಂದಿಗೂ ಹತ್ತು ವರ್ಷಕ್ಕೊಮ್ಮೆ ಜರುಗುವ ಅತನ ' 


ಅಸ್ಕಿಗಳ ಪನಿತ್ರ ದರ್ಶನಕ್ಕೆ ದೇಶ ವಿದೇಶಗಳಿಂದ ಸಹಸ್ರ ಸಂಖ್ಯೆಯಾಗಿ ಕ್ರೈಸ್ತಬಾಂಧೆ 


ವರು, ಪ್ರವಾಸಿಗಳು, ಭಿ ಗೋವಾಕ್ಕೆ ಬರುತಿ ರುವುದೇ ಜ್ವಲಂತ ' 


ಕ್ಷಿ, 1984ರ ಡಿಸೆಂಬರ” 21ರಿಂದ 45 ದಿನಗಳ ವರೆಗೂ ಈ ಸಂತನ ಕಳೇಬರನನ್ನು 
ಹಳೆಯ ಗೋವೆಯ ಸೇ, ಕ್ಯಾಥತ್ರಲ್‌" ಚರ್ಚಿನಲ್ಲಿ ದರ್ಶನಕ್ಕೆ ಇಡುವುದಿದ್ದು ಈ 


ಸಂದರ್ಭದಲ್ಲಿ ಆತನನ್ನು ಸ್ಮರಿಸುವುದು ಸೂಕ್ತವೆಂದು ಭಾವಿಸಿ ಈ ಲೇಖನದಲ್ಲಿ ಅತನ ' 


ಜೀವನ ಸಾಧನೆಗಳನ್ನು ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. 


ಸಂತ ಫ್ರಾಕ್ಸಿಸ್‌ ಕ್ಷೇವಿಯರ್‌ ಜೀವನ ಚರಿತ್ರೆಯನ್ನು ಅರಿಯಲು ನಮಗೆ ಲಭ್ಯ ' 


ವಿರುವ ಆಧಾರಗಳು ಹೌಸಳವಾಗಿ ದೊರಕದಿದ್ದರೂ ವಿರಳವೆಂದು ಹೇಳಲು ಬರುವೆದಿಲ್ಲ. 
ಸ್ವತಃ ಫ್ರಾನ್ಸಿಸನೇ ಬರೆದಿರುವೆ. ಪತ್ರಗಳು 133 ಕ್ಟೊ ಮಿಗಿಲಾಗಿನೆ. ಹಾಗೆಯೇ 
ಯಾಕ 16 ನೇ ಶತಮಾನದ ಅಂತ್ಯದಲ್ಲಿ ಅವನ ಆತ್ಮ ಚರಿತ್ರೆ ಯನ್ನು ಬರೆದಿರುವೆ 
ತೈಸೇರನ ಕೃತಿ ಇದೆ. ಶಾಸನಗಳಲ್ಲೂ ಅಸರೂಸಕ್ಕೊಮ್ಮೆ ಉಸ್ಲೇಖ 'ಹೊರಕಬಹು 
ನೀನೋ ? ಒಟ್ಟಾರೆ ಅನನ ಬಾಲ್ಯ ಹಾಗು ಕಾಣೀಜು-ಪೂರ್ವ ಶಿಕ್ಷಣದ ಬಗೆಗೆ 


ಸಾಕಷ್ಟು ಹ್‌ ನಿಖರವಾಗಿ ದೊರೆಯುವುದಿಲ್ಲವೆಂದರೆ ತಪ್ಪಾಗಲಾರದು. ಆದಕೆ ' 


ಭಾರತಕ್ಕೆ ಬಂದು ಸಕ್ರಿಯವಾಗಿ ಧರ್ಮ ಪ್ರಚಾರಕ್ಕೆ ತೊಡಗಿದ ಮೇಲೆ ಸಾಧುವಿನ 
ನಡೆ-ನುಡಿ ಜೀವನ ವೈಖರಿ, ಬೋಧನ ಕ್ರಮ ಮುಂತಾನ ಅಂಶಗಳ ಬಗೆಗೆ ಸಮೃದ್ಧ 


ಇಗಿ ಮಾಹಿತಿಗಳು ದೊರಕುತ್ತವೆ. ಇವುಗಳ ಸಹಾಯದಿಂದ ಸಂತನ ವ್ಯಕ್ತಿತ್ವವನ್ನು 


ಚಿತ್ರಿಸಬಹು ದಾಗಿದೆ. 

ಸಂತ ಫ್ರಾನ್ಸಿಸ್‌ ಕ್ಷೇವಿಯರ್‌ ಸ್ಪೆಯಿನಿನ ನವಾರ ಸಾಮ್ರಾಜ್ಯವ ಕೇವಿಯರ್‌ 
ದುರ್ಗದಲ್ಲಿ ಶ್ರಿ ಮಂತ ಕುಟುಂಬವೊಂದರ ಮೇರಿಯೆ ಹಾಗು ಜ್ಯೂಯನ್‌ರೆ ಆರನೆಯ 
ಹಾಗು ಕಿರಿಯ ಸಂತಾನವಾಗಿ 1506ರ ಏನ್ರಿಲ್‌ 7 ರಂದು ಕ್ಲೇನಿಯರ್‌ ದುರ್ಗದಲ್ಲಿ 
ಜನಿಸಿದನು. ಇವನಿಗೆ ಮೂವರು ಸಹೋದರಿಯರು, ಮತ್ತು ಇಬ್ಬರು ಸಹೋದರಿರ 


ಸಂತ ಫ್ರಾನ್ಸಿಸ್‌ ಕ್ಸೇನಿಯಂ್‌ ೬೩ 


ದ್ದರು. ಅವನ ತಂದೆ ನವಾರ ಸಂಸ್ಥಾನದಲ್ಲಿ ಹೆಣಕಾಸು ಸಚಿವನಾಗಿದ್ದು ಕ್ಸೇವಿಯರ್‌ 


ದುರ್ಗವು ಫ್ರಾನ್ಸಿಸನ ತಾಯಿಗೆ ಉಂಬಳಿಯಾಗಿ ಬಂದಿತ್ತು. ಆದರೆ ಫ್ರಾಸ್ಸಿಸ್‌ನ 
ಬಾಲ್ಯಾವಸ್ಥೆ ಸ್ಲೆಯೆಲ್ಲಿ ಅವನ ಕುಟುಂಬ ಅತಿಯಾದ ಸಂಕಷ್ಟಕ್ಕೆ ಈಡಾಗಿತ್ತು. ಕ್ಲೇವಿ 
ಯರ್‌ ಪವ ಎರಡು ಸಾಮ್ರಾಜ್ಯಗಳಾದ ಆರಗಾನ್‌ ತ ಫ್ರಾನ್ಸ್‌ ತೊ 
ಟನಫ್ಲಿ ಅಂತರ್ಗತವಾಗಿತ್ತು. 1515 ರಲ್ಲಿ ಟಮ್ಯ “ie ಮರಣ, 1516ರಲ್ಲಿ 
ಕ್ಸ 'ವಿಯೆರ್‌ ದುರ್ಗದ ವಿನಾಶ ಹತ್ತು ವರ್ಷದ ಬಾ ಕನನ್ನು ತಬ್ಬಿ ಬ್ಬು ಗೊಳಿಸಿತ್ತು. 
Ro ತನ್ನ ಬಾಲ್ಕನನ್ನು ತಾಯಿ ಹನಿಯ We ಚಿಕ್ಸಮ್ಮ ER 
ಪೆ ೇಮವಾತ್ಸಲ್ಯದಲ್ಲಿ ಬೆಳೆದಂತೆ ತೋರುತ್ತದೆ. ಈ ಪರಿಸ್ಥಿತಿ 1116: 24) ವರೆವಿಗೂ 
ಮುಂದ.ವಕೆಯಿತು. ಈ ವರ್ಷಗಳು ಫ್ರಾನ್ಸಿಸನ ಜೀವನದಲ್ಲಿ (1516-24) ಸಾಕಷ್ಟು 
ಗಲಿಬಿಲಿಯನ್ನು ಉಂಟು ಮಾಡಿರಬೇಕು. ಅವನ ಸಹೋದರರು 1524ರಲ್ಲಿ ಸ್ಪೆಯಿನ್‌ 
ದೊರೆಗೆ ಶರಣಾದ ನಂತರ ಕ್ರೇವಿಯಂ್‌ ದುರ್ಗ ಅವರ ಸುಬದ್ಧಿಗೆ ಬಂತು. ಇಷ್ಟೆಲ್ಲ 
ರಾಜಕೀಯ ಅಸ್ಥಿ ರತೆಯ “ನಡುವೆ ಫ್ರಾನ್ಸಿಸನು ಸೈನಿಕ ವೃತ್ತಿ ಗೆ ಒಲವೆ ತೋರದೆ 
ತಟಸ್ತ ಸನಾಗಿದ್ದು ಎ೫ ಆಕ್ಟ ರ್ಯವೇ ಸರಿ. ಇದಕ್ಕೆ ಕಾರಣ ನಿಧಿಎರಹವಿಕಬಹುಡೇಕೋ- 
ಔನ ಹಿರಿಯೆ ARE ಮ್ಯಾಗ್ಗೆ ಲೀನಳ ಅಬಿಲಾಸೆಯೆಂತೆ ತಾಯಿ ಮೇರಿಯ 
ಇಚ್ಛೆ ಯಂತೆ ಫ್ರಾನ್ಸಿಸನು ಭಗವಂತನ ಸೇವೆಯತ್ತ ಒಲವು ತೋರಲು ಪ್ರಚೋದಿತ 
ಯಂತು. ಇದರಿಂದಾಗಿ 1525 ರಲ್ಲಿ ಪಾಂಪೊನದ ಬಿಸಸ್ಬಿ ನಲ್ಲಿ ಪಾಡಿ ಕ್ಕೆ 
ಧರ್ಮದೀಕ್ಷೆ ಕೊಡಲಾಯಿತು. ಹಾಗು ಆಸೇ ಬೇಸಿಗೆಯಲ್ಲಿ ವ್ಯಾಸಂಗಕ್ಕಾಗಿ ಪ್ಯಾರಿಸ್‌ 
ವಿಶ್ವ ಶವಿದ್ಯಾನಿಲಯಕ್ಕೆ ಫ ಫ್ರಾನ್ಸಿಸನನ್ನು ಕಳುಹಿಸಿ ಕೊಡಲಾಯಿತು. 
ವ್ಯಾಸಂಗಕ್ಕೆಂದು "ಡಸ ಮೇಲೆ ಪ್ಯಾರಿಸ್ಸಿಗೆ ಪ್ರಯಾಣ ಹೊರಟ ಫ್ರಾನ್ಸಿಸ 
ನಿಗೆ ವಿಶಾಲವಾದ ಹಸಿರು ಬಯಲುಗಳು, ಬೃಹತ್‌ ಕಮಾನು ಸೇತುವೆಗಳನ್ನು ಳ್ಳ ನದಿ 
ಗಳು ಅಚ್ಚ ರಿಯನ್ನು ತಂದವ. ಹೀಗೆ ಹ ವಾರ ಪ್ರಯಾಣ ಮಾಡಿದ ಹಾ? 
ಪ್ಯಾರಿಸ್ಸ ನ್ನು Wb ಸಂತ ಬಾರೆಬರ್‌ ಕಾಲೇಜಿನಲ್ಲಿ ವಸತಿಯ ಸೌಲಭ್ಯವನ್ನು ಪಡೆ 
ದನು. ಈ ವಿಶ್ವ ವಿದ್ಯಾನಿಲಯವ್ರೆ ಕಾಲೇಜು, ಮಠೆ, ಇಗರ್ಜಿ, ಪುಸ್ತಕದ ಅಂಗಡಿ, 
ಹಾಗು ಮದ್ಯಪಾನದ ಅಂಗಡಿಗಳನ್ನು ಒಳಗೊಂಡಿದ್ದು ಸುಸ್ರಸಿದ್ಧವಾಗಿತ್ತು. ಇಲ್ಲಿನ 
ವಾತಾವ5ಣ ಫ್ರಾನ್ಸಿಸನ ಮೇಲೆ `ೂಾವುದೆ ಬಗೆಯೆ ಪ್ರಭಾವವನ್ನು ಬೀರದಿದ್ದರೂ 
ಸವನ ದುಂದುಗಾರಿಕೆಯನ್ನು ಮತ್ತು ದುಸ್ಪ ಟಗಳನ್ನು ಕಲಿಸಿತು. ಜಿಗಿತೆ ಅವನ 
ಅಚ್ಚ ಮೆಚ್ಚಿ ನ ಆಟವಾಗಿತ್ತು. ಅವನ "ದುಂದುವೆಚ್ಚ ಅನನನ್ನು ಕ್ಲೇನಿಯ 0” ದುರ್ಗಕ್ಕೆ 
ತ ಕರೆಸಿಕೊಳ್ಳು ವಷ್ಟು ಅತಿಯಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅನನ ಹಿರಿ 
ಯಕ್ಕ ಅವನ ವೆಚ್ಚ ವನ್ನು ಭರಿಸಲು ಮುಂದಾದುದರಿಂದ ಫ್ರಾನ್ಸಿಸ್‌ ಓದನ್ನು ಮುಂದು 
ವರಿಸಿದ. ಫ್ರಾನ್ಸಿ ನಿಗೆ ವ್ಯಾಸಂಗಾನಧಿ ಲ್ಲಿ ಆದ ಎರಡು ಪ್ರಯೋಜನಗಳ ಲ್ಲಿ ಒಂದು 
ಪೀಟರ್‌ ಫೇಬರ್‌ನ ಸ್ಟೇಹೆ. ವಯಸ್ಸಿ ನಲ್ಲಿ ಕಿರಿಂ ಸಿಮಗಕನ ಅನುಭನದಲ್ಲಿ ಹಿರಿಯ 


ನಾಗಿದ್ದು ಫ್ರೂಸ್ಸಿಸನನ್ನು ಸರಿವರ್ತಿಸಿ ನವರಲ್ಲಿ ಪ್ರ ಮುಖನಾಗಿದ್ದ. ಅದರಲ್ಲೂ ಅವನು 


10 


೭೪ ಮಾನವಿಕ ಕರ್ಣಾಟಿಕ 
ಫ್ರಾನ್ಸಿಸನಿಗೆ ಕೊಠಡಿ ಸಹಪಾಠಿ ``ಬಾಗಿದ್ದುದು ಒಂದು ರೀತಿಯಲ್ಲಿ ಅವನಿಗೆ ನೆರವಾ | 
ಯಿತು. 1529 ರಲ್ಲಿ ತತ್ವಶಾಸ್ತ್ರದಲ್ಲಿ ಸದವಿ ಪಡೆದ ಫ್ರಾನ್ಸಿಸನಿಗೆ ಆ ಸಂತಸ ಹೆಚ್ಚು 
ಹೊತ್ತು ನಿಲ್ಲಲಿಲ್ಲ. ಅದೇ ವರ್ಷ ಅವನ ತಾಯಿಯು ಗತಿಸಿಸೋದುದು ಭಾರೀ ತ್ತ 
ಸೆಟ್ಟನ್ನು ನೀಡಿತು. 1530 ರಲ್ಲಿ ಫ್ರಾನ್ಸಿಸ್‌ ಹಾಗು ಫೇಬರ್‌' ಬೋಧಿಸಲು ಅರ್ಹ 
ರೆಂದು ಘೋಷಿಸುವ ಸನ್ನದನ್ನು ಸಡೆದರು. ಅದೇ ವರ್ಷ ಫ್ರಾನ್ಸಿಸನು ಅದ್ಧೂರಿಂ ಬಾಡದ 
ಔತಣವನ್ನು ನೀಡುವುದರೊಂದಿಗೆ ಸ್ನಾತ್ತಕೋತ್ತರ ಪದವಿಯನ್ನು ಪಡೆದನು. ಹಾಗು" 
ಅತಿ ಶೀಘ್ರದಗ್ಲೆ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಸಕನ ಹುದ್ದೆಯನ್ನು ಸಂಪಾ ' 
ದಿಸಿಕೊಂಡನು. 

ಆದರೆ ಇವೆಲ್ಲಕ್ಟೂ ವಿಗಿಲಾಗಿ ಫ್ರಾನ್ಸಿಸನ ಜೀವನವನ್ನು. ಮಾರ್ಪಡಿಸಿದ ಮಹ ' 
ತರವಾದ ಘಟನೆ | 524 ರಲ್ಲಿ ನಡೆಯಿತು. ಆ ಘಟನೆಯೇ ಇಗ್ನಿಷಿಯಸ ಲೊಯಲ್ಲ ' 
ಹಾಗು ಫ್ರಾನ್ಸಿಸನ ಭೇಟ. ಈ ಭೇಟ ಫ್ರಾನ್ಸಿಸನ ಜೀವನದಲ್ಲೊಂದು ಮೈಲಿಗಲ್ಲು. | 
ಇಗ್ನಿಸಿಯಸ್‌ ಲೊಯಲನ ಜತೆಯಲ್ಲಿ ಕಳೆದ ದಿನಗಳು ಫ್ರಾಸ್ಪಿಸನ ಜೀವನ ಪಥವನ್ನೇ ' 
ಬದಲಿಸಿದ ಮಹತ್ತರ ದಿನಗಳು. ಫ್ರಾನ್ಸಿಸ್‌ ದೈವಸಂದೇಶವಾಹಕನಾಗಿ ಪರಿವರ್ತಿತ ' 
ನಾಗಲು ಅನನೇ ಕಾರಣ. ಫ್ರಾಸ್ಸಿಸನನ್ನು ಹೆಂತ ಹಂತವಾಗಿ ತನ್ನ ಪ್ರಭಾವಕ್ಕೆ ಒಳ ' 
ಪಡಿಸಿಕೊಂಡು ಅವನ ಜೀವನ ವೈ ಖನಿಯನ್ನೇ ಬದಲು ಮಾಡಿದ ಮಹನೀಯ ಇಗ್ಲಿಷಿ ' 
ಯಸ್‌. ಇದನ್ನು ಸ್ವತಃ ಫ್ರಾಫ್ಸಿಸನೇ ಒನ್ಪಿರುವುದು ಪ್ರಶಂಸನೀಯ. ಜನತಾ ' 
ಸೇವೆಯೇ ಜನಾರ್ಧನ ಸೇವೆ. ಶ್ರೀ ಸಾಮಾನ್ಯನಿಗೆ ಮುಕ್ತಿ ಮಾರ್ಗವನ್ನು ತೋರುವುದ ' 
ಕೈಂತ ಉತ್ತಮವಾದ ಕಾರ್ಯ ಬೇರೊಂದಿಲ್ಲ. ಪರಮಾತ್ಮನ ಸೇವೆಯಕ್ಲೇ ಪ್ರಾಣ ' 
ತ್ಯಾಗ ಮಾಡುವುದಕ್ಕಿಂತ ಮಿಗಿಲಾದ ತ್ಯಾಗ ಮತ್ತಾನ್ರದು ಇಲ್ಲ ಎಂಬ ದಿವ್ಯಸತ್ಯದರ್ಶ | 
ನಪ ಅರಿವನ್ನು ಫ್ರಾನ್ಸಿಸನಲ್ಲಿ ಉಂಟುಮಾಡಿ ಸಾವಕಾಶವಾಗಿ ಫ್ರಾ ನ್ಸಿಸನನ್ನು ತನ್ನ 
ಪ್ರಭಾವದ ಬನೆಗೆ ಕೆಡವಿಕೊಂಡು ಫ್ರಾನ್ಸಿಸ್‌ನಲ್ಲಿ ನವ ಚ್ಛೆ ತನ್ಯದ ಧಾರೆ ಎರೆದನು. ' 
ಹೀಗೆ ಇಗ್ನಿಷಿಯಸ್‌. ಲೊಯಲ ಫ್ರಾನ್ಸಿಸನಿಗೆ ನೂತನ. ಆಯಾಮದ ಹಾದಿಕೋರಿ 
ಫ್ರಾನ್ಸಿಸನಿಗೆ ಸರಮ ಪೂಜ್ಯನಾದನು. 

ಪ್ಯಾರಿಸಿನಲ್ಲಿದ್ದಾಗ ತಾತ್ವಿಕ ದೃಷ್ಟಿಯಿಂದ ಸಮಾನ ಚೆಂತನೆಯನ್ನುಳ್ಳ (ಏಳು) 
ಮಂದಿ ಒಟ ಟಗಿ ಕೊಡಿದುದು ಮೊ ಂದು ಅಚ್ಚರಿಯ ಅಂಶ. ಇಗ್ನಿಷಿಯಸ್‌, 
ಫ್ರಾನ್ಸಿಸ್‌, ಫೇಬಿರ್‌, ಲೇನೆಜ”, ಸಾಲ್‌ಮೆರನ್‌, ನಿಕೊಲಸ್‌ ಅಸೆನ್ಸೊ ಹಾಗು 
ಬೊಬಿಡಿಲ್ಲ ಆ ಏಳು ಮಂದಿಗಳಾಗಿದ್ದು ಇವರು ಎಲ್ಲಾ ಸಂದರ್ಭಗಳಲ್ಲೂ ಒಂದಾಗಿ 
ಇರುವ ತೀರ್ಮಾನ ಕೈೈಗೊಂಡುದು ಹಾಗು ಇಗ್ನಿಹಿಯೆಸ್‌ ಪ್ರೇರಣೆಗೆ ಒಳಗಾಗಿ ದೀನ 
ದಲಿತರ ಸಹಾಯಕ್ಕೆ ಧಾವಿಸುತಿ, ದ್ಹುದು ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಸ್ಕಾಪಿ 
ಸುನ ಸಿದ್ಧತೆಯಲ್ಲಿದ್ದರು. ಇದರ ಪರಿಣಾಮವಾಗಿ ಮುಂಡೆ 1533ರಲ್ಲಿ ಫ್ರಾನ್ಸಿಸ್‌ 
ಹಾಗು ಅವನ ಮಿತ್ರರು ವೆನಿಸ್‌ ಕೋಮಿಗೆ ಪ್ರಯಾಣ ಬೆಳೆಸಿ, ರೋಮಿನಲ್ಲಿ ಪೋಸ 
ನನ್ನು ಕಂಡು ಜೆರುಸಳೀನ್‌ಗೆ ಹೋಗಬೇಕೆಂದಿರುವ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿ 


ಸಂತೆ ಫ್ರಾನ್ಸಿಸ್‌ ಕ್ಸೇವಿಯರ್‌ ೭೫ 


ದರು. ಅವನು ರೋಮಿನಲ್ಲಿ ಇದ್ದ ದಿನಗಳಲ್ಲಿ ಆಸ್ಪ ಗಳಲ್ಲಿ ತಂಗಿ ರೋಗಿಗಳ ಶುಗ್ರೂಸೆ 
ಯಲ್ಲಿ ತೊಡಗಿದ್ದು ಶ್ರೀ ಸಾಮಾನ್ಯರಿಗೆ ಅಚ್ಚರಿಯನ್ನು ಉಂಟುಮಾಡಿತು. ಇದೇ 
ಸುದರ್ಭದಲ್ಲಿ ಫ್ರಾನ್ಸಿಸ್‌ ತನ್ನ ಪ್ರಥಮ ಸಾರ್ವತ್ರಿಕ ಪ್ರಾರ್ಥನೆಯನ್ನು ಇಲ್ಲಿ ಮಾಡಿ 
ದನು. ಆದರೆ ಹಲವಾರು ಕಾರಣಗಳಿಂದ ಜೆರುಸಸೇವಿಿನ ಪ್ರಯಾಣ ಮುರಿದು 
ಬಿದ್ದಾಗ ಪೂರ್ವ ಯೋಜಿತ ನಿರ್ಣಯದಂತೆ ಪೋಸನ ಸಮ್ಮು ಖದಕ್ಲಿ ಆಜ್ಞೆ ಗಾಗಿ 
ಕಾದು ನಿಂತರು. ಈ ಮಧ್ಯೆ ಇಗ್ನಿಹಿಯೆಸ್‌ ಫ್ರಾನ್ಸಿಸ್‌, ಫೇಬರ್‌, ಲೇನೇಜ”, ಸಾಲ್‌ 
ವೆ.ರನ, ನಿಕೋಸ್‌ ಅಸೆನ್ಸೊ ಹಾಗು ಬೊಬಡಿಲ್ಲರಿಂದ ಕೂಡಿದ ಜೀಸಸ್‌ ಸಂಘದ 
ಸ್ಮಸನೆಗೆ ಪೋನನಿಂದ ಬಾಯಿ ಮಾತಿನ ಒಪ್ಬಿಗೆ ದೊರೆತು ಇಗ್ನಿಷಿಯಸ್‌ನನ್ನು ಅದರ 
ಅಧ್ಯಕ್ಷನನ್ನಾಗಿ ಮಾಡೆಲಾಯಿತು. ಹಾಗು ಫ್ರಾನ್ಸಿಸ್‌ನ ಆನಾರೋಗ್ಯ ನಿಮಿತ್ತ ಅವ 
ನನ್ನು ಕ್ಯ್ಯಾಸಿಯೆಸ್‌ ತನ್ನ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡನು. 

ಈ ಮಧ್ಯೆ ಪೋರ್ಚುಗಲ್ಲಿನ ರಾಜನ ವಿನಂತಿಯ ಮೇರೆಗೆ ಪೋಸನು ಇಗ್ನಿಸಿ 
ಯಸ”"ಗೆ ಅವನ ಸಂಘದಿಂದ ಇಬ್ಬರು ಪಾದ್ರಿಗಳನ್ನು ಪೌರ್ವಾತ್ಯ ದೇಶಕ್ಕೆ ಧರ್ಮ 
ಪ್ರಚಾರಕ್ಕೆ ಕಳುಹಿಸಲು ಆಜ್ಞಾ ನಿಸಿದಾಗ ಇಗ್ಲಿಷಿಯೆಸ್‌ನ ಆಯ್ತೆ ನಿಕೊಲಸ್‌ 
ಅಲೆನ್ಟೊ ಹಾಗು ಬೊಬಡಿಲ್ಲ; ಆದರೂ ದೈವ ಸಿಮಿತ್ತವೆಂಬಂತೆ ಅನರ ಅನಾರೋಗ್ಯದ 
ಸಲುವಾಗಿ ಕಡೇ ಕ್ಷಣದಲ್ಲಿ ಫ್ರಾನ್ಸಿಸನು ಲಿಸಬನ್ಪಿಗೆ ಪ್ರಯಾಣ ಬೆಳೆಸಿದನು. ಅವನ 
ಸಂಗಡೆ ಪಾಲ್‌ ಕಾಮರಿನೋ ಎಂಬ ಮತ್ತೊಬ್ಬ ಪಾದ್ರಿ ಸ್ವಇಚ್ಛೆಯಿಂದ ಲಿಸಬನ್ನಿಗೆ 
ಪ್ರಯಾಣ ಕೈಗೊಂಡೆ. ಲಿಸಬನ್ನಿನಲ್ಲಿ ಫ್ರಾನ್ಸಿಸನ ಸರಳತೆಗೆ ಮಾರುಹೋದ ಪೋರ್ಚು 
ಗೀಸ್‌ ದೊರೆ ಮೂರನೆಯ ಜಾನ್‌ (1521-51) ಅವನ ಪೌರ್ವಾತ್ಯ ಪ್ರಯಾಣದ 
ಸೌಲಭ್ಯವ ಬಗೆಗೆ ಉದಾರವಾಗಿ ಕೇಳಿದಾಗ ಫಾನ್ಸಿಸ್‌ ನಕಾರಾತ್ಮಕ ಉತ್ತರ ನೀಡಿ 
ದನು. ಜಾನ್‌ ತೆನ್ನ ನೂತನ ಗಳ3ರ್ನರನು ಭಾರತಕ್ಕೆ ಹೋಗುತ್ತಿದ್ದ ಸಾಮ್ರಾಜ್ಯದ 
ಹೆಡಗಿನಲ್ಲೆ ಈ ಸಂತರುಗಳೆನ್ನು ಕರೆದೊಯ್ಯುವಂತೆ ಗೌರ ರನಿಗೆ ಆಜ್ಞಾ ಪಿಸಿ 1541ರಲ್ಲಿ 
ಅವರನ್ನು ಬೀಳ್ತೊಟ್ಟಿನು. ಲ 

ಫ್ರಾನ್ಸಿಸ್‌ ತನ್ನ 25 ನೇ ಹುಟ್ಟಹೆಬ್ಬದಂದು ಭಾರತಕ್ಕೆ ಪ್ರಯಾಣ ಬೆಳೆಸಿ 
ದನು (ಏಸ್ರಿಲ” 17, 1541). ಅವನು ಪ್ರಯಾಣ ಕೈಗೊಂಡ ಹಡಗು ಸಾಂಟಿ 
ಯಾಗೋ. ಭಾರತಕ್ಕೆ ನೂತನ ಗೌರ್ಸರ್‌ ಆಗಿ ನೇಮಕಗೊಂಡಿದ್ದ ಡಾನ್‌ ಮಾರ್ಟಿ 
ಅಪೋನ್ರೊ ಡಿಸೋಜ ಅದರ ನೌಕಾಧಿಸತಿಯಾಗಿದ್ದ. ಫ್ರಾನ್ಸಿಸ್‌ ತನ್ನ ಸರಳ ನಡೆ. 
ನುಡಿಯಿಂದ ಅತೀ ಶೀಘ್ರದಲ್ಲೇ ಇದೇ ಹಡೆಗಿನಲ್ಲಿದ್ದೆ ಸರ್ವರ ಗೌರವಾದರಕ್ಕೆ ಪಾತ್ರೆ 
ನಾದ. ಅವನನ್ನು ಎಲ್ಲರೂ ಪನಿತ್ರ ಗುರು ಎಂದು ಸಂಬೋಧಿಸುವಷ್ಟರೆ ಮಟ್ಟಕ್ಕೆ 
ಬೆಳೆನ. ತನ್ನ ಕೆಲಸಕಾರ್ಯ, ಬೇಕು-ಬೇಡಗಳಿಗೆ ಸ್ವಾವಲಂಬಿಯಾಗಿದ್ದ ಫ್ರಾನ್ಸಿಸ್‌ 
ಇತರರ ಸೇವೆಗೂ ಮುಂದಾಗುತ್ತಿದ್ದ. ಪ್ರಯಾಣದ ಅವಧಿಯಲ್ಲಿ ಅನಾರೋಗ್ಯಕ್ಕೆ 
ತುತ್ತಾದರೂ ಫ್ರಾನ್ಸಿಸ್‌ ಇತರರ ನೆರನಿಗೆ ಧಾವಿಸುತ್ತಿದ್ದುದು ಸರ್ವೇಸಾಮಾನ್ಯ 
ವಾಗಿತ್ತು. ಲಿಸಬನ್ಸಿನಿಂದ ಹೊರಟ ಐದುಹಡಗುಗಳು ಒಟ್ಟಾರೆ ತೇಲುವ ಅ 


೭೬೬ ಮಾನವಿಕ ಕರ್ಣಾಟಕ 


ಮಾರ್ಪಟ್ಟು ರೋಗಿಗಳ ಶುಶ್ರೂ ಸೆಗೆ ಫ್ರಾನ್ಸಿಸ್‌, ಪಾಲ್‌ಮರಿನೋ ಹಾಗು ಮನ್ಸಿಲ್ಲಸ್‌ 
ಮುಂದಾದರು. ಹವಾಗುಣ ಮತ್ತೆ, ಸ್ಥಿಮಿತಕ್ಕೆ ಬಂದು ಯಾನ ಮುಂದುವರೆಯುವವ ' 
ಕಿವಿಗೂ ಫ್ರಾನ್ಸಿಸ್‌ ಮತ್ತು ಅವನ ಸಹಚಾರರಿಗೆ ರೋಗಿಗಳ ಶುಶ್ರೂ ಸೆಯೇ ಪ್ರಮುಖ 4 
ನಾಯಿ ಭಾರತವನ್ನು ತಲುಪುವ ಮುನ್ನ ಮಧ್ಯೆ ಮೊಜನ್ಚಿ ಕ್‌ನಲ್ಲಿ ನಿಲ್ಲಬೇಕಾ ' 
ಯಿತು. ಭಾರತದಿಂದ ಬಂದ ಸುದ್ಧಿ ಗೌರ್ನರ್‌ remiss ತ್ವರಿತ ಯುದ್ಧ ತ 
ಯಲ್ಲಿ ತುರ್ತು ಪ್ರಯಾಣ ಕೈಗೊಳ್ಳ ಲು ಪ್ರೇಕೇಪಿಸಿತು. ಶಿದರುತೆ ಗಾರ್ನೆ ರ್‌ 
ಫ್ರಾನ್ಸಿಸನೊಡಗೂಡಿ ಹೊರಟು. ಷಾ ಮಧ್ಯ ಮೆಳಿಂದೆ ಮತ್ತು ಸೊಕೊಟ್ರಗಳ ಕ್ಲಿ 
ಲಘು ವಿಶ್ರಾಂತಿಗಾಗಿ ತಂಗಿದರು. ಆ ದ್ವೀಪಗಳಲ್ಲಿ ಫ್ರಾನ್ಸಿಸ್‌ ಕ್ರೈಸ್ತ ರಿಗೆ ಬೋಧಿಸಿ | 
ಅಲ್ಲಿ ನಿಲ್ಲುವ ಯೋಚನೆ ಮಾಡಿದನು. 'ಅದಕೆ ಗೌಕ್ಟ್ರ ರನು ಅದಕ್ಕೆ ಕಿವಿಗೊಡದೆ ಹೊರಟು ' 
1542 ರಮೇ 4 ರಂದು ಸಂಜೆ ಗೋವಾವನ್ನು ಗೌಪ್ಯವಾಗಿ Las 
ಇಲ್ಲಿಂದ ಮುಂದೆ ಫ್ರಾನ್ಸಿಸ್‌ ಕೈ NOs: ಪ್ರಯಾಣ ಅಪಾರ. ಕ್ಲೈಸಧರ್ಮದ 
ಛಾವಡಿಯಡಿಗೆ ತಂದ ಹ ಸಂಖ್ಯೆ ಅಪರಿಮಿತ. ಮುಂದಿನ ಹತ್ತು ವರ್ಷಗಳು 


ಫ್ರಾನ್ಸಿಸ್‌ ಗೋವಾದಿಂದ ದಕ್ಷಿ ಣಕ್ಕೆ ಕರಾವಳಿ ಅಂಚಿನಲ್ಲಿ ಕೊಚ್ಚಿ A ತುತ್ತು ಕೋ 
ರಿನ್‌, ಕೇಪ್‌ ಕಾಮೋರಿನ್‌' “ಮತ್ತೆ ಉತ್ತರಕ್ಕೆ ರಾಮೇಶ್ವ ರದನೆಕಿನಿಗೂ ಧಾರ್ಮಿಕ : 
ಪ್ರಚಾರ ಕೈ ಗೊಂಡು ಹಳ್ಳಿಹಳ್ಳಿ ಗೂ ಚೀಟಿ ಕೊಟ್ಟು ಆಮಿ ಮನವೋಲಿಸಿ ಕೈಸ್ತ 
ಮತಕ್ಕೆ ಮತಾಂತರಗೊಳ್ಳು ನಂತೆ ಪ್ರೇರೇಪಿಸಿ ಯಶಸ್ಸನ್ನು ಸಡೆದ ಕಾಲ. ಇದಕ್ಕೆ 
ಕಳಶವಿಟ್ಟ ತೆ ದೂರಪಾ ಬ್ರಚ್ಯನಾಡುಗಳಿಂದ ಜಪಾನ್‌, ಮಲಕ್ಕಾ, ಚೀನಗಳಿಗೂ ಧರ್ಮ ' 
ಸಂದೇಶವನ್ನು ಒಯ್ದು ತನ ನ್ಮೂಲಕ ಕ್ರ್ಫೆಸ್ತ ಸಂದೇಶವನ್ನು ಅರುಹಿದ ಮಹನೀಯ 
ನಾದನು. 154) ರಿಂದ 1553 ರವರೆಗೆ ಪಶ್ಚಿಮ kee ಸೆರಗಿನ ನೂರಾರು ' 
ಜನಾಂಗಗಳ ಆರಾಧ್ಯ ದೈವವಾಗಿ ಜ್ಞಾ ಣಾ ನಜ್ಯೋತಿರ ಬಂತೆ ಹೋದೆಡೆಯಲ್ಸೆಲ್ಲ ಜ್ಞಾ ನ 
ವನ್ನು ಬೆಳಗುತ್ತ ಕ್ರೈಸ್ತ ಧರ್ಮವೆಂಬ ನಂದಾದೀಸಕ್ಕೆ ಬತ್ತಿಯಾಗಿ ನಿಂತು ಬೆಳಗಿ 
ಅಬಾಲನೃದ್ದ ರಗೆ ಆ ಅಧ್ಯಾತ್ಮಿ ಕ ದಾರಿ ತೋರಿ ಅದರಲ್ಲೇ ಲೀನವಾದ. 
ಸೋಪಾವವನ್ನು ತಲುಪುತ್ತಿದ್ದಂತೆ ಫಾ ಫ್ರಾನ್ಸಿಸನು ಬಿಷಸ್ಸನನ್ನು ಸಂದರ್ಶಿಸಿ ತನ್ನ 
ಲ್ಲಿದ್ದ ಅಧಿಸ್ಫತ ಸನ್ನ ದುಗಳನ್ನು ಅರ್ಪಿಸಿ ತನ್ನನ್ನೇ ಬಸ್ಸಿಗೆ ಒಪ್ಪಿಸಿದ. ಅನನ 
ಸರಳತೆಯನ್ನು ಮೆಚ್ಚಿದ ಬಿಷ್ವನು ಅವನಿಗೆ" ಧರ್ಮಪ್ರಚಾರ ಮಾಡುವಲ್ಲಿ ಸರ್ವ 
ಸ್ವಾತಂತ ತ್ರ್ಯನನ್ನು "ನೀಡಿದ. ಫ್ರಾನ್ಸಿಸನು 16 ನೆಯ ಶತಮಾನದಲ್ಲಿ ಪ್ರಚಲಿತದಲ್ಲಿದ್ದ 
ಭಕ್ಷಿ ಸಂಥದ ಮಾರ್ಗವನ್ನು ಧರ್ಮ ಬೋಧನೆಯಲ್ಲಿ ಅನುಸರಿಸಿದ್ದು ಮತ್ತೊಂದು 
ಗಮನಾರ್ಹವಾದ ಅಶ. ಜನಸಾಮಾನ್ಯರಿಗೆ ಆಧ್ಯಾತ್ಮಿಕ ಜ್ಞಾನ ಗಾ ್ರಹ್ಯವಾಗು 
ವುದು ಆಡುನುಡಿ ಯೆಲ್ಲಿ ಬೋಧಿಸಿದಾಗ ಮಾಕ್ರ ಸಾಧ್ಯವೆಂಬ ಬಸನಣ್ಣನ ಅರಿವನ್ನು 
ಅನುಸರಿಸಿದ ಭಕ್ತಿ ಸಂಥನ ಅನುಯೋಾಯಿಗಳಂತೆ ಫ್ರಾನ್ಸಿಸ ಸನು ತನ್ನ "ಧರ್ಮಸ್ರ ಸಾರೆ 
ಕಾರ್ಯದಲ್ಲಿ ಕೈಯಲ್ಲಿ ಗಂಟೆ ಹಿಡಿದು ಬೀದಿಯಲ್ಲಿ ಬಾರಿಸುತ್ತ ಅಬಾಲವೃದ್ಧ ರಾದಿಯಾಗಿ 
ಎಲ್ಲರೆ ಗಮನವನ್ನು ತನ್ಮೂಲಕ ತನ್ನತ್ತ ಆಕರ್ಷಿಸಿ, ಎಲ್ಲರನ್ನೂ ಸಮೀಪದ ಚೌಕಕ್ಕೆ 


ಸಂತ ಫ್ರಾಸ್ಸಿಸ್‌ ಕ್ಸೇವಿಯರ್‌ ೭೭ 


ಕಕಿದೊಯ್ದು ಅಲ್ಲಿ ಧರ್ಮ ಬೋಧನೆ ಮಾಡಿ ಕಿಸ ನ ಗುಣಗಾನ ಮಾಡಿ, ಭಜಿಸಿ ಅವರ 
ಮನವೊಲಿಸಲು ಸ್ರಯತ್ನಿಸುತ್ತಿದ್ದನು. ಇದಕ್ಕೆ ಕಿರೀಟನ್ರಾಯವಾಗಿ ಸರಳ ಜೀವನ 
ನಡೆಸುನೆದರ ಮೂಲಕ ಅಸಂಖ್ಯಾತ ಜನರ ಕೇಂದ್ರಬಿಂದುವಾಗಿ ಅತಿ ಶೀಘ್ರದನ್ಲೆ 
ಗೋವಾದಲ್ಲಿ ಸ್ರಸಿದ್ಧನಾದ. ವೃದ್ಧರ ಹಾಗೂ ರೋಗಿಗಳ ಬಗೆಗೆ ಹೆಚ್ಚು ಮುತುವರ್ಜಿ 
ವಹಿಸಿ ಅವರ ಶುಶ್ರೂಷೆಗೆ ಮುಂದಾಗಿ ಇತರರಿಗೆ ಆದರ್ಶನಾದ. ಹೀಗೆ ನಾಲ್ಡು 
ತಿಂಗಳು ಕಳೆದ ನಂತರ ಗೌರ್ನರನು ಫ್ರಾಸ್ಸಿ ಸಸಿಗೆ ಕೊಂಕಣ, ಕೋರಮಂಡಲಗಳಿಗೆ 
ಪ್ರಸಾರ ಕಾರ್ಯಕ್ಕಾಗಿ ಭೇಟಿ ನೀಡಲು ಆಜ್ಞಾಪಿಸಿದ. ಗೋವಾದಿಂದ, ಕೊಚ್ಚಿನ್‌, 
ಕೇಪ್‌ ಕಾಮೋರಿನ್‌, ರಾಮೇಶ್ವ ರದವರೆನಿಗೆ ತೀರೆ ಪ್ರದೇಶದಲ್ಲಿ ಹಲವಾರು ಬಾರಿ 
ಪ್ರವಾಸ ಕೈಗೊಂಡ ಕ್ಸೇವಿಯರ್‌ ಮೀನುಗಾರರ ಏಳ್ಗೆಗಾಗಿ ಶ್ರಮಿಸಿದ್ದು. ಅವರನ್ನು 
ಕ್ರ ಸ್ವಧರ್ಮಾವಲಂಬಿಗಳನ್ನಾಗಿ ಮಾಯುನಲ್ಲಿ ಯಶಸ್ವಿಯಾದ. ಪರಿವಾರ ಜಾತಿ, 
ಬೇಡ ಜಾತಿ, ಬೆಸ್ತ ಹಾಗು ಮುಕ್ಸವರ್‌ ಜನಾಂಗದ ಜನರನ್ನು. ಮತಾಂತರಿಸುವಲ್ಲಿ 
ಸಫಲನಾದ. ಹಾಗು ಧರ್ಮ ಪ್ರಚಾರ ಮಾಡುವ ಸಲುವಾಗಿ ತಮಿಳನ್ನು ಕಲಿತು 
ಅವಶ್ಯಕವಾದ ಬೋಧನೆಗಳನ್ನು ತಮಿಳಿಗೆ ಭಾಷಾಂತರಿಸಿದ. ಹಾಗೆ ಮತಾಂತರ 
ಗೊಂಡವರಿಗೆ ಸೂಕ್ತ ಮಾರ್ಗದರ್ಶನ ನೀಡಲೆಂದು ವೇತನ ಸಡೆಯುವ ಪ್ರತಿನಿಧಿಗಳನ್ನು 
ನೇಮಿಸಿದ. ಪೋರ್ಚುಗಲ್‌ ರಾಣಿಯ ಮೊರೆಹೊಕ್ತು ಮುತ್ತಿ ನ ಸಂಗ್ರಹಣಾ ಕಾರ್ಯದಿಂದ 
`ಬರುವೆ ಲಾಭೆದೆ ಒಂದು ಭಾಗ ರಾಣಿಯೆ ಪಾದರಕ್ಷೆಯ ವೆಚ್ಚಕ್ಕೆ ಮೀಸಲಾಗಿದ್ದು 
ಅದನ್ನು ಪ್ರೆತಿನಿಧಿಗಳ ವೇತನವನ್ನು ಭರಿಸಲು ಅವಳಿಂದ ದತ್ತಿಯಾಗಿ ಪಡೆದನು. ಇದ 
ರಿಂದ ಅನನಿಗೆ ವರ್ಷಕ್ಕೆ 4000 ಸೆಣ ಆದಾಯ ಬರುವಂತಾಯಿತು. ಫ್ರಾನ್ಸಿಸ್‌ 
ಮದ್ಯಪಾನದ ಕಡುವೈರಿಯಾಗಿದ್ದೆನು. ಮದ್ಯ ಪಾನದಲ್ಲಿ ತೊಡಗಿರುವವನ್ನು ಶಿಕ್ಷಿಸಲು 
ಅಧಿಕಾರಿಯೊಬ್ಬನನ್ನು ಧರ್ಮಾಧಿಕಾರಿಗೆ ಸಹಾಯಕವಾಗಿರೆಲು ನೇಮಿಸಿದ್ದನು. ಅವರು 
ಕೆಲಸದಲ್ಲಿ ಹೆಚ್ಚೆ ಆಸತ್ತೆ ರಾಗಿರೆನಂತೆ ಮಾಡಲು ಭಕ್ಷೀಸನ್ನು ಘೋಷಿಸಿದ್ದು 
ಹಾಗೂ ಮೆದ್ಯಪಾನ ಮಾಡುತ್ತಿದ್ದ ಸ್ತ್ರೀಯರನ್ನು ಮೂರು ದಿನ ಕಾರಾಗೃಹದಲ್ಲಿ ಬಂಧಿಸಿ 
ಶಿಕ್ಷಿಸುತ್ತಿದ್ದನು. ಈ ರೀತಿಯಾಗಿ ಮದ್ಯಪಾನವನ್ನು ಸಂಪೂರ್ಣವಾಗಿ ವರ್ಜಿಸಲು 
ಯತ್ನಿಸಿದ ಅವನ ಸ್ರಯತ್ನ ಪ್ರಶಂಸಾರ್ಹೆವೇ ಸರಿ. 1543ರಸ್ಲೊಮ್ಮೆ ಗೋವಾಕ್ಕೆ 
ಬಂದಾಗ ಜೀಸಸ್‌ ಸಂಸ್ಥೆಯ ಸ್ಥಾಪನೆಗೆ ಸೋಸನ ಅಧಿಕೃತ ಒಪ್ಪಿಗೆ ಹಾಗು ಅದರೆ 
. ಅಧ್ಯಕ್ಷನಾಗಿ ಇಗ್ಲಿಸಿಯೆಸ್‌ ಟೊಯೆಲ್ಲನ ಆಯ್ಕೆಯಾಗಿರುವ ವಿಷಯ ತಿಳಿದು ಪರಮಾ 
ನಂದಗೊಂಡನು. 1544ರಲ್ಲಿ ಮತ್ತೆ ಹಿಸರಿ ತೀರಕ್ಕೆ ಪ್ರಯಾಣ ಬೆಳೆಸಿ ಅಕ್ಲಿಗೆ ಬರುತ್ತಿ 
ದ ತೆ ಕೇಪ್‌ ಕಾನೋರಿನ”ನ ಸರವ ಜನಾಂಗದೆ ಮೇಸೆ ಒಳಪಾಂತ್ಯುದ ಬೇಡರು 
ಆಕ್ರಮಣ ಮಾಡಿ ಸೆರಿವಾರ ಜನ ದ್ವೀಪಕ್ಕೆ ಸೆಲಾಯನಗೆ ದಿರುವ ನಿಷಯ ಸಿಡಿಲಿನಂತೆ 
ಅವನಿಗೆ ತಲುಪಿತು. ಕುರಿಗಳೆನ್ನು ಕಾಯುವೆ ಸಮರ್ಥ ಕುರುಬನಂತೆ ತಕ್ಷಣವೇ 
ಫ್ರಾನ್ಸಿಸ್‌ ತನ್ನ ಹಿಂಬಾಲಕರೆ ರಕ್ಷಣೆಗೆ ಮುಂದಾಗಿ ಸುತ್ತಮುತ್ತಲಿನ ಹಳ್ಳಿಯ ಜನರ 
ನೆರಪು ಸಡೆದು ಸರವ ಜನಾಂಗದವರನ್ನು ರಕ್ಷಿಸುವಲ್ಲಿ ಸಫಲನಾದ. 


೭೬೮ | ಮಾನವಿಕ ಕರ್ಣಾಬೆಕ 


1544ರಲ್ಲೇ ಮನ್ಸಾರ” ದ್ವೀಪದ ನಿವಾಸಿಗಳ ಆಹ್ವಾನದ ಮೇಕೆಗೆ ತನ್ನ 
ಸನೀಸವರ್ತಿಯೊಬ್ಬನನ y ಹಾಟ ಮನ್ನಾರ್‌ ದ್ವಿ (ತಕ್ಕ ಧರ್ಮ ಪ್ರಸಾರಕ್ಕೆ... 


ಕಳುಹಿಸಿದ. ಇದನ್ನು ತಿಳಿದ ಜಾಫ್ನಾದ ದೊರೆ ಸೇನೆಯನ್ನು ಕಳುಹಿಸಿ ಮತಾಂತರಿ 4 


34 


ಗಳನ್ನು ಸನೆಬಡಿಸಿದ. ಈ ಮಧ್ಯೆ ತಿರುವಾಂಕೂರಿನ ರಾಜ ಮುಕ್ಳುವಾರ ಜನಾಂಗದವ ' 


ವರಿಗೆ ಧರ್ಮ ಬೋಧನೆ ವಣಡೆಲು ಫ್ರೂನ್ಸಿಸನಿಗೆ ಅನುವುತಿ ನೀಡಿದ್ದ, ಅದರೆ ಫಲವಾಗಿ 


ಸುಮಾರು 10,000 ಮಂದಿಯನ್ನು ವತಾಂತರಿಸಿದ್ದ. ಅದರೆ ಮನ್ನಾ ರಿನ ನರಮೇಥ ' 
ಕ್ಷೇನಿಯರನನ್ನು ಕೂಡಲೆ ಗೋವಾಕ್ಕೆ ಗಥಾವಿಸುವಂತೆ ಮಾಡಿತು. ಗೋವಾದಲ್ಲಿ ' 
ಗೌರ್ಸರನನ್ನು ಸಂದರ್ಶಿಸಿ ಮನ್ನಾರ್‌ ರಾಜನ ವಿರುದ್ಧ ಜರೂರು' ಕ್ರಮ ಕೈಗೊಳ್ಳಲು ¥ 


ಒತ್ತಾಯಿಸಿ, ಗೌರ್ನರನು ನಾಗಪಟ್ಟಣದ ಸೇನಾಧಿಸ ತಿಗೆ ಕ್ರಮ ಕೆಗೆ 5/ಕೊಳ್ಳೆ ಲು ಆಕ 


ನೀಡಿದ ಮೇಲೆ ಫ್ರಾನ್ಸಿಸನು ಮಲಬಾರಿಕತ. ಪ್ರಯಾಣ ಹೊರಟು “ಇ ರಲ್ರಿ % 


ಕೊಚ್ಚಿ ನನ್ನು ತಲುಪಿದನು. ಅಲ್ಲಿ ಅವನಿಗೆ ಆಗ್ಲೇಯ ಏಷ್ಯದಲ್ಲಿ ಧರ್ಮಸ್ರಚಾರಕ್ಕೆ 
ಹೆಚ್ಚ ಅನಕಾಶವಿದೆ ಎಂಬ ಆಂಶ ಆಗ ತಾನೇ ಬಂದಿದ್ದ ಪ್ರಯಾಣಿಕರಿಂದ ತಿಳಿಯಿತು. 
ಅಲ್ಲಿಂದ ನಾಗಸಟ್ಟಣಕ್ಕೆ ಬಂದಾಗ ಅಲ್ಲಿ ಪೋರ್ಚುಗೀಸ್‌ ಅಧಿಕಾರಿ ಜಾಫಾ ಬ ದೊರೆ 
ಯೊಂದಿಗೆ ಷಾವೂಲಾಗಿರುವ ವಿಸಯ ತಿಳಿದು ಬೇಸರಗೊಂಡನು, ಅಲ್ಲಿಂದ ಜ್ಯ 
ಪುರದ ಸಂತ ಥಾಮಸ್‌ನ ಇಗರ್ಜಿಯಲ್ಲಿ ತಂಗಿದ್ದು ಹಲವಾರು ದಿನಗಳ ಧ್ಯಾನದ 
ನಂತರ ಮಲಕ್ಕ ದ್ಧಿ ಹೀಸಕ್ಕೆ ಹೋಗಲು ನಿಗ ಕಯಿಸಿದನು. 

ಒಂದು ತಿಂಗಳ ಪ ರ್ರಯಾಣದ ನಂತರ ಮಲಕ್ಕ ದ್ವೀನವನ್ನು ತಲುಪಿ ಮಸೆಯಾ 
ಭಾಷೆಗೆ ಪ್ರಾರ್ಥನೆಗಳನ್ನು. ಅನುವಾದಿಸಿ ಬೋಧಿಸ ಸಡಗಿದನು. ಅಲ್ಲಿಂದ ಅಂಚೋನ- 
ಟರ್ನೆಟ್‌_ ಮಾರ್ಟ್ಸೆದ್ದೀಪಗಳಿಗೆ ಭೇಟ ನೀಡಿ ಅಲ್ಲಿನ ಜನರಿಗೆ ಧರ್ಮೋಪದೇಶ ಮಾಡಿ 
ದ್ದ ನು. ಈಸ ಸ್ಟ ಳಗಳಿಗೆ ಪ್ರಯಾಣ ಮಾಡುತಿ, ದ್ದಾ ಗ ಒಮ್ಮೆ ಭೀಕರ ಆಸೆಗಳ ಹೊಡೆ 
ತಕ್ಕ ಹಡೆಗು ತಿಕಾ ಅದನ್ನು ಶಮನಗೊಳಿಸಲು ತನ್ನ ಶಿಲುಬೆಯನ್ನು ಕೊರಳಿ 
ನಿಂ ೨ದ ತೆಗೆನು ಅಲೆಗಳನ್ನು ಮುಟ್ಟು ತ್ರಿ ದ್ದಾ ಗೆ ಕೈಜಾರಿ ಸಾ ಸಾಗರ ತಳ ಸೇರಿತು. ಸಾಗರ 
ಪ್ರಶಾಂತಗೊಂಡು ಅವರ ಸೆ ಸಣದ ಸುಖಾಂತ್ಯವಾಗಿತ್ತು. ಆದರೆ ಶಿಲುಬೆ ಕಳೆದು 
ಹೋದ ಕೊರಗು ಫಾನ್ನಿ ಸನನ್ನು ಕಾಡುತ್ತಿತ್ತು. ಮಾರನೆಯ ಮುಂಜಾನೆ ಫ್ರಾನ್ಸಿಸ್‌ 
ಸೆಹಚಾರದೊಡನೆ ತೀರದಲ್ಲಿ ನಣೆದಾಡುತಿ ದ್ಹಾಗೆ ಏಡಿಯೊಂದು ಶಿಲುಬೆಯನ್ನು ತರು 
ತ್ತಿರುವುದನ್ನು ಕಂಡು ಫ್ರಾನ್ಸಿಸನು ಮೂಕನಾದನೆಂಬ ಉಸ್ಲೀಖ ಅವನ ಸಹಚಾರಿಗಳ 
ಪತ್ರ ದಿಂದ ರೊರಕುತ್ತ ದೆ. ಇದು ದಂತಕಥೆ ಇರಬಹುದು. ಆದರೆ ಈ ಘಟನೆ ಅವನ 
ಆತ್ಮ ವಿಕಾಸಕ್ಕೆ ಸ 3 ತೀಕವಾಗಿಡೆ. 1547ರಲ್ಲಿ ಮಲಕ್ಕಾದಿಂದ ಭಾರತಕ್ಕೆ ವಾಸಸ್ಸಾ 
ಗಳು ಪೆ ಹಡ. ಕೈಗೊಂಡನು. ಆಗ ಅಲ್ಲಿಂದ ಹತ್ತು ಮಂದಿ ಬಾಲಕರನ್ನು ಗೋವಾದ 
ಸಂತ ಪಾಲ್‌ ಕಾಲೇಜನಲ್ಲ ಶಿಕ್ಷಣಕ್ಕೆ ಡು. ತನ್ನ ಜೊತೆ ಕರೆದುಕೊಂಡು ಹೊರಟನು. 

: ಮಲಕೃದಲ್ಲಿ ಫ್ರಾ ನ್ಸಿಸ್‌ ಜಪಾನಿನ' ಬಗ್ಗೆ ಪೋರ್ಚುಗೀಸ್‌ ವ್ಯಾಪಾರಿಗಳ 
ಮೂಲಕ ಕೇಳಿ ತಿಳಿದನು. ಹಾಗು ಆ ಸಂದರ್ಭದಲ್ಲಿ ಅಂಜಿರೋ ಎಂಬ ಜಪಾಥೀಯ 


5 ಅತೆ ರಕತ 


4. | 
ತ 
| 


ಸಂತ ಫ್ರಾನ್ಸಿಸ್‌ ಕ್ಟೇನಿಯರ್‌ ೬೯ 


ನನ್ನು ಸಹ ಭೇಟಿಯಾದನು. ಅಂಜಿಶೋ ಫ್ರಾನ್ಸಿಸನಿಗೆ ಜಪಾನಿಗೆ ಬರಲು ಆಹ್ಪಾನಿಸಿ 
ದನು. ಜಪಾನಿಗೆ ಹೋಗಲು ಯೋಚಿಸಿ | 548ರಲಿ ಅಂಜಿರೋನ ಜೊತೆ ಕೊಚ್ಚಿನ್‌ಗೆ 
೧೧ ಠ್‌ 
ಆಗಮಿಸಿದನು:  ಕೊಚಿನ"ನಿಂದ ಎರಡು ಬಾರಿ ಫಿಷರಿ ತೀರಕೆ ಭೇಟ ನೀಡಿ ಅಲಿನ ಪರಿ 
ಸ್ಥಿತಿಯ ಅಧ್ಯಯನ ಮಾಡಿ ಅಲ್ಲಿನ ಪ್ರತಿನಿಧಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದನು. 
ಇವೇ ಸಂದರ್ಭದಲ್ಲಿ ಕೊಚ್ಚಿನ್‌, ಕ್ರಾಂಗನೂರ”, ಕ್ವಿಲಾನ್‌ಗಳಲ್ಲಿ ಒಂದೊಂದು 
ಕಾಲೇಜನ್ನು ಸ್ಥಾಪಿಸಿ ಅದರ ಹೊಣೆಯನ್ನು ಜೀಸಸ್‌ ಸಂಸ್ಥೆಗೆ ವಹಿಸಿದನು. 154) 
ರಷ್ಟು ಹಿಂದೆಯೇ ಗೋವಾದಲ್ಲಿ ಕಾಲೇಜಿದ್ದು ಅದರ ಹೊಣೆ ಕ್ಷೇವಿಯರ”ಗೆ ನೇರವಾಗಿ 
1548ರಲ್ಲಿ ಬಂದರೂ ಅದರ ಏಳ್ಗೆಗೆ ಹೆಚ್ಚ ದುಡಿದದ್ದು ಪಾಲ್‌ ಕಾಮೋರಿನ್‌ ಎಂಬು 
ದನ್ನು ಮರೆಯುವಂತಿಲ್ಲ ಮಲಬಾರ್‌ ಹಾಗು ಕೋರಮಂಡಲಗಳನ್ನು ವ್ಯವಸ್ಥಿತ 


(0 


ಗೊಳಿಸಿ 1549ರಲ್ಲಿ ಕ್ಷೇವಿಯರನು ಅಂಜಿರೋ ಹಾಗು ಇನ್ನಿತರ ಅನುಯಾಯಿಗಳೊಡನೆ 
ಕೊಚ್ಚಿನ್‌ನಿಂದ ಜಪಾನಿನತ್ತ ಪ್ರಯಾಣ ಬೆಳೆಸಿದನು. ಅದೊಂದು ಅಂತರಾಸ್ಟ್ರೀಯ 
ಗುಂಪಿನಂತೆ ಹಲವಾರು ದೇಶದ ಜನರನ್ನು ಪ್ರತಿನಿಧಿಸಿತ್ತು. ನಾಲು ತಿಂಗಳ ಪ್ರಯಾ 
ಣದ ನಂತರ ಅಂಜಿರೋವಿನ ತೌರೂರಾದ ಕಗೋಸಿಸುವನ್ನು ತಲುಪಿದರು. ಅಲ್ಲಿ 
ಒಂದು ವರ್ಷ ತಂಗಿದ್ದರು. ಆ ಅವಧಿಯಲ್ಲಿ ಫ್ರಾನ್ಸಿಸನು ತನ್ನ ನಡೆ-ನುಡಿ, ಜೀವನ 
ವೈಖರಿಯಿಂದ ಜಪಾನೀಯೆರನ್ನು ಕ್ರೈಸ ಧರ್ಮಕ್ಕೆ ಮತಾಂತರಿಸುವಲ್ಲಿ ಜಯಶೀಲ 
'ನಾದ. ಅವನು ಜಪಾನೀಯರ ಬಗ್ಗೆ ಆಡಿರುವ ಪ್ರಶಂಸೆಯ ಮಾತು ಇಂದಿಗೂ ಸೂಕ್ತ 
ವಾಗಿದೆ... ಇವರ ಏಳ್ಗೆಯನ್ನು ಸಹಿಸದ ಬೌದ್ಧ ಭಿಕ್ಷುಗಳು ರಾಜನ ಕನಿ ಚುಚ್ಚಿ 
ಕ್ರೈಸ್ತಧರ್ಮ ಬೋಧನೆಯನ್ನು ಮತ್ತು ಮತಾಂತರವನ್ನು ಸಂಪೂರ್ಣ ನಿಸೇಧಿಸುವತತೆ 
ಮಾಡಿದರು. ಇದರಿಂದಾಗಿ ಕ್ಲೇನಿಯರನು ತನ್ನ ನೆಸಿಯನ್ನ 1550ರಲ್ಲಿ ಹಿರೋಡಕ್ಷೆ 
ಬದಲಾಯಿಸಿ ಜಪಾನಿನ ರಾಜನನ್ನು ಸಂದರ್ಶಿಸಲು ಕಿಯೋಟೊ ನಗರಕ್ಕೆ ಪಾದ ಬೆಳೆಸಿ 
ದನು. ಆದರೆ ಅವನಿಗೆ ರಾಜದರ್ಶನ ದೊರೆಕಲಿಲ್ಲ. "ಮೇಲಾಗಿ ರಾಜಾಜ್ಞೆ ಕೋಟಿ 
ಯಿಂದ ಮೂರು ಮೈಲಿ ಸುತ್ತಳತೆಯೊಳಗೆ ಮಾತ್ರೆ ಶಕಿಯುತವಾಗಿದೆಯೆಂಬ ಅಂಶೆ 
ತಿಳಿದು ಹೆತಾಶೆನಾಗಿ ಹಿಂದಿರುಗಿದನು. ಆದೆರೂ ನಿರಾಶನಾಗದಡೆ ಯೆ_ಮೆಗೂಚಿ ಸಂಗಡದ 
ಸ್ಥಳೀಯ ನಾಯೆಕೆನನ್ನು ಸಂದರ್ಶಿಸಿ ತಾನು ಪೋರ್ಚುಗೀಸ್‌ ದೊರೆಯೆ ರಾಯಭಾರಿ 
ಯೆಂದು ಪರಿಚಯಿಸಿಕೊಂಡು ಧರ್ಮಸ್ರಚಾರಕ್ಕೆ ಅನುಮತಿಯನ್ನು ಪಡೆದನು. ಈ 
ದಿಸೆಯಲ್ಲಿ ಸನ್ನ ದನ್ನೂ ಪಡೆಯುವಲ್ಲಿ ಯಶಸ್ವಿಯಾದನು. ಅಲ್ಲಿ ತಂಗಿದ್ದ ನಾಲ್ಕು 
ತಿಂಗಳ ಅನಧಿಯುಲ್ಲಿ ಸಮುರಾಯಿ ವರ್ಗಕ್ಕೆ ಸೇರಿದ ಜನರನ್ನು ಮತಾಂತರೆಗೊಳಿಸುನಲ್ಲಿ 
ಸಫಲನಾದನು. ಆದರೆ ಒಕಿನೋಹಾಮಕ್ಕೆ ಪೋರ್ಚುಗೀಸ್‌ ಹಡೆಗುಗಳು ಬಂದಿರುವ 
ಸುದಿ ತಿಳಿದು ಮೂವರು ಜಪಾನಿ ಪಾದ್ರಿ ಗಳೊಂದಿಗೆ ರೇನಿಗೆ ಬಂದನು. ಆದರೆ ಅವನಿ 
4 ಪತ್ರ ಕಾದಿರಲಿಲ್ಲ. ಅಲ್ಲಿಂದ ಗೋವಾಕ್ಕೆ ಹೋಗಲು ತೀರ್ಮಾನಿಸಿ 


ಗಾಗಿ ಏನು ) ; 
ಯೆನ್‌ ದ್ವೀಪವನ್ನು ತಲುಪಿದನು. 


ಹೊರಟು | 551ರ ಡಿಸೆಂಬರ” 17ರಂದು ಸ್ಯಾನ್ಸಿ 
ಅಲಿ ಚೀನದ ಬಗೆಗೆ ಕೇಳಿದನು. ಅಲ್ಲಿಗೂ ಹೋಗಲು ಆಲೋಟಚಿಸುತ್ತ 1552ರ ಜನವರಿ 


೮೦ ಮಾನೆವಿಕೆ ಕರ್ಣಾಬೆಕ | 
ಟ್‌ 
ಗ 


ಯಲ್ಲಿ ಕೊಚ್ಚಿ ನನ್ನು ತಲುಪಿದನು. ಅಲ್ಲಿಂದ ಗೋವಾಕ್ಕೆ ಬಂದು ಅಲ್ಲಿನ ಪರಿಸ್ಥಿತಿ » 
ಯನ್ನು ಪರಿಶೀಲಿಸಿ 1552 ರ ಏಪ್ರಿಲ್‌ 18 ರಂದು ಚೀನಾಕ್ಕೆ ಫೆರೀರಾ ಎಂಬ ವ ಪಾ | | 
ರಿಯೂ ಸೇರಿದಂತೆ 6 ಮಂದಿಯೊಂದಿಗೆ ಚೇನಕ್ಕೆ ಪ್ರಯಾಣ "ಕಳೆದನು. 
ಮಲಕ್ಕದ ಪೋರ್ಚುಗೀಸ್‌ MRE. ವಾಸ್ಟೋಡೆಗಾಮನ ಕಿರಿಯೆಪುತ್ರನಾಗಿ 
ದ್ದರೂ, ಚೀನಾದೇಶಕ್ಕೆ ಸಾಧಾರಣ ವ್ಯಾಪಾರಿಯೋರ್ವನನ್ನು ರ 
ನಿಯೋಜಿಸಿರುವುದು ತನಗೆ ಅಸಮಾನ ಮಾಡಿದಂತೆಂದು ಭಾವಿಸಿ ಫ್ರಾನ್ಸಿ ನಿಸನ ಪ 
ಣಕ್ಕೆ ಅಡ್ಡಗಾಲಿಟ್ಟು ಕಡೆಗೆ ವ್ಯಾಪಾರಿಯನ್ನು ತನ್ನಣ್ಣೀ ಉಳಿಸಿಕೊಂಡು ತನ್ನ ಭೋ 
ವರ್ಗದಿಂದ 25 ಮಂದಿಯನ್ನು ಕ್ಲೇವಿಯರ್‌ನೊಂದಿಗೆ ಕಳುಹಿಸುತ್ತ ಪ್ರಯಾಣಕ್ಕೆ ' 
ಬಿಟ್ಟುಕೊಟ್ಟನು. ಇದರಿಂದ ಚೀನಕ್ಕೆ ಪ್ರವೇಶಿಸುವ ಕ್ಲೇವಿಯರನ ಆಸೆ ಕರಗಿ 
ಹೋಯಿತು. ಆದರೂ ಅಕ್ಟೋಬರ" ತಿಂಗಳಲ್ಲಿ ಚೀನಾದ ತೀರವನ್ನು ತಲುಪಿ ಸ್ಯಾನ್ಸಿ ' 
ಯನ್‌ ದ್ವೀಸದಲ್ಲಿ ಇಳಿದು ಅಲ್ಲಿಂದ ತನ್ನನ್ನು ಗೋಪ್ಯವಾಗಿ ಚೀನದೊಳಗೆ ಕೊಂಡೊ 
ಯ್ಯಲು ಕ್ಯಾಂಟಿನ್‌ನ ವ್ಯಾಪಾರಿಯೊಬ್ಬನನ್ನು ಪ್ರಲೋಭಿಸಿ ಅನನ ಬರುವಿಕೆಯನ್ನು 
ನಿರೀ ಕ್ರಿಸುತ್ತ ನವೆಂಬರ್‌ 21ರಲ್ಲಿ ಅನಾರೋಗ್ಯಕ್ಕೆ ತುತ್ತಾದನು. ಆ ಸಮಯದಲ್ಲಿ | 
ಸಾಂತಾಕ್ರೂಜ” ಹೊರತು ಉಳಿದೆಲ್ಲ ಹಡಗುಗಳು ಹೊರಟುಹೋಗಿದ್ದುವು. ಅವನೊ 
ಡನೆ ಅಂತೋಣಿ ಮತ್ತು ಕ್ರಿಸ್ಪಫರ್‌ ಇದ್ದರು. ನವೆಂಬರ್‌ 28 ರಂದು ಕ್ಸೇವಿಯರ್‌ 
ಮಾತನಾಡುವ ಚೆ, ಸತನ್ಯ ಕಳೆದುಕೊಂಡು ಮೂರು ದಿನ ನಿಶ್ಚೇತನಗೊಂಡಿದ್ದನು. ನಂತರ 
ಜ್ಞಾನ ಬಂದರೂ ಯಾರನ್ನು ಗುರುತಿಸಲಾಗದೆ ಏನನ್ನು ಸೇವಿಸಸೆ ದೇವರ ಧ್ಯಾನದಲ್ಲಿ 
ತೊಡಗಿದ್ದನು. ಡಿಸಂಬರ್‌ 2, 1552 ರ ಶನಿವಾರ ಬೆಳಗಿನ ಜಾವ 5 ಗುಟಿಯ 
ಮಬ್ಬಿ ನಲ್ಲಿ ಅರುಣೋದಯವಾಗುತ್ತಿ ದ್ದ ಂತೆ ಈ ಮಹಾನ್‌ ಚೇತನ ಅಸ್ತಮಿಸಿತ್ತು. 
ಅಲ್ಲಿ "ಶವವನ್ನು ಹೂಳುವಾಗ ದೇಹ ನಶಿಸಿ ಹೋಗಕಸೆಂದು ಸುಣ್ಣವನ್ನು ಹಾಕಿ ಶವವನ್ನು 
Weds 1552ರ ಫೆಬ್ರವರಿಯಲ್ಲಿ ಸಮಾಧಿಯನ್ನು. ಅಗೆದು ನೋಡಿದಾಗ 
ಶವವ್ರೆ ಸ್ವಲ್ಪನ್ರ ಮುಕಾ ಗದಿರುವುದನ್ನು ಕಂಡು ಮಲಕಣಗೆ ಅದನ್ನು ತಂದು ಆಲ್ಲಿ ಹೊಳೆ 
ಲಾಯಿತು. । $53ರ ಆಗಸ್ಟ್‌ನಲ್ಲಿ ಅವನ ಉತ ತ್ರೆ ರೂಧಿಕಾ ರಿ ದರ್ಶನ ಪಡೆಯುನ ಸಲು 
ವಾಗಿ ಗುಂಡಿ ಅಗೆದಾಗ ವಸ್ತಿ ಕೆಡದಿರುವೆದನ್ನು ಕಂಡು ಅಲ್ಲಿಂದ ರಾತ್ರೋರಾತ್ರಿ 
ಅದನ್ನು ಫೆರೀರಾನ ಮನೆಗೆ ಸಾಗಿಸಿ ಅದಕೆ, ಉತ್ಕ ಷಃ ವಸ್ಮ್ಥ ಹೊದಿಸಿ ಹೊಸ ಸೆಟ್ಟಿಗೆ 
ಯಲ್ಲಿ ಇಡೆಲಾ ಯಿತು. 1553ರ ಡಿಸೆಂಬರ್‌ 16 ಕ್ಪೆ ಸತ ಕ್ರೈ ರವಾನಿಸಲಾಯಿತು. 
ಅದನ್ನು ವೈಜ್ಞಾನಿಕ ಪರೀಕ್ಷೆಗೆ ಒಳೆಸಡಿಸಿದಾಗ ಶವ ಇಡದಂತೆ ಮಾಡಲು ಯಾವುಪೇ 
ರೀತಿಯ ರಸ ಸಾಯಸಿಕ ವಸ್ತುಗಳನ್ನು ಉಸಯೋಗಿಸಿಲ್ಲವೆಂಬ ಅಂಶವನ್ನು ಸ್ಥಿರಸಡಿಸಿ 
ದುವು. ಇದನ್ನು ಕ್ಷೆ ವಿಯರ”ನ ಆತ್ಮ ಚರಿತ್ರಕಾರ ತೈಕ್ಷೇರ ಕೂಡ ಒಪ್ಪುತ್ತಾನೆ. ಆ 
ಶವನನ್ನು 1 560ರನಕಿಗ ಸುತಪಾಲ್‌ ಕಾಸೇಜಿನಲ್ಲಿ re ಆದರೆ ಕಟ್ಟಡ 
ವನ್ನು ನಿಸ ಸ್ಮರಿಸುವ ಸಲುವಾಗಿ ಶವಸೆಟ್ಟ ಗೆ ಸನ್ನು ಕೊಠಡಿಯಿಂದ ಇೂಕಡಿಗೆ 15725೮ 
ಹೊಸ ಇಗರ್ಜಿ ಕಟ್ಟುನವರೆನಿಗೂ ನಮನ ಇಯಿತು. 1613ರಲ್ಲಿ ಅದು ಶಾಶ್ವತ 


ಸಂತ ಫಾ ತಾನ್ಸಿಸ್‌ ಕ್ಸ ನಿಯರ್‌ ೮೧ 


ನಾಗಿ ಕಾಲೇಜಿನಿಂದ ಬಾನ್‌ ಜೀಸಸ್‌ ಇಗರ್ಜಿಗೆ ವರ್ಗಾಯಿಸಲಾಯಿತು. ಈಗ 
ಸದ್ಯ ಕ್ಲೇವಿಯರನ ಅಸ್ಥಿ ಇರುವ ಬೆಳ್ಳಿಯ ತಗಡಿನ ಗಾಜಿನ ಪೆಟ್ಟಿಗೆಯನ್ನು ಬಾಮ್‌ 
ನೀಸಸ" ಇಗರ್ಜಿಯ ದಕ್ಷಿಣ ಭಾಗದಲ್ಲಿ ಎತ್ತರವಾದ ನೀಠದ ಮೇಲೆ ಜಾತಿ ಆದು 
1654 ರಿಂದ ಅಲ್ಲಿಯೇ ಇರುವುದು ಆಗ್ಚರ್ಯವೇ ಸರಿ, 
ಇಲ್ಲಿಯವರೆವಿಗೂ ಈ ಶವವನು, ಪೆಟ್ಟಿಗೆಯಿಂದ ಸಾಕಷ್ಟು ಬಾರಿ ತೆಗೆದು ಸರೀಕ್ಷಿಸ 
ಬಾಗಿದೆ. ಇದರೆ ಪರಿಣಾಮವಾಗಿ ಇಂ ಅಂಗಗಳು ಕ್ಸ ತಶಿ ಹೋಗಿವೆ. ಕಲವು ಅಸ್ಥಿ 
ಗಳನ್ನು ಪವಿತ್ರವೆಂದು ಪರಿಗಣಿಸಿ ರೋವರ್‌ ಮತ್ತು ಜಾ ಇಡಲಾಗಿದೆ. 1636 
ಲ್ಲಿ ದೇಹದ ಆಂತರಿಕ ಭಾಗಗಳನ್ನು ತೆಗೆದು ಸಳಿಯುಳಿಕೆಯಂತೆ ಪೂರ್ವ ಪಶ್ಚಿ ಮ ದೇಶ 
ಗಳಲ್ಲಿ ವಿತರಣೆ ಮಾಡಲಾಯಿತು ಆದರೂ ಈ ಶವದ ಚರ್ಮ NS ಹೊರತು 
ಕಟ್ಟಿಲ್ಲ. ಇದರಿಂದಾಗಿ ಇದು 1600 ರಲ್ಲಿ ಇದ್ದ ಸ್ಟಿತಿಯಲ್ಲಿಲ್ಲದೆ ಕ್ಷೀಣಿಸುತ್ತಿ ಚ ಈ 
ರೀತಿ ಶವಗಳು ಕೆಡದೆ ಇರುವುದು ಇತಿಹಾಸಕ್ಕೆ ಹೂಸದೇನಲ್ಲ ಇದರೆ ಪ್ರಾಚೀನತೆ 
ಯನ್ನು ಈಜಿನ್ಟಿಯನ್‌ ನಾಗರಿಕತೆಯಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿಸೆ. ಆದರೆ 
ಅವುಗಳನ NR ಸಂರಕ್ಷಿಸಲು ರಾಸಾಯನಿಕ ವಸ್ತು ಗಳನ್ನು ಸ,ಯೋಗಿಸಿರುನ್ರೆದರೆ ಬಗೆಗೆ 
ಸಚಿತವಾದ ಮಾಹಿತಿ ಇದೆ. ಆದರೆ ಕ್ಲೇವಿಯರನ ಕ್ಕೆ ಬೇಗ ಅಳಿಯಲೆಂದು ಸುಣ್ಣ 
ವನ್ನು ಉಪಸಯೋಗಿಸಿರುವುದೊಂದನ್ನು ಬಿಟ್ಟ ರೆ ಬೇರಿ ವಿಧವಾ ದ ಯಾವುದೇ ರಾ ಸಾಯನಿಕ 
ವಸ್ತುಗಳ ಪ್ರಯೋಗದ ಬಗೆಗೆ ಆಧಾ ರಫಿ. ಇದನ್ನು ದೈವ ಸಿಮಿತ್ತವೆಂತಲೂ, ಆತನ್ನ 
ದ್ದೆ Ee hee ನಂಬಿಕೆಯನ್ನು ಅಸಂಖ್ಯಾತ ಬಾಂಧ ನರು ಇಟ್ಟಿ ಮ ಸಹ 
ಈ ನಾಡಿನ ಮಣ್ಣಿಗೆ ಹೊಸದೇನಲ್ಲ. ಹಾಗೆಯೇ ಸರಿಸುಮಾರು ಸಲ ಜಿ-ಈಜೆ 
ಮಡಿದ ಮೆಡ್ರಿಡ್‌ನ ಸಂತೆ ಇಸಿಡೇರಿ, ಸಂತ ಇಗ್ನಿಷಿಯಸ” ಲೊಯಲ್ಲ, ನ: 
ಸುತ ಫಿಲಿಪ್‌ ಮತ್ತು ಸಂತ ಥೆರಿಸ್ಸರ ಶವಗಳು ಸ ಸಹ ಕೆನೆ ಇದ್ದು ದನ್ನು ಇಲ್ಲಿ ಸ್ಮರಿಸ 
ಬಹುದಾಗಿದೆ. ಆದರೂ ಇವುಗಳು ಕ್ರಮೇಣ ಭಕ್ತರ ಭಕ್ತಿಗೆ ಬಲಿಯಾಗಿ i 
ಶಸ್ತ್ರಸ ಯೋಗಕ್ಕೆ ಒಳಗಾಗಿ ಮುಕ್ತಾ ಗಿರುವುದು ಸ್ಮಷ್ಟವಾಗಿದೆ. ಈ ಮಹನೀಯರ ಶವ 


ಖ್‌ 
ಗಳು ಕೆಡದಿರುವುದಕ್ಕೆ ಏನೇ ಕಾರಣವಿರಲಿ ಅದು ಇಲ್ಲಿ ಪ ಮುಖವಲ್ಲ. ಅವರು ಜೀವಿ 


ಸಿದ ಬಗೆ, ಗಳಿಸಿದ ಸಾಧನೆ. ಸಂಪಾದಿಸಿದ ಗೌರವ ಶ್ರೀ ಸಾಮಾನ್ಯರ ಏಳ್ಗೆಗೆ ಸರ್ವಸ್ವ 
ವನ್ನು ತ ್ಯಜಿಸಿದ ರೀತಿ, ಎಲ್ಲಕ್ಕೂ ಮಿಗಿಲಾಗಿ ಧರ್ಮ ಸಂಸ್ತರಣ ಕಾರ್ಯಕ್ಕೆ ಶೆ ತಮ್ಮ Fy 
RB ಇಕೆಸಿಂಡ ಬಗೆ “SNR ಆದರ್ಶೆಪ್ರಾ ಯವಾದುದಾಗಿದೆ. ಅಂತಹ ಮಹಾನ” 

ಶಕ್ತಿಗಳ ಸಮೂಹದಲ್ಲಿ ಎದ್ದು ಕಾಣುವ ಕ್ಲೇವಿಯರ" ನಡೆದಾಡಿದ ನಾಡಿನಲ್ಲಿ ನಾವು 
ಇರುವುದು ಹೆಮ್ಮೆಯ ಸಂಗತಿ. ಕ್ಸೇವಿಯರ್‌ ವಿಸ್ತ ಭಾತೃತ್ವ ವನ್ನು ಸ್ಮಾಸಿಸುವ ಸಲು 
ವಾಗಿ, ಸಂಕಷ್ಟ ದಲ್ಲಿ ಸಿಲುಕಿರುವ ಶಿ ಸಾಮಾನ್ಯನ “ಹ ಯ in ತನ್ನನ್ನೇ 
ಔೀಸಿಕೊಂಡು ಇತಿಹಾಸದ ಸೆರಗಿನಲ್ಲಿ ಕರಗಿ ಹೋಗಿದ್ದಾ ನೆ. ಆದರೂ ಇಂದು ಅವನು 
ನಮ್ಮ ನೆನಸಿನಲ್ಲಿ ಚಿರಸ್ಕಾ ಯಿಯಾಗಿರಸೆಂಬ ಅಭಿಲಾಸೆಯಿಂದ ದಶಕಕ್ಕೊಮ್ಮೆ ಏರ್ಸಡಿ 


ಸುವ ದರ್ಶನದ "ಅವಕಾಶ “ಕ್ರ ಸ್ತ ರಿಗೆ ಏಕೆ ಇಡೀ ಮಾನನೆ ಕುಲಕ್ಕೆ ಸ್ಫೂ ರ್ತಿಯನ್ನು 
೫] 


eM 


೮೨ ಮಾನವಿಕ ಕರ್ಣಾಟಕ 


ನೀಡುವುದಾದರೆ ಅಗ ನಾವು ಕ್ಲೇನಿಯರನ ಶಿರಕ್ಕೆ ಕಳಶವಿಟ್ಟು ಹಯಣಮುಕ್ತರಾ 
ದಂತೆಯೇ ಸರಿ. 


ಪರಾಮರ್ಶಿತ ಗ್ರಂಥಗಳು 


Albert Jou. S.J. (1954) ; The Saint ona Mission, 
Gujarat Sahitya Prakash 
Anand ; India | 

Gune. V. C. (1979) ; Gazetteer of the Union 
territory of Goa, Daman 
and Diu, Part 1 ; Goa. 

Judilia Nunes (1919) : The monuments in Goa, 
Agamkala Prakasan ; 
Delhi 

Mariano Dias (1974) ; Rome of the East ; Old 
Goa, Bom Jesus Basilica ; 
Old Goa 

Rajagopal S. (1982) ; Old Goa, A.S.1. Delhi 

P. Rayanna 5. J. (1984) ; St. Francis Xavier and 
his Shrines ; Ranchi; 


ಆರ'. ರಾಮಕೃಷ್ಣ 
ಈ 


ಬೆಲ್ಹಿಯಮ್‌ ದೇಶದ ಭಾಷಾಸಮಸ್ಯೆ 


ಪ್ರಪಂಚದ ಪ್ರಚಲಿತ ಸಮಸ್ಯೆಗಳ ಪೈಕಿ ಭಾಷಾಸನುಸೈಯೂ ಒಂದು. ಭಾರತ 
ದಂಥ ದೊಡ್ಡ್‌ ರಾಷ್ಟ್ರಗಳಲ್ಲಿ ಈ ಸಮಸ್ಯೆ ಸಹಜ. ಆದರೆ ಬೆಲ್ಲಿಯವರ್‌ನಂಥ ಪುಟ್ಟ 
ಇಷ್ಟುದಲ್ಲೂ ಭಾಷಾಸನಸ್ಯೆ ಕಂಡುಬಂದಿರುವುದು ಸೋಜಿಗದ ಸಂಗತಿ. ಭಾಷಾ 
ವೈಷಮ್ಯದ ಜೊತೆಗೆ ಪ್ರಾಂತೀಯ ಪ್ರಭೇದ, ಆರ್ಥಿಕ ಅಸಮತೆ, ಮುಂತಾದ ಅಂಶಗಳು 
ಬೆಲ್ಜಿ ಯನ್ನಿ ನ ಪ್ರಮುಖ ಪ್ರಜೆಗಳಾದ ಫ್ಲೈ ಮಿಷರಲ್ಲೂ ವ್ಯಾಲೂನರಲ್ಲೂ ತೀವ್ರ ಆಸಮಾ 
ಧಾನವನ್ನು ಹುಚ್ಚಿಸಿವೆ. ಇದರಿಂದಾಗಿ ಬೆಲ್ಲಿಯವರ್‌ ಬಿರಿದು ಬೇರೆಯಾಗುವುದೇ 
ಎಂಬ ಸಂದೇಹಕ್ಕೆ ಎಡೆಮಾಡಿಕೊಟ್ಟಿ್‌. 
ಬೆಲ್ಲಿಯವರ್‌ ಪಶ್ಚಿಮ ಯೂರೋಪಿನಲ್ಲಿರುವ ಒಂದು ಪುಟ್ಟ ದೇಶ. ಪೊರ್ವ 
ದಲ್ಲಿ ಪಶ್ಚಿಮ ಜರ್ಮನಿ ಮತ್ತು ಲಕ್ಸೆಂಬರ್ಗ್‌, ದಕ್ಷಿಣದಲ್ಲಿ ಫ್ರಾನ್ಸ್‌ ಪಶ್ಚಿಮದಲ್ಲಿ 
ಉತ್ತರ ಸಮುದ್ರ, ಉತ್ತರೆ ಮತ್ತು ಈಶಾನ್ಯದಲ್ಲಿ ನೆದರ್ಶೆಂಡ್ಸ್‌ -- ಇದರ ಮೇರೆಗಳು. 
ದೇಶದ ವಿಸ್ತೀರ್ಣ 30,508 ಚ.ಕಿಮೀ. ಜನಸಂಖ್ಯೆ 9,800:000 (1981). ರಾಜ 
ಧಾನಿ ಬ್ರಸೆಲ್ಸ್‌. ಆಡಳಿತ ಸೌಲಭ್ಯಕ್ಕೆ ಅನುಗುಣವಾಗಿ ದೇಶವನ್ನು ಪಶ್ಚಿಮ 
ಫ್ಲಾಂಡರ್ಸ್‌, ಪೂರ್ವ ಫ್ಲಾಂಡರ್ಸ್‌, ಆಂಟನರ್ಪ್‌, ಲಿಂಬರ್ಗ್‌, ಬ್ರಾಬಾನ್‌; 
ಹೇನಾಟ್‌, ಲಿಯಾಷ”, ಲಕ್ಸೆಂಬಗ್‌ ಮತ್ತು ನಾಮುದ” ಎಂಬ ಒಂಭತ್ತು ಪ್ರಾಂತ್ಯ 
ಗಳಾಗಿ ವಿಂಗಡಿಸಲಾಗಿದೆ. 
ಪ್ರಪಂಚದ ಅತ್ಯಂತ ಜನಸಾಂದ್ರ ದೇಶಗಳಲ್ಲಿ ಜೆಲ್ಜಿಯಂ ದೇಶವೂ ಒಂದು. ಇಲ್ಲಿ 
ಸರಾಸರಿ ಪ್ರತಿ ಚ.ಕಿಮೀಗೆ ಸುಮಾರು 325 ಮಂದಿ ವಾಸಿಸುತ್ತಾ ಕಿ. ದೇಶದಲ್ಲಿ ಮುಖ್ಯ 
ವಾಗಿ ಎರಡು ಭಾಷೆಗಳನ್ನಾಡುವ ಜನ ಇದ್ದಾರೆ. ದೇಶದ ಉತ್ತರ ಭಾಗಗಳಾದ 
ಪಶ್ಚಿಮ ಫ್ಲಾ ಡಸ್‌, ಪೂರ್ವಫ್ಲಾಂಡರ್ಸ, ಆಂಟನರ್ಪ್‌ ಮತ್ತು ಲಿಂಬರ್ಗ್‌ ಪ್ರಾಂತ್ಯ 
ಗಳಲ್ಲಿಯೆ ಜನ ಫ್ಲೈಮಿಂಗರು. ಇವರ ಭಾಷೆ ಫ್ಲೆಮಿಷ್‌, ಬರಹರೂಸದ ಫ್ಲೈೆಮಿಷ್‌, 
ನೆವರ್ಚಿಂಡ್ಸಿನ ಡಚ್‌ ಭಾಷೆಯನ್ನು ಹೋಲುತ್ತ ಜಿ. ಆದರೆ ಉಚ್ಚಾರಣೆಯಲ್ಲಿ ತುಂಬಾ 
ಭಿನ್ನವಾಗಿದೆ. "ಫ್ಲೈಮಿಷ್‌', ಡಚ್‌ ಭಾಷೆಯ ಉಪಭಾಷೆ' ಎಂಬುದಾಗಿ ಅಭಿಪ್ರಾಯ 


೮೪ ಮಾನವಿಕ ಕರ್ಕಾಟಕ 


ಸಬ್ಛಿರುವುದೂ ಉಂಟು. ದಕ್ಷಿಣ ಭಾಗಗಳಾದ ಹೇನಾಟ್‌, ಲಿಯಾಷ್‌, ಲಕೆ ಬಗ್‌, 
ಮತು ನಾಮುರ್‌" ಪಾ ್ರಾಂತ್ಯಗಳ ಲ್ಲಿಯ ಜನ ವಾ ಸಾ ಇವರ ಭಾಷೆ ಫ್ಲೆಂಚ್‌, ' 
ದೇಶದ ಮಧ್ಯಭಾಗದಲ್ಲಿಯ ಬ್ರಾಬಾನ್‌ ದ್ವಿಭಾಷಿಕ ಕ್ಷೇತ್ರ. ಇಲ್ಲಿ ಫ್ಲೈ ಮಿಷ್‌ ಮತ್ತು | 


ಫ್ರೆಂಚ್‌ ಭಾಷೆಗಳೆರಡೂ ಬಳಕೆಯಲ್ಲಿವೆ. ರಾಜಧಾನಿ ಬ ್ರಸೆಲ್‌ನ 5/4 ಫ್‌ 
ಸಾತಕ 5/1 ಸ್ಲೆನಿಷ್‌ ಮಾತಾಡುವವರೂ ಇದ್ದಾ ರೆ 

ಇತಿಹಾಸದ ಉದ್ದಕ್ಕೂ ಜೆಲ್ವಿಯನ್ನುನ್ನು ಸರಕೀಯರಾದ ರೋಮನ್ನ 46] 

ಬರ್ಗಂಡಿಯನ್ನರು, ಸ್ಪೇನರು, ಆಸ್ಟ್ರಿಯನ್ನರು, ಫ್ರೆಂಚರು, ಜರ್ಮನೀಯರು ನಿಯಂತ್ರಿ ಸಿ 


ದ್ದಾರೆ. ಇವರೆಲ್ಲರ ಆಕ್ರಮಣದಿಂದ ಬೆಲ್ಜಿಯಮ್‌ ಪ್ರಜೆಗಳು ಅನುಭವಿಸಿದ ತೊಂದರೆ 


ಗಳು ಅನೇಕ. ಬಹಳ ಹಿಂದಿನಿಂದಲೂ ಫ್ರೆಂಚ್‌ ಭಾಷೆ ಸ್ರತಿಷ್ಕಿತರ ಆಧಿಕಾರದಲ್ಲಿ ಇರು' 


ವನರ ಭಾಷೆಯಾಗಿತ್ತು. ನೆದಲೆ ೯ಂಡ್ಸಿನ ದೊರೆ ವಿಲಿಯವ ಎಂಬಾತನ ವಿರುದ್ಧ ಬೆಲ್ಲಿ. 


ಯಮ ದೇಶದ ಜನರ ಬಂಡಾಯ "ಸೇನೆಯ ಮುಂಭಾಗದಲ್ಲಿ ಇದ್ದವರು ಫ್ರೌಂಚ್‌' 
ಭಾಷೆಯನ್ನು ಆಡುವವರು. ಒಂದನೆಯ ಮಹಾಯುದ್ಧದ ಸಮಯದಲ್ಲಿ ಫ್ರೆಂಚ್‌ 


ಮತ್ತು ಫ್ಲೆವಿ.ಷರ ನಡುವೆ ಅಂತಃ ಕಲಹವನ್ನು ತಂದವರು ಜರ್ಮನರು. ಆ ವೇಳೆಯಲ್ಲಿ. 


ಸಿಪಾಯಿಗಳಿಗೆ ಫ್ಲೆ ಮಿಷ್‌ ಭಾಷೆ ಮಾತ್ರ ಗೊತ್ತಿತ್ತು. ಸೆ ನ್ಯಾಢಿಕಾರಿಗಳಿಗೆ: ಫ್ರೆಂಚ್‌, 


ಇಂಗ್ಲಿಷ್‌ ಬಿಟ್ಟು ಬೇರೆ ಯಾವ ಭಾಷೆಯೂ ಗೊತ್ತಿರಲಿಲ್ಲ. ಆದುದರಿಂದ ಸ್ಪ ನ್ಯುದಲ್ಲಿ 
ಸಾಮರಸ್ಯ ಉಂಟಾಗದೇ ಬಂಡಾಯ ಆದೀತು ಎಂಬ ಶಂಕೆಯಿತ್ತು. ಆದರೆ ಯುದ್ಧ 


ಮುಗಿದು ದೇಶ ಕ್ಕೆ ಸ್ವಾತಂತ ತ್ರ ದೊರಕಿದ ಬಳಿಕ ಅನೇಕ ಗಮನಾರ್ಹ ಬದಲಾವಣೆ | 
ಗಳಾದುವ್ರೆ. ಭಾಷಿ Ka ಸಾಮಾಜಿಕವಾಗಿ ಸೋತಿದ್ದ ಜನ ಎಚ್ಛೆತ್ತರು. ರಾಜಕಾರಣಿ ' 


ಗಳೂ ಪ್ರತಿಷ್ಠಿತ ವ್ಯಕ್ತಿಗಳೂ ತಮ್ಮ ಸಾಮಾಜಿಕ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲು: 
ಭಾಷಾಸಂಗ್ರಾಮನನ್ನೇ ನಡೆಸಿ ಸಫಲರಾದರು. . ದೇಶದ ಉತ್ತರ ಪ್ರಾಂತ್ಯಗಳು 
ಫ್ಲೆಮಿಷ್‌ ಭಾಷೆಯನ್ನೂ ದಕ್ಷಿಣ ಪ್ರಾಂತ್ಯಗಳು ಫ್ರೆಂಚ್‌ ಭಾಷೆಯನ್ನೂ ಅಧಿಕೃತ 
ಭಾಷೆಗಳನ್ನಾಗಿ ಆಯಿ ಮಾಡಿಕೊಂಡವು. ಇದರ-ಪರಿಣಾಮವಾಗಿ ಇವೆರಡೂ ಪ್ರಾಂತ್ಯ 
ಗಳ ನಡುವೆ ಸ್ಪಷ್ಟ ಗೆಕೆ ಉಳಿದುಕೊಂಡಿದೆ. 
ಕ್ಲಿ ಮಿಷ್‌ ಗನೆಮನಭನನ ಪ್ರದೇಶಗಳಲ್ಲಿ ವಾ ಲೂನರಿಗೆ ಸ ಸೈ ಳಾವಕಾಶವಿಲ್ಲ. 

ಅಲ್ಲಿಯ ಸಾರ್ವಜನಿಕವಾದ ಪ್ರತಿಯೊಂದು ವ ಸರಾ ಡೆ | ಮಿಷ್‌ ಭಾಷೆಯಲ್ಲೇ 
ನಡೆಯುತ್ತದೆ. ತೀವ್ರ ಭಾಷಾಭಿಮಾನದಿಂದ 1930ರ ಘೆಂಟ: ವಿಶ್ವವಿದ್ಯಾನಿಲಯ 
ವನ್ನು ಫ್ಲೆಮಿಷ್‌ ನಿಸ್ಸ ಸ ವಿದ್ಯಾಲಯನೆಂದು ಹೆಸರಿಸಲಾಯಿತು. ಫ್ಲೆಮಿಷ್‌ ಮಂದಿಯೇ 
ಹೆಚ್ಚಾ ಗಿ ಇರುವ ಲುವೆಯನ” ವಿಶ್ವ ಶೈ ವಿದ್ಯಾಲಯದಲ್ಲಿ ಫೆ ಫ್ರೆಂಚ್‌ ಭಾಷ ವಿಭಾಗ ಇರ 
ಕೂಡಸಿದು ವಾದಿಸುತ್ತಿರುವ ರಾಜತಾಂತ್ರಿಕರಿದ್ದಾರೆ. ಫ್ರೆಂಚ್‌, ಬಲ್ಲ ವಕೀಲನೊಬ್ಬ 

ಫ್ಲಮಿಷ್‌ ಪ ಪ್ರದೇಶದಲ್ಲಿ ಕಾರೊಂದನ್ನು ಕೊಳ್ಳ ಲು ಸಾಧ್ಯನಾ: ಕಾರಣ 
ಕಾರಿಗೆ ಸಂಬಂಧಿಸಿದ ವಿಚಾರಗಳು ಫೆ ನ ಮಿಷ್‌ ಭಾನೆಯಲ್ಲಿ ಇತ್ತು.. ಫ್ರೆಂಚ್‌ ಭಾಷೆ 


ಯಲ್ಲಿ ಕಾರಿನ ನಿವರಗಳನ್ನು ಇನುನ) ಕೇಳಿದ ವಕೀಲನಿಗೆ Mey. ದೊರೆತ ' 


ಇ. NS 


ಬೆಲ್ಚಿಯೆವು್‌ ದೇಶದ ಭಾಷಾಸಮಸ್ಯೆ ೮೫ 


ಉತ್ತರ : ಸ್ವಾಮಿ, ಇದು ಫ್ಲೆಮಿಷ್‌ ಪ್ರಾಂತ್ಯ. ಭಾಷಾ ವಿಷಯವಾಗಿ ವಾ ಲೂನ 
ರೇನೂ ಹ ಬಿದ್ದಿ ಲ್ಲ. ಆವರ ದ್ದೆ ನಂದಿನ ಎಲ್ಲ ವ್ಯವಹಾ ರವೂ ಆಡಳಿತವೂ ನ ೦ಚ್‌ 
ಭಾಷೆಯೇ ನಡೆಯುತ್ತ ದೆ. ವ್ಯಾಲೂನರ ವ್ಯಾಸ್ತಿಯಲ್ಲಿ ಇರುವ ವಿಶ (ವಿದ್ಯಾಲಯದಲ್ಲಿ 
ಸಂಶೋಧನೆ ನಡೆಸುತ್ತಿರುವ ವಿದ್ಯಾರ್ಥಿ ತನ್ನ ಪ್ರಾ ಾಧ್ಯಾಸಕರೊಡನೆ ಫ್ಲೈಂಚ್‌ ಭಾಷೆ 
ಯಕ್ಲೇ ವಿಚಾರ ವಿನಿವಯವನ್ನು ನಡೆಸಬೇಕು | 
ಉತ್ತರ ದಕ್ಷಿಣ ಪ್ರಾಂತ ತ್ಯಗಳ ಪಾಡು ಇಂತಾದರೆ, ದ್ವಿಭಾಷಿಕವಾದ ಕ್ಷೇತ್ರವಾದ 
ಬ್ರಾಬಾನ್‌ನಲ್ಲಿಯ ಜನರೆ ಸ್ಥಿತಿಗತಿ ತುಂಬಾ ಜೀನು ಭಾಷೆಯ ಕಾರಣ 
ದಿಂದಾಗಿ ಫ್ಲೆಮಿಷರಿಗೂ ವ್ಯಾಲೂನರಿಗೂ ಅಲ್ಲಿ ನಿತ್ಯಯುದ್ದ, ರಕ್ತಪಾತ. 
ಆಂಟವರ್ಪ್‌ ಪ್ರಮುಖ ಬಂದರು. ಇತರ ದೇಶಗಳೊಡನೆ ಆಮದು ರಸಪ್ರು, 
ಪಾರ ಅಲ್ಲಿ ಚೆನ್ನಾಗಿ ನಡೆಯುತ್ತದೆ. ರಾಜಧಾನಿಯಾದ ಬ್ರಸೆಲ್ಸ್‌ ಸುಂದರ ನಗರ. 
ಅದೊಂದು ಪುಟ್ಟ ಪ್ಯಾರಿಸ್‌, ಉತ್ತರ ಸ ಸಮುದ್ರದಿಂದ ಸುಮಾರು 90 ಕಿ.ಮೀ ಅಂತರ 
ದಲ್ಲಿದೆ. 
ಬ್ರಸೆಲ್ಸ್‌ ಪ್ರಮುಖ ರೈಲ್ವೆ ಕೇಂದ್ರ. ಕಶೆ, ಕೈಗಾರಿಕೆ, ವಾಣಿಜ್ಯಗಳ ತೌರು, 
ದೇಶದ ಉತ್ತರ ಭಾಗಗಳಲ್ಲಿರುವ ಆಂಟ್‌ವರ್ಸ್‌ ಮತ್ತು ಬ್ರಸೆಲ್ಸ್‌, ಬೆಲ್ಜಿ ಯನ್ಮಿನ 
ಎರಡು ಕಣ್ಣು ಗಳಂತಿದ್ದು ದೇಶದ ಆರ್ಥಿಕ ಶ್ರೀಮಂತಿಕೆಗೆ 'ಬಹುಮಟ್ಟಿ ಗೆ ಕಾರಣವಾಗಿರು 
": ವ್ರದರಿ-ದ ದಕ್ಷಿಣದ ಪ್ರಾಂತ್ಯಗಳ ಕಣ್ಣುರಿ. ಬ್ರಸೆಲ್ಸಿನಲ್ಲಿರುವ ವ್ಯಾ ಲೂನರು, ಸ್ಥೆ ಫ್ಲೈ ಮಿಷ್‌ 
ರೊಡನೆ ನಡೆಸ.ವ ನಿತ್ಯ "ಜಗಳದಲ್ಲಿ ದಕ್ಷಿಣ ವ್ನಾ ವ್ಯಾಲೂನರ "ಕ್ಲವಾಡವಿಕೆಯೆಂದು 
ಫ್ಲೆಮಿಷರ ಆರೋಪ. ಈ ಕಾರಣದಿಂದ ವ್ಯಾಲೂನರಿಗೆ ತೀವ್ರ, ಅಸಮಾಧಾನ. 
ಹಾಗಾಗಿ ಸರ್ಕಾರದ ಮುಖ್ಯಸ್ಥ ಹಾಗೂ ಈಗಿನ ಡೊರೆ ಬೋದ್ವಾನ್‌ ತನಕ ದೂರು. 
ಸುಳಿಯಕ್ಲೇ ಸುತ್ತುತ್ತಿರುವ ಈ ದೊರೈ, "ಸಾಮಾಜಿಕ ಜೀವನದಲ್ಲಿ 
ಸಾಂಸ್ಕ ತಿಕ ವಲಯಗಳಲ್ಲಿ ಶೈ ಣಿಕ ಕ್ಷೇ ಕೇತ್ರಗಳಲ್ಲಿಯೆ ಭಾಷಾ ಸಮಸ್ಯೆಯ ಬಗ್ಗೆ ತನ್ನ 
ಮಕ್ಕ ಳಲ್ಲಿ (ಪ್ರಜೆಗಳಲ್ಲಿ) ಟರ ಯಾರೆ ನೆಕ್ಷನನ್ನು ವಹಿಸಲು ಸಾಧ್ಯವಾದೀತು ? ; 
1980ರ ಹಿ ವರ್ಷಗಳಲ್ಲಿ ಬೆಲ್ತಿಯವಮ್‌ ದೇಶದ ಭಾಷಾಸಮಸ್ಯೆ ರಾಜ 
ಕೀಯೆ ಸ್ಪರ್ಶದಿಂದ ಉಲ್ಬ ಣಾವಸ್ಥೆ ತಲುಪಿದೆ. ಅಲ್ಲಿಯ ಪಾ ರ್ಲಿಮೆಂಟ್‌ ಸವಸ್ಯರಾದ 
ha ಫೆ ಯವರು ಉದ್ದೆ ೇಗದಿಂದ ಹೀಗೆ ಹೇಳುತ್ತಾ ಕಿ; ನಮ್ಮ ನರನಾಡಿ 
ಗಳಲ್ಲಿ PR ರುವ ರಕ್ತ ಫ್ಲೆ ನಿಷ್‌ ; ; ನಮ್ಮ ರಾಷ್ಟ್ರಿ ಯತೆ ಫ್ಲೆಮಿಷ್‌ ; ಸ್ಲೆಮಿಷ್‌ 
ರಾದ ನಾವು ಬೆಲ್ಲಿ ಯಮ್‌. ರಾಷ್ಟ್ರೀಯತೆಯನ್ನು ಹೊಂದಿನೆ (ವೆಂದು ಭು ಲು 
ಖಂಡಿತ ಇಷ್ಟ ಪಡುವುದಿಲ್ಲ. » ಈ ಮಾತುಗಳಿಂದ ಉತ್ತೆ ಜಿತರಾ ಇದ ಇತರ ಕ್ಲಿಮಿಷ್‌ 
Bere ಒಕ್ಕೊರಲ ಕೂಗಿದು : ?ಜೆಲ್ವಿಯಮ್‌ ದೇಶ ನಿಭಜನೆ:ಯಾಗಲಿ, 
ಫ್ಲೆಮಿಷ್‌ ರೊಡನೆ ವ್ಯಾಲೂನರ ಸಂಪರ್ಕವೇ ಬೇಡ, ಸ್ಯಾಲೂಣ್‌ ಪ್ರಾಂತ್ಯಗಳು 
ಫಾ ಫ್ಲಿನೊಡನೆ ಸೇರಿಕೊಳ್ಳಲಿ, ಅಭಿವೃದ್ಧಿ, ಸಾಧಿಸಲಿ". 
ನಿಜ, ಒಗ್ಗಟ್ಟಿ ನಲಿ “ಬಲವಿದೆ . 


ಕನ್ನಡ ಭಾಷಾ ಪ್ರ ಪ್ರದೇಶವನ್ನು ಗಮನಿಸಿ ಸೂಕ್ಷ್ಮ ವಾಗಿ 2 ಪರಿಶೀಲಿಸಿದಾಗ ಅದರಲ್ಲಿ 
ಅನೇಕ 4 ಭಾಷಾ ಪ್ರಭೇದಗಳು ಕಾಣಿಸಿಕೊಳ್ಳುತ "| ವೆ. ಇವ್ರಗಳಲ್ಲಿ ಮುಖ್ಯವಾಗಿ 
ಮೈ ಸೂರು ಕನ್ನಡ್ಕ ಕರಾವಳಿ ಕನ್ನಡ, ಧಾರವಾಡ ಕನ್ನ! ಡೆ, ಗುಲ್ಬರ್ಗ ಕನ್ನ ಡೆ ಎಂಬ 
ನಾಲ್ತು ಉಪ ಭಾಷಾಪ ಭೇದಗಳನ್ನು ಗುರೂಸುಹುನು. ಮ ಪ್ರಭೇದಗಳನ್ನು 
ಪ್ರಾ ಸೇಸಿ ಹಾಗೂ ಸಾಮಾಜಿಕವಾಗಿ ಪರಿಶೀಲಿಸಲು ಹೊರಟಾಗ ಇನ್ರೆಗಳಳ್ಲೀ 

ಶ್ಬೋ ಬಗೆಯ ಒಳ ಪ್ರಭೇದಗಳು ಇರುವುದು ಕಂಡು ಬರುತ್ತದೆ. 

ಬಾ ತ ಚಟ! ಮೈಸೂರು ಕನ್ನಡದ ವಿದ್ಯಾವಂತರ ಹಾಗೂ ಅವಿದ್ಯಾವಂತರ 
ಭಾಷೆಗಳ ನಡುವೆ ವ್ಯಾಕರಣ ವಿಚಾರಗಳಲ್ಲಿ ಕೇವಲ ಸ್ವಲ್ಪ ಅಂತರ ಕಂಡುಬರುತ್ತದೆ. 
ಉದಾ : ಅವನು, ಅವ್ಳು, ಅವ ; , ಮಾಡುತ್ತೇನೆ ೨ ಮಾಡ್ಕೇನೆ, ಮಾಡ್ತೀನಿ ಇತ್ಯಾದಿ. 
ಇತರ ಉಪಭಾಷಾ ಪ್ರಭೇದಗಳಲ್ಲದೆ ಆಂತರಿಕ ವಿಭಿನ್ನತೆ ಇರುವುದುಂಟು. 


ಬಾರಾ ದ ಹಾ ಸಿ ಜಾ ಪಿತಾ 


ಧಾರವಾಡ ಕನ್ನಡ ಪ್ರಭೇದದಲ್ಲಿ "ಎ'ಕಾರಾಂತ ಪದಗಳು "ಇ'ಕಾರಾಂತವಾಗು 
ತ್ತವೆ ಉದಾ :,ಮನೆ-ಮನಿ, ದೋಸೆ, ದ್ವಾಸಿ. ಗುಲ್ಬರ್ಗ ಕನ್ನಡದಲ್ಲಿ ಉರ್ದು, 
ಮರಾಠೀ ಮತ್ತು ಸಂಸ್ಕೃ ತಗಳ ಪ್ರಭಾವ ತೀವ್ರತರವಾಗಿದೆ. 


ಎ ೦0 ಎ... ೦0 —O0O— 


ಉಸಭಾಷೆಗಳಲ್ಲಿ ಮೇಲೆ ಸೂಚಿಸಲಾದ ಪ್ರಾದೇಶಿಕ ಉಪ ಭಾಷೆಗಳ ಜೊತೆಗೆ 
ಆಯಾ ವಿಶಿಷ್ಟ ಸಮುದಾಯಕ್ಕೆ ಸೇರಿದ ಉಪಭಾಷೆಗಳೂ ಇವೆ. ಸೋಲಿಗೃ ಬಡಗ, 
ಹವ್ಯಕ, ಕುರುಬ ಇತ್ಯಾದಿ ಭಾಷೆಗಳು ಈ ಗುಂಪಿಗೆ ಸೇರುತ್ತವೆ. 


ಕರ್ನಾಟಕ ವಿಷಯ ವಿಶ್ವ ಕೋಶದ ಕನ್ನ! ಡೆ ಉಸಭಾಷೆಗಳು' 
ಲೇಖನದ ಆಧಾರಿತ 


ಅನ್ನಪೂರ್ಣಾ ಎಂ. ನಾಯಕ್‌ 


ಮೈಸೂರು ಜಿಲ್ಲೆಯ ಗುಂಡ್ಲು ಪೇಟ, ಚಾಮರಾಜನಗರ, ನಂಜನಗೂಡು, ಕೊಳ್ಳೇ 
ಗಾಲ, ಹೆಗ್ಗಡದೇವನಕೋಟೆ, ಹುಣಸೂರು, ಯಳಂದೂರು, ಪಿರಿಯಾಪಟ್ಟಣ, ಕೃಷ್ಣ 
ರಾಜನಗರ ತಾಲ್ಲೂಕುಗಳಲ್ಲಿ ರಾಜಸರಿವಾದವರೆಂಬ ಜನಾಂಗ ಕಂಡುಬರುತ್ತಾರೆ. 1981ರ 
ಜನಗಣತಿಯೆ ಪ್ರಕಾರ ಇವರ ಒಟ್ಟು ಜನಸೇಖ್ಯೆ 1,66,649 ಇವರು ತಮ್ಮ ನ್ಸು 
ರಾಜಪರಿವಾರ, ಪರಿವಾರ, ರಾಜಸರಿವಾರ ನಾಯಕ, ನಾಯಕ, ಪಾಳೆಯಗಾರರೆಂತಲೂ 
ಕರೆದುಕೊಳ್ಳುತ್ತಾರೆ. ಈ ಜನಾಂಗದವರು ಅವರ ಹೆಸರಿನ ಮುಂದೆ «ನಾಯಕ. ಎಂಬ 
ಗೌರವ ಸೂಚಕ ಉಸನಾಮವನ್ನು ಸೇರಿಸಿಕೊಂಡಿರುತ್ತಾರೆ. 
ರಾಜಸರಿವಾರದವರ ಬಗ್ಗೆ ಖಚಿತವಾಗಿ ಹೇಳಲು : ಆಧಾರಗಳು ಸಿಕ್ಚುವುದು ಕಷ್ಟ. 
ರಾಜಸರಿವಾರದವರು ನಾವು ಕ್ಷತ್ರಿಯರು, ಹಿಂದೆ ರಾಜ್ಯವಾಳಿದ ಜನ ಮತ್ತು ರಾಜನ 
ಪರಿಚಾರಕರಲ್ಲಿ ಹೆಚ್ಚಾಗಿ ನಮ್ಮ ಜಾತಿಯವರೇ ಇದ್ದದ್ದು ಎನ್ಫುತ್ತಾ ರೆ. ಕತ್ತಿ, ಗುರಾಣಿ, 
ಈಟಿ, ಭರ್ಜಿ, ಹಿಡಿಯುವುದು ಅವುಗಳ ಬಳಕೆ ಇವರಿಗೆ ಗೊತ್ತಿರುವಂತೆ ಇತರ ಜನಾಂಗ 
ದವರಿಗೆ ಅಷ್ಟಾಗಿ ಗೊತ್ತಿಲ್ಲ. 
ಅನಂತಕೃಷ್ಣ ಅಯ್ಯಂ” ಅವರ The Mysore Tribes and Castes 
ಪುಸ್ತಕದ 4ನೇ ಸಂಪುಟದ 471ನೇ ಪುಟದಲ್ಲಿ ಹೀಗಿದೆ. “ಈ ಜಾತಿಯ ನಿಜವಾದ 
ಮಹತ್ವ ಸ್ವಲ್ಪ ಸಮಸ್ಯಾದಾಯಕವಾಗಿದೆ. (ಪರಿವಾರದ ಪದದ ಅರ್ಥ ಸೈನ್ಯ 
ಅಥವಾ ಹಿಂಬಾಲಕರು ಎಂದಾಗುತ್ತದೆ ಮತ್ತು ಈ ಪಂಗಡದವರು ಹಿಂದಿನ ಕಾಲದಲ್ಲಿ 
_ ಯೋಧರಾಗಿದ್ದರೆಂದು ಹೇಳಲಾಗಿದೆ. ಈ ಜಾತಿಯವರು ಮರವನ್‌, ಅಗಮುಡಿಯನ್‌ 
ಪಂಗಡಗಳ ಒಂದು ಸಗೋತ್ರ ವಿವಾಹ ಪದ್ಧತಿಯನ್ನು ಅನುಸರಿಸುವ ಗುಂಪಾಗಿರುತ್ತಾರೆ. 
ಮಧುರೈ ಮತ್ತು ತಿರುಚಿರಾಪಳ್ಳಿಯ ಸರಿವಾರರು ಮುರನನ್‌ ಪಂಗಡದನರಿಂದ ಉಗಮ 
ಹೊಂದಿದವಕಿನ್ನಲಾಗಿದೆ.? 1901ರ ಜನಗಣತಿಯಲ್ಲಿ ಪರಿವಾರದವರ ಬಗ್ಗೆ ಈ ರೀತಿ 
ಬರೆದಿದೆ, “ಪರಿವಾರ”ವೆಂಬ ಫದ ಹಿಂಬಾಲಕ ಎಂಬ ಆರ್ಥನನ್ನು ಹೊಂದಿದೆಯೆಂದೂ, 
ಕೊಯಮತ್ತೂರು, ತಿರುಚಿರಾಸಳ್ಳಿ ಮತ್ತು ಮಧುರಾ ಜಿಲ್ಲೆಗಳ ತೋಟ್ಟಿಯ ಜವೂನು 


ಲಲ ಮಾನಪಿಕ ಕರ್ಣಾಟಕ 


ದಾರರುಗಳ ಮನೆಗೆಲಸದವರಿಗೆ ಅನ್ವಯಿಸುವ ಒಂದು ವೃತ್ತಿ ನಾಮವೆಂದೂ ಹೇಳಲಾ 
ಗಿಸ. ಮೈಸೂರು ಪ್ರದೇಶದ ಪರಿವಾರರು ಬಹುಶಃ ಈ ತಮಿಳು ಪ್ರ ಹೇಶಗಳಿಎದ ವಲಸೆ 
ಬಂದವ: ಸಂತತಿಯಾಗಿರಒಹುದು. 

ರಾಜನರಿವಾರದರು ನಾವು ರಾಜ್ಯವಾಳಿದ ಜನ ಎಂದು ಹೇಳಿಕೊಳು ನ್ರೆದಕ್ಕೆ 
ಆಧಾರ. ಳು ಈ ರೀತಿ ಇವೆ. ಬಿಳಿಗಿರಿರಂಗನ ಬೆಟ್ಟದ ರಂಗಪ್ಪೆನಾಯಕ, ಸೋಪಾ 
ಸ್ವಾಮಿ ಬೆಟ್ಟದ ಡೆಣಾಯೆಕ, ಕಾರುಗಳ್ಳಿಯೆ ನ ಮಾರನಾಯಕ, ಕಾಯರ ದೊಡ್ಡ 
ಬ 0ಕ್ಕೆ ಮುಂತಾದ ಪಾಳೆಯಗಾರರು ಈ ಜನಾಂಗಕ್ಕೆ ಸೇರಿದವರಾಗಿ 
ದ್ದರು. ಈ ಪಾಳೆಯಗಾರರು ಸಣ್ಣ ಸಣ್ಣ ಸಂಸ್ಥಾನಗಳನ್ನು ಕಟ್ಟಿಕೊಂಡು ರಾಜ್ಯಭಾರ 
ಮಾಡುತ್ತಿದ್ದರು. ಇದಲ್ಲದೆ ಉಪ 8. ಹೇಳುವಂತೆ ಇನ ಹಿಂದೆ ' ಕಾಡು 
ಗಳಲ್ಲಿ ವಾಸಿಸುತ್ತ ಬೇಟಿ ಸನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡು ಜೀವಿಸುತ್ತಿ 


ದ್ದರು. ಪುತ್ತು ಕೇರಳ ಕಡೆಯ. ಪೊರೆಯರೇ ಇಲ್ಲಿನ ಪರಿವಾರದವರು ಎನ್ನುವವರೂ ' 


ಇದ್ದಾರೆ. ಇದಕ್ಕೆ ಪೂರಕವಾಗಿ ಎನ್‌. ಸುಬ್ರಮಣ್ಯನ್‌ ಅವರ “Sangam Pol- 
ity” ಪುಸ್ತಕದಲ್ಲಿ ಈ ರೀತಿ ಹೇಳಲಾಗಿದೆ. “ಚೇರರ ಪ್ರದೇಶ ಮಲೆನಾಡು ಮತ್ತು ಅವರ 
ಲಾಂಛನ ಬಿಲ್ಲು(ಇದು ಬೇಟಿಗಾರರಿಗೆ ಬಹಳ ಅಗತ್ಯವಾದುದು.) ಚೇರರು ವಿಲ್ಲನರ್‌ 
(ಬಿಸ್ಲಿನವರು) : ಏಕೆಂದರೆ ಅವರು ಬೇಟಿಗಾರರು ಅಥವಾ ಬಿಲ್ಲನ್ನು ಬಳಸುತ್ತಿದ್ದವರು. 
ಪೊರೈ ಅಥವಾ ಮಲ್ಫೆ ಸಹ ಚೇರರಿಗೆ ಸಮಾನಾರ್ಥ ಪದಗಳು - _ "ಇವೆರಡು ” ಫದೆಗಳಿಗೆ 
ಬೆಟ್ಟ ಮೆದು ಅರ್ಥ. ಸಹಜವಾಗಿಯೇ ಪರ್ವತ ಪ್ರದೇಶದ ಅಧಿಪತಿಗಳಾಗಿದ್ದ ಜೇರರನ್ನು 
ಪೊನೈಯೆರ” ಅಥವಾ ಮಲ್ಫೆಯರ್‌ ಎಂದೂ ಕರೆಯಲಾಗುತ್ತಿತು'.” ಚೇರರು ಅವನತಿ 
ಹೊಂದಿದ ಮೇಲಿ ಚರ್ನಾಟಳಿದ ಗುಂಡ್ಲು ಪೇಟೆ, ಚಾಮರಾಜನಗರ ಮತು, ನಂಜನ 
ಗೂಸು ಕಡೆ ಬಂದು ನೆಸೆಸಿದರು. ಹೀಗೆ ಈ ಕಡೆಗಳಲ್ಲಿ ನೆಕೆಸಿದವರಿಲ್ಲ ರಾಜಸರಿವಾರದ 
ವರೆಂದು ಕರೆದುಕೊಳ್ಳುತ್ತಾರೆ ಎಂಬುದು ಕೆಲವರ ಅಭಿಪ್ರಾಯ. 

ಇಜಸರಿವಾರದ ಒಂದು ಪಂಗದನವರು ತಾವು ಬೇಡರ ಜಾತಿಗೆ ಸೇರಿದವಕೆಂದು 
ಮತ್ತೊಂದು ಪಂಗಡದವರು ತಾವ್ರ ಬೆಸ್ತರ ಜಾತಿಗೆ ಸೇರಿದವರೆದು ಹೇಳುತಾ ರೆ. ಆದರೆ 
ರಾಜಸರಿವಾರ ಸುಘದ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಇತರ ಮುಖ್ಯಸ್ಥರ ಪ್ರಕಾರ 
ರಾಜನರಿವಾರವವರಿಗೂ ಬೆಸ್ತರಿಗೂ ಯಾವ ಸಂಬಂಧವೂ ಇಲ್ಲ. ಚಾಮರಾಜನಗರ, 
ಯೆಳೆಂದೂರು, ಕೊಳ್ಳೆ i ಇಲ, ಹ.ಣಸೂರುು ಪಿರಿಯಾಃ ಸಟ್ಟ ಣ ಮು-ತಾದ ಕಡೆಗಳಲ್ಲಿ 
ರಾಜಸರಿವಾರೆ ಮತ್ತು ಸರು ಒಟ್ಟಿ ಗೆ ಕಂಡು ಬಂದರೂ ಬ್ಬ ರೂ ಬೇರೆ ಟಕೆಯಾ 
ಗಿಯೇ ವಾಸಿಸುತ್ತಿ ದ್ಪಾ ಕ ಜೆಸ ಸರು ವಾಸಿಸುನ ಬೀದಿಗೆ ಬೆಸ ಸ್ವ ಗೇರಿಯೆಂತಲೂ, ರಾಜ 
ಪರಿವಾರನವರು ವಾಸಿಸುವ ಬಿನಿಗೆ ಪರಿವಾರ ಬೀದಿ ಎಂದೂ ಈಗಲೂ ಕರೆಯಲಾಗು 
ತ್ತದೆ. ಈ ಮುಖುಡೆರುಗಳ ಅಭಿಪ್ರಾಯದಂತೆ ರಾಜನರಿವಾರದವರ ಆಚಾರ, ವಿಚಾರ, 
ನವಕ ಎಲ್ಲವೂ ಬೇಡರಿಗೆ ಹೆಚ್ಚಾ ಗಿ ಹೋಲುತ್ತದೆ ಎನ್ನುತ್ತಾರೆ. 

ರಾಜಸರಿವಾದನರು ಬೇಡರ "ಗುಂಪಿಗೆ ಸೇರಿದವಕೊದು. ಹೇಳಲು ಐತಿಹಾಸಿಕ 


ಎಳೆ ಹಾತ್‌ ಇರಾ ಥಂಡ ಇ ್ಬ ಇ ಪೂ ನಿ 4 


ರಾಜಪರಿವಾರದನರು ೮೯ 


ವಾಗಿಯೊ ಕೂಡ ಕೆಲವ ಆಧಾರಗಳಿವೆ. ವಾಸುದೇವ ಕೆರೂರ ಅವರ “ಯೆದುನುಹಾ 
ರ:ಜ” ಪುಸ್ತ ಕದಲ್ಲಿ ಕಾರುಗಳ್ಳಿಯ ಮಾರನಾಯಕನು ಸುರಪುರದ ರಾಜ ವೆಂಕಟನ್ಪ 
ನಾಯಕನ (ಈ ರಾಜ ಬೇಡರವನು) ಸೋದರಳಿಯ ಎಂದು ಬರೆದಿದ್ದಾರೆ. 15ನೇ 
ಶತಮಾನದಲ್ಲಿ ಮ್ಸೆ ಸೂರು ಸಂಸ್ಥಾನಕ್ಸೆ ಸೇರಿದ ಹದಿನಾಡು ರಾಜರು ಅಷ್ಟು ಪ್ರಬಲ 
ರಾಗಿರಲಿಲ್ಲ. ಪಕ್ಕದ ಹಳ್ಳಿಯಾದ ಕಾರುಗಳ್ಳಿಯೆ ಮಾರನಾಯಕನು ಆಗ ಬಹಳ ಬಲ 
ಶಾಲಿಯಾಗಿದ್ದನು. ಹದಿನಾಡು ರಾಜಮನೆತನದ ಮಗಳನ್ನು ಮದುನೆ ಮಾಡಿಕೊಳ್ಳಲು 
ವನಾರನಾಯಕನು ಕೇಳಿದ್ದರಿಂದ ರಾಜರಿವಾರದವರು ತಮ್ಮ ಜಾತಿಯನ್ನು ಹೇಳುವಾಗ 
ನಾವು ರಾಜರ ಮನೆತನಕ್ಕೆ ಸೇರಿದವರು; ಆದ್ದರಿಂದಲೇ ನಾವು ರಾಜಸರಿವಾರದನರೆಂದು 
ಕರೆಮಕೊಳ್ಳು ವೆದು. ಎನ್ನುತ್ತಾ, ರೆ. ಯಳಂದೂರಿನ ಪಾಳೆಯಗಾರನಾಗಿದ್ದ ದೊಡ್ಡ 
ರಾಮರಾಜ ನಾಯಕನು ಶ್ರೀರಂಗಪಟ್ಟಣದ ಶ್ರೀರಂಗನಾಯಕನ ಸಂಬಂಢಿಕನೆಂದು 
ಯಳಂದೂರಿನಲ್ಲಿ ದೊರೆತಿರುವ ಒಂದು ಶಾಸನದ ಪ್ರಕಾರ ತಿಳಿದುಬರುತ್ತದೆ. 

ಸಾಮಾನ್ಯವಾಗಿ ಇವರ ಕಸಬು ಎಲೆತೋಟ ಮಾಡುವುದು, ಬೀಡಿ ಕಟ್ಟುವುದ್ಕು 
ವ್ಯವಸಾಯ ಮತ್ತು ದೊಡ್ಡೆ ಜಮೀನುದಾರರ ಹತ್ತಿರ ಜೀತದಾಳುಗಳಾಗಿ ದುಡಿಯು 
ವ್ರೆದು ಮುಂತಾದವು. ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನೆಕೆಸಿರುವ ರಾಜಸರಿ 
ವಾರನ ಹೆಂಗಸರು ಚಾಮುಂಡೇಗ್ಸರಿ ದೇವಸ್ಥಾನದ ಹೊರಗೆ ಭಕ್ಕಾದಿಗಳಿಗೆ ಪೂಜಾ 
ಸಾಮಾನುಗಳನ್ನು ಮಾರುವುದು ಮತ್ತು ಗಂಡಸರು ದೇವಿಯ ಉತ್ಸನದಲ್ಲಿ ವಾಲಗ 
ಊದುವ ಕೆಲಸವನ್ನು ಮಾಡುತಾರೆ. ಈ ದೇನಿಗಲ್ಲನ ಬೇರಾರಿಗೂ ಈ ಜನ ವಾಲಗ 
ಊನಲು ಹೋಗುವುದಿಲ್ಲ ಅಲ್ಲೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇತರ ಕೆಲಸಗಳನ್ನು 
ಮಾಡುವುದು ಕೂಡ ಈ ಜನಾಂಗದವರೇ. 


ನಿಚಿತ್ರ ಪದ್ಧತಿ 

ಇವರಲ್ಲಿ ಅನೇಕ ನಿಚಿತ್ರ ಪದ್ಧತಿಗಳು ಈಗಲೂ ರೂಢಿಯಲ್ಲಿವೆ. ಇವರ ನಿವಾಹ 
ಪದ್ಧತಿಯು ಬೇರೆ ಜನಾಂಗದವರದಕ್ಕಿಂತ ಭಿನ್ನವಾಗಿದೆ. ಸಾಮಾನ್ಯವಾಗಿ ನಿವಾಹ 
ವರನ ಮನೆಯಲ್ಲಿಯೇ ನಡೆಯುತ್ತದೆ. ಈ ಜನಾಂಗದಲ್ಲಿ ಹಿಂದೆ ವರಾನ್ವೇಷಣೆಯೇ ಇರ 
ಲಿಲ್ಲ. ವರನ ಕಡೆಯವರು ವಧುವಿನ ಅನ್ವೇಷಣೆಗೆ ಹೋದಾಗ ನದುನಿನ ಕಡೆಯೆವರು 
'ಓಡವೆಗಳ ಒಂದು ಪಲ್ಚಿ ಯನ್ನೇ ಇಟ್ಟ ಅಷ್ಟೆಲ್ಲಾ ಒಡವೆಗಳನ್ನು ಮಾಡಿಸಿದರೆ ವಧು 
ವನ್ನು ಕೊಡುತ್ತೇವೆ ಎಂದು ಕೇಳುವ ಪದ್ಧತಿ ಇತ್ತೀಚಿನವರೆಗೂ ಇತ್ತು. ಈ ರೀತಿ 
ಕೇಳುವ ಹಿನ್ನೈಜೆ ಮದುವೆ ಮಾಡಿಕೊಂಡೆ ಗಂಗಸು ತನ್ನ ಹೆಂಡತಿ ಮಕ್ಕಳನ್ನು ಸಾಕುವ 
ಯೋಗ್ಯತೆಯನ್ನು ಪರೀಕ್ಷೆ ಮಾಡುವುದಾಗಿದ್ದಿರಬಹುದು. ವಿವಾಹ ಸಂಧರ್ಭಗಳಲ್ಲಿ ಕೆಲವು 
ಸ್ವಾರಸ್ಯಕರವಾದ ಶಾಸ್ತ್ರಗಳು ಬಳಕೆಯಲ್ಲಿವೆ. ಮೊದಲನೆಯದಾಗಿ ನರನಿಗೆ ವಿವಾಹ 
ಶಾಸ್ತ ಮುಗಿಯುವರೆಗೂ ಒಂದು ಸಣ್ಣ ಕತ್ತಿಯನ್ನು ಅವನ ಸೊಂಟದಲ್ಲಿ ಸಿಕ್ಕಿಸಿರು 
ಶ್ಯಾರೆ. ವಧುನನ್ನೇ ವರನ ಮನೆಗೆ ಕರೆತಂದು ಧಾರೆ ಎಸೆದು ಕೊಡುತ್ತಾ ರೆ 


12 


೯೦ ಮಾನವಿಕ ಕರ್ಣಾಟಕ k 


ಹೆಣ್ಣು ಮಕ್ಕಳು ಮೈ ನೆನೆದಾಗ ಯಾವ ಶಾಸ ಸ್ಪವನ್ನು ಮಾಡುವುದಿಲ್ಲ. ಆ ದಿನ 
ಸಾ ನಮಾಡಿ ಅವಳು ಮನೆಯಲ್ಲ ಜರ ಜೀವರ ಮನೆಯೊಂದನ್ನು ಸ ಬಿಟ್ಟು 
ಈ ಸಗ ಳಲ್ಲಿ ಅವಳನ್ನು ಮ್ಳ ವಿಗೆ ಎಂಡು ಪರಿಗಣಿಸುವುದರಿಂದ ದೇವರ ಮನೆಗೆ ಹೋಗು 
ವುದು, ದೇವರ ಪೂಜೆ ಮಾಡುವುದು ಅವಳಿಗೆ ನಿಷಿದ್ದ. ಪೌಸ್ಟಿ ಕ ಆಹಾರವನ್ನು ಈ ದಿನ 
ಗಳಲ್ಲಿ ಅವಳಿಗೆ ಕೊಡುತ್ತಾ ಕೆ. ವಿವಾಹ ನಿಶ್ಚಯವಾದ ದಿನಕ್ಕೆ ಮುಂಚೆ ಐದು ದಿನ ಇರು 
ವಾಗ ಮನೆಯೊಳಗೆ ಹೊಗೆ ಸೆ ಸೊಪ್ಪು, ಲಕ್ಶಿಸೊಪ್ಪು, ಹಸಿಕೆಂಗಿನ ಗರಿಗಳಿಂದ ಸಣ್ಣ 
ದೊಂದು ಗುಡಿಸಲನ್ನು ಕಟ್ಟ ಅವಳನ್ನು ಅದರಲ್ಲಿರಿಸುತ್ತಾ ರೆ. ಐದು ದಿನಗಳ ಕಾಲ 
ಹುಡುಗಿ ಆ ಗುಡಿಸಿಲಿನಲ್ಲಿ ಇರಬೇಕು. ಅವಳು ಆ ದಿನಗಳಲ್ಲಿ ಹಲಸಿನ ಎಲೆಯಕೇ 
ಊಟ ಮಾಡಬೇಕು. ಮತ್ತು ಸಂಜೆಯ ಹೊತ್ತು ಅವಳನ್ನು ವಿವಿಧ ಆಭರಣಗ ಳಿಂಡೆ 
ಅಲಂಕರಿಸಿ ವುನೆಯೊಳಗೆ ಕೂರಿಸಿ ಮುಕ್ತೈಡೆಯರು ಆರತಿ ಬೆಳಗುತ್ತಾರೆ. ನೆಕೆಡ' 
ಮಕ್ಕಳಿಗೆ ನೆನೆಸಿದ ಅಕ್ಕಿ, ಕಡಶೆಕಾಳನ್ನು ದು ಹುಚಬೇಕು. 
ಇವರಲ್ಲಿ ವಿವಾಹ ವಿಚ್ಛೇದನ ರೂಡಿಯಲ್ಲಿದೆ. ವಿಚ್ಛೇದನ ಪಡೆದ ಗಂಡಸೋ 
ಅಥವ ಹೆಂಗಸೋ ಪುನಃ ಮದುವೆಯಾಗಬೇಕಿದ್ದ ಕ ಅದು ಕೂಡುವಳಿ ಮಾತ್ರ. ಕೂಡು. 
ವಳಿ ರೀತಿಯೆ ಮದುವೆಯು ಬಹಳ ಸರಳವಾದದ್ದು, ಯಾವ ಶಾಸ್ತ್ರವ್ರ ಇರುವುದಿಲ್ಲ. 
ಕೂಡುವಳಿ ಮಾಡಿಕೊಳ್ಳುವ ಗಂಡಸು ಒಂದು ಸರಳ ಸಮಾರಂಭನನ್ಸೇರ್ಸಡಿಸಿ 
ಮುಖ್ಯಸ್ಥ ರನ್ನು ಅಮಂ. ಸುತ್ತಾನೆ. ಆಮಂತ್ರಿತರೆಲ್ಲ ಹೆಣ್ಣಿನ ಮನೆಯಲ್ಲಿ ಸೇರಿಡ' 
ಮೇಳೆ ಅವನು “ಹೆಣ್ಣಿ ಗೆ ಒಂದು ಜೊತೆ oR ಮಾಂಗಲ್ಯ, ಸೀರೆ, ಕುಪ್ಪಸ ಚಿನ್ನ ಕೊಡ 
ಬೇಕು. ಜಾತಿಯ ಮುಖ್ಯಸ್ಥನು ಅವಗಳನ್ನು ಒಪ್ಪಿಕೊಂಡ ಹಕ; ಹೆಣ್ಣು ಅವ್ರ 
ಗಳನ್ನು ಧರಿಸಿ (ಮಾಂಗ್‌ ವನ್ನು ಬಿಟ್ಟ) ಎಲ್ಲರ ಜಿನು ಖದಲ್ಲಿ ಬಂದು ಕೂರುತ್ತಾ ಳ್ಳೆ 
ನಂತರೆ. ಅಲ್ಲಿ ನೆರೆದಿದ್ದ ವರ ಫೈಕಿ ಒಬ್ಬ ಮುತ್ತೆ, ಎದೆಯು ಟಟ ಹೆಣ್ಣಿ ಗೆ ತಾಳಿ ಕಟ್ಟು 
ತ್ತಾಳೆ. ಹೀಗೆ ತಾಳಿ ಕಟ್ಟು ವುದರೆ. ಟಾ ಕೂಡುವಳಿ ಮುಕ್ತಾ ಯವಾಗುತ್ತ 
ನಂತರ ಅವಳನ್ನು ಗಂಡನ ನೆಗೆ ಕಳುಹಿಸಿಕೊಡುತ್ತಾರೆ. ಗಂಡು ಈ ಸಮಾರಂಭಕ್ಕೆ 
ಬರಬೇಕೆಂಬ ಕಡ್ಡಾಯವಿಲ್ಲ. ತಾನು ಒಪ್ಪಿದ ಹೆಣ್ಣನ್ನು ಕೂಡುವಳಿ ಮಾಡಿಕೊಳ್ಳಲು 
ಹೆಣ್ಣಿ ನ ಮನೆಗೆ ಒಡವೆ, ವಸ್ತ್ರ, ಮಾಂಗಲ್ಯವನ್ನು ಕಳುಹಿಸಿಕೊಟ್ಟರೆ ಸಾಕು. 
ನಿವಾಹಿತ ಸ್ತ್ರೀ ತನ್ನ ಗಂಡನೊಡನೆ ಸಂಸಾರ ನಡೆಸಲು ಇಷ್ಟವಿಲ್ಲದೆ ಬೇರೆಯವ 
ನೊಬ್ಬನೊಟ್ಬಿಗೆ ಇರಲು ಇಷ್ಟ ಪಟ್ಟರೆ ಅವನು ಜಾತಿಯ ಪಂಚಾಯ್ಕಿಗೆ ಇಂತಿಷ್ಟು ಹಣ 
ಎಂದು ಕಟ್ಟ ಕೊಡಬೇಕು. ಆ ಹಣಕ್ಕೆ ಲಾಗೋಡು ಎಂದು ಹೆಸರು. ನಂತರ ಅವನು 
ಅವಳನ್ನು ಕೂಡುವಳಿ ಮಾಡಿಕೊಳ್ಳ ;ಒಹುದು. ಹಿಂದೆ. ಒಬ್ಬ ಹೆಂಗಸು ಇಬ್ಬರು 
ಮೂವರು ಗಂಡಸರಿಂದ ವಿಚ್ಛೆ ದನ ಸಣೆದು ನಾಲ್ಬನೆಯನನನ್ನು ಕೂಡುವಳಿ ಮಾಡ 
ಕೊಂಡೆ ಪ್ರಸಂಗಗಳು ಇದನ. ಹಿಂದೆ ಸ ಸಾಮಾನ್ಯವಾಗಿದ್ದ ಈ ಸಪ ಪದ್ಧತಿ ಇತ್ತೀಚಿನ ದಿನ 
ಗಳಲ್ಲಿ ಬಹಳ ಕಡಿಮೆಯಾಗಿದೆ. ಜಾತಿಯೆ ಹೊರಗಿನ ಪುರುಷರೊಂದಿಗೆ ಹಾದರ ಮಾಡಿದೆ 
ಹೆಂಗಸರನ್ನು ಕ್ರೂರವಾಗಿ ಶಿಕ್ಷಿಸಿ ಜಾತಿಯಿಂದ ಹೊರಗೆ ಹಾಕುತ್ತಾರೆ. ಹಾದರೆ 


ರಾಜಪಠಿವಾರದವರು ೯೧ 


ಮಾಡಿದ ಹೆಣ್ಣಿನ ಮಣ್ಣಿನ ಬೊಂಬೆಯನ್ನು, ಮಾಡಿ ಅದರ ಎರಡು ಕಣ್ಣುಗಳಿಗೆ 
ಮುಳ್ಳನ್ನು ಚುಚ್ಚಿ ಊರಿನಿಂದ ಹೊರಗೆಸೆಯುತಾ ರೆ. ತ 
ಸಂಸ ದಾಯ, ಪದ್ಧತಿ, ಆಚಾರ ವಿಚಾರಗಳಲ್ಲಿ ಬೇಡರಿಗೂ ರಾಜಸರಿವಾರದ 
ರಿಗೂ ಹೋಲಿಕೆ ಇದೆ ಎಂಬ ಹೇಳಿಕೆಯನ್ನು ಬಲಸಡಿಸಲು ಅವರಲ್ಲಿರುವ ರಾಜಕೀಯ 
ವ್ಯವಸ್ಥೆಯೂ ಒಂದು ಸಾಕ್ಷ್ಯ. ಬೇಡರಂಸಯೇ ರಾಜಸರಿವಾರದನರಲ್ಲಿ ಸಹ ತಮ್ಮದೇ 
ಆದ ಕ.ಲಗಂಚಾಯತಿ (ಒಂದು ಗ್ರಾಮಕ್ಕೆ ಸೇರಿದುದು) ನಾಡುಸ್ರದೇಶ ಅಥವಾ 
ಕಟ್ಟಿ ಮನೆ (ಹದಿನಾರು ಹಳ್ಳಿಗಳು ಸೇರಿರುತ್ತವೆ) ಮತ್ತು ಗಡಿಮನೆ (ಮುವ? ರಡು ಹಳ್ಳಿ 
ಗಳು ಸೇರಿರುತ್ತವೆ) ಎಂಬ ಘಟಕಗಳಿವೆ. ಪ್ರತಿಯೊಂದು ಕುಲಸಂಚಾಯತಿಯ ಮುಖ್ಯ 
ಸ್ಥರು ಮತ್ತು ಸದಸ್ಯರು ಕಟ್ಟೆಮನೆ ಮತ್ತು ಗಡಿಮನೆಗೆ ಸದಸ್ಯರಾಗಿರುತ್ತಾರೆ. ಕುಲ 
ಪಂಚಾಯತಿಯಲ್ಲಿ ಬಗೆ ಹೆರಿಯದ ಸಮಸ್ಯೆಯನ್ನು ಕಟ್ಟಿ ಮನೆಗೆ ಕೊಡುತ್ತಾರೆ. ಅಲ್ಲಿ 
ಬಗೆ ಹೆರಿಯದಿದ್ದ ಪಕ್ಷದಲ್ಲಿ ಗಡಿ ಮನೆಗೆ ಕೊಡುತ್ತಾರೆ. ಈ ಎಲ್ಲಾ ಘಟಕಗಳ ಯಜ 
ಮಾನರ ನೇಮಕ ವಾಶಪಾರಂಸರ್ಯವಾಗಿ ಬರುತ್ತದೆ. ಮದುವೆ ಮುಂತಾದ ಸಂದರ್ಭ 
ಗಳಲ್ಲಿ ಇವರಿಗೆ ಅಗ, ತಾಂಬೂಲ ದೊರೆಯುತ್ತದೆ. ಜಾತಿಯ ಕಟ್ಟ ಕಟ್ಟಳೆ, ಮದುವೆ, 
ಕೂಡಿಕೆ, ಎಲ್ಲವೂ ಇವರ ಸಮು ಖದಕ್ಷೀ ನಡೆಯಬೇಕು. 
ಸ ರಾಜಸರಿವಾರದವರಲ್ಲಿ ವೈಷ್ಣವರು ಮತ್ತು ಶ್ಲೈವರೆಂಬ ಎರಡು ಪಂಗಡಗಳಿವೆ. 
ಸಾಮಾನ್ಯವಾಗಿ ವೈಷ್ಣವರು ವೆಂಕಟರಮಣ, ನಾರಾಯಣ, ಶ್ರೀನಿವಾಸ, ಬಿಳಿಗಿರಿ 
ರಂಗನ ಬೆಟ್ಟದಲ್ಲಿ ನೆಲೆಸಿರುವ ಗೋಪಾಲಸ್ವಾಮಿಯನ್ನು ಮನೆದೇವರಾಗಿ ಮಾಡಿ 
ಕೊಂಡು ಪೂಜಿಸುತ್ತಾರೆ. ಶೈವರು ನಂಜನಗೂಡಿನ ಶ್ರೀಕಂಠೇಶ್ವರ, ಮಹದೇಶ್ವರ 
ಸ್ವಾಮಿ ಜೆಟ್ಟದ ಮಹದೇಶ್ವರ, ಕಪಡಿಯ ಸಿದ್ದಾಪ್ಪಾಜಿ. ರಾಚಪ್ಪಾಜಿ, ಮಂಬೇಸ್ವಾವಿ 
ದೇವರುಗಳನ್ನು ಪೂಜಿಸುತ್ತಾ, ರೆ. ಮಹದೇಶ್ವರನನ್ನು ಮನೆ ದೇವರಾಗಿ ಪೂಜಿಸುವವರು 
ತಮ್ಮ ಮನೆಯಲ್ಲಿ ಒಬ್ಬ ಗಂಡು ಮಗನನ್ನು ಮಹದೇಶ ರನಿಗೆ ಗುಡ್ಡೆ ನನ್ನಾಗಿ ಬಿಡುತ್ತಾ ರೆ 
ಹೀಗೆ ಗುಡ್ಡ ನಾದವನು ಕಂಚಿನ ತಟ್ಟಿಯಲ್ಲಿ ಊಟ ಮಾಡಬಾರದು. ಹೆಣ್ಣು ದೇವತೆ 
ಗಳಲ್ಲಿ ಮಾರಮ್ಮ , ದುರ್ಗಮ್ಮ ಮತ್ತು ಚಾಮುಂಡೇಗ್ವರಿಯನ್ನು ಪೂಜಿಸುತ್ತಾ ರೆ. 
ಮೈ ಸೂರು ಮತ್ತು ಸುತ್ತಮತ್ತಲ ಹಳ್ಳಿಗಳಲ್ಲಿ ಮಾರಮ್ಮನ ದೇವಸ್ಥಾನದ ಅರ್ಚಕರು 
ರಾಜಸರಿವಾರದವರಾಗಿರುತ್ತಾರೆ. ಮೈ ಸೂರಿನ ಅರಮನೆಯ ಪಕ್ಕದಲ್ಲಿರುವ ಮಾರಮ್ಮ ನ 
ದೇವಸ್ಥಾನದಲ್ಲೂ ಕೂಡ ರಾಜಸರಿವಾರದವನೇ ಅರ್ಚಕ. ಇನರು ಹುಟ್ಟಿ ಸಾವುಗಳ 
ಸೂತಕವನ್ನು ಹನ್ನೆರಡು ದಿನಗಳ ಕಾಲ ಆಚರಿಸುತ್ತಾರೆ. ಶವಸಂಸ್ಕಾರ ಪದ್ಧತಿಯು 
ಇತರ ಹಿಂದೂ ಜನಾಂಗಗಳಂತೆಯೇ ಇದೆ. ಹುಟ್ಟಿದ ಹನ್ನೆರಡನೆಯ ದಿನ ಮಗುವಿಗೆ 
ಹೆಸರಿಡುತಾ ರೆ ಮತ್ತು ಇಸ್ಪತ್ತೊಂಬತ್ತ ನೆಯ ದಿನ ಮಗುವಿಗೆ ಕಿನಿ ಚುಚ್ಚುವರು. 
ಒಂದಾನೊಂದು ಕಾಲದಲ್ಲಿ ತಾವು ಕ್ಷತ್ರಿಯ ಕುಲಕ್ಕೆ ಸೇರಿದವರೆಂಬ ಪ್ರತಿಷ್ಠೆಯ 
ನೆನಸಿಗಾಗಿರಬಹುದು ಈಗಲೂ ಅವರು ಸಂಕ್ರಾಂತಿಯ ಮಾರನೆಯ ದಿನ ಬೇಟೆಯಾಡಲು 
ಕಾಡಿಗೆ ಹೋಗುತ್ತಾ ಕಿ. ಬೇಟೆಯಾಡಿ ತಂದ ಸ್ದಾ ್ರೀಣಿಯ ಮಾಂಸನನ್ನು ಊರಿನವರಿಗೆಲ್ಲ 


೯೨ ಮಾನವಿಕ ಕರ್ಣಾಟಕ 


ಹಂಚುತ್ತಾರೆ. ಏನೇ ಆದರೂ ಆ ದಿನ ಒಂದು ಚೂರಾದರೂ ಮಾಂಸವನ್ನು ತಿನ್ನ 
ಬೇಕೆಂಬ ಪದ್ಧ ತಿ ಈಗಲೂ ಇವರಲ್ಲಿದೆ. | ತ್ನ 
[941 ನೇ ಜನಗಣತಿಯಲ್ಲಿ ರಾಜಸರಿವಾರದವರನ್ನು ಬೆಸ್ತರ ಗುಂಪಿಗೆ ಸೇರಿಸಿ 
ದ್ದರು. 1951 ನೇ ಜನ ನಗಣತಿಯ. ಸಮಯದಲ್ಲಿ ನಥ ರನ ಮುಖಂಡರ. 
ಜನಗಣತಿಯ ಡೈೆರೆಕ್ಟೆರ್‌ ಅವರಿಗೆ ತಮ್ಮನ್ನು ಬೆಸ್ತರಿಂದ ಬೇರ್ಪಡಿಸಬೇಕೆಂದು ಮನವಿ; 
ಮಾಡಿಕೊಂಡಿದ್ದ Sy ಆದು ನೆರವೇರಲಿಲ್ಲ. 197] ರಲ್ಲಿ ಬೆಂಗಳೊರಿನಲ್ಲಿ ನಡೆದ ಆಖ 
ಕರ್ನಾಟಕ ನಾಕ ಸಮ್ಮೆ (ಳನದಲ್ಲಿ ಬೇದನಾಯಕರು ಮತ್ತು ರಾಜ: ಸರಿವಾರಷೆಔ 
ನಾಯಕರು ಸೇರಿ ಒಂದು ಒಸ್ಪ ಂದಕ್ಕೆ ಬಂದರು. ಅದರಂತೆ ಅವರು ಬೇಡೆ, ಸರಿವಾರೆ | 
ಎಂಬ ಬೇರೆ ಬೇರೆ ಹೆಸ ತ ಕಕಿಯುವುದಕ್ಸೆ ಒದಲು ನಾಯಕ ಎಂಬ ಒಂ- ಅ 
ಹೆಸರಿನಿಂದ ಕಕಿದುಕೊಳ್ಳುವ ತೀರ್ಮಾನ ಕ್ಸ ಗೊಂಡರು. 
ಹಿಂದುಳಿದ ಗಿ-ಜ :ರೆಂದು ಪರಿಗಣಿಸಲ್ಪಟ್ಟಿರುವ ಇವರು ಈಗ ತಮಗೆ ಗಿರಿಜನರಿಗೆ. 
ದೊರೆಯುತಿ ರುವ ಸವಲತ್ತುಗಳು ಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುತ್ತಿ ದ್ವಾರ್ಕಿ | 
ಅಲ್ಲದೆ ತಮ್ಮನ್ನು ಗಿರಿಜನರೆಂದು ಪರಿಗಣಿಸಬೇಕೆಂದು ಸರ್ಕಾರವನ್ನು ಒತ್ತಾಯಸುತ್ತಿ' 
ದ್ದಾರೆ. ಹಾವನೂರು ವರದಿಯಲ್ಲಿ ಇವರನ್ನು ಬೇಡರ ಒಂದು ಉಪಜಾತಿ ಎಂದು ಸೇರಿಸಿ. 
ರುಪ್ರೆದರಿಂದ ಕರ್ನಾಟಕದಲ್ಲಿ ನಾಯಕಕೆಂದರೆ ತಮ್ಮನ್ನ ನ ಲ್ಲದೆ ಬೇರಾರನ್ನು ಕರೆಯುವುದಿಲ್ಲ. 
ಆದ್ದ ರಿಂದ ನಾಯಕ ಜನಾಂಗಕ್ಕೆ ದೊರೆಯುತ್ತಿ ರುವ ಪರಿಶಿಷ್ಟ ಬುಡಕಟ್ಟು ಸೌಲಭ್ಯ, 
ವನ್ನು ಪ ಪಡೆಯಲು ನಾವು WEA ಆದ್ದ ರಿಂದ 1976ರ ಪಂತಿಷ್ಟ ಜಾತಿ ಮತ್ತು, ಪರಿ 
ಶಿಷ್ಟ ಜನಾಂಗಗಳ ಕಾಯಿಬೆಯ ತಿದ್ದು ನಡಿ ಮೇರೆಗೆ ಆ ಸೌಲಭ್ಯಗಳು ನಮಗೆ ಸಲ್ಪ. 
ede ಚಳುವಳಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುತ್ತಿದೆ. 


# 
ಕಿ 


ಗ್ರಂಥ ಜುಣ | 

|} 11. ೫. Nanjundayya ೩೧6 1. K, Ananthkrishna 
Iyer; The Mysore Tribes and Castes. vol. 4 
page 471, Mysore Govt. Press, Bangalore 
(1931) 


2 fy N. Venkatarayappa, Rural Society and 
0೨1೩1 chanze; Popular Prakashan Publication, ತ 


ಹಡ (1973) 
3 N. Subrahmanian, Sangam polity, The Ada 


ministrative and Social life of the 5೩78೩೧3 
Tamils: Asian Publishing House (1966) 


4 L.G. Havanur, Karnataka Backward Classes 
Commission Report. vol. 1. part 1 (1975) 


ಬ. ದಯಾನಂದ ಪಟೇಲ್‌ 


ಅರಕೆರೆ ಅಗ್ರಹಾರ] ಮಂಡ್ಯ ಜಿಯ ಶ್ರೀರೆಂಗಃ ಪಟ್ಟಣ ತಾಲ್ಲೂಕಿನಲ್ಲಿದೆ. ಅದು 
ಶ್ರೀರಂಗಪಟ್ಟಣದಿಂದ ಎಂಟು ಮೈಲಿ ದೂರವಿದ ್ಸು, ie ಈಶಾನ್ಯಕ್ಕಿದೆ. ಆರಕೆರೆ 
ಯಾವಾಗ ಅಗ್ರಹಾರವಾಗಿ ರೂಪುಗೊಂಡಿತು "ಎಂಬುದಕ್ಕೆ ಯಾವುದೇ ನೇರವಾದ 
ಶಾಸನೋಸ್ಡೀಖವಿಲ್ಲ. ಆದರೂ ಹೊಯ್ಸೆಳರೆ ಕಾಲದಲ್ಲಿ ಅದು ಅಗ್ರ ಹಾರವಾಗಿದ್ದಿರ 
- ಬೇಕು ದು ಊಹಿಸಲಾಗಿದೆ. 
ಅರಕೆರೆ2, ಮಂದ್ಯತಿ, ಶ್ರವಣಬೆಳುಗೊಳ4: ನೇ ಮುಂತಾದ ಪ್ರದೇಶೆಗೆಳಲ್ಲಿ ದೊರೆ 
ಯುವ ಅನೇಕ ಶಾಸನಗಳು ಈ ಪೆ ಪ್ರದೇಶವನ್ನು ಅಗ ಹಾರನೆಂದೂ, ವೀರನರೆಸಿಂಹಸುರೆ 
ಅಲಿಯಾಸ್‌ ಅರಕೆರೆ ಎಂದು F ಟಕ] ಈ ಯಾವುವೂ ಅದು ಅಗ್ರಹಾರವಾಗಿ 
ರೂಪುಗೊಂಡ ತೇದಿಯನ್ನು ಉಲ್ಲೇಖಿಸಿಲ್ಲ. ಆರ ದರೆ ಮೈಸೂರು ಜಿಲ್ಲೆಯ ಓ. ನರಸೀಪುರ 
ತಾಲ್ಲೂಕಿನ ಚಿದರವಳ್ಳಿಯ ಶಾಸನವೊಂದು ಮಾತ್ರ ಈ ಗ್ರಾಮವು ಆಗ್ರ ಹಾರವಾಗಿ 
ಹೊಯ್ಸೆಳರ ಎರಡನೆಯ ಬಲ್ಲಾ ಳನ ಕಾಲದಲ್ಲಿ ರೂಪುಗೊಂಡಿತು ಎಂದು ಹೇಳುತ್ತದೆ. 
ಇ. ಚಿದರನ್ಳಿ ಆರಕೆರೆಯ ದತ್ರಿಣಕ್ಕೆ ಹನ್ನೆರಡು ಮೈಲು ದೂರೆದಲ್ಲಿದೆ. ಈ ಚಿದರೆ 
ವಳ್ಳಿ ಶಾಸನನೆ ಕಾಲಸೂಚಕ ಭಾಗಸಹಿತವಾಗಿ ತ್ರ ಬತಗೊಂಡಿದೆ. "ಶಾಸನವು ಎರಡ 
ನೆಯ ಬಲ್ಲಾಳನ ಸಾಧನೆಗಳನ್ನು 5 ಕುರಿತಿರುವುದಲ್ಲದೆ ಆತನನ್ನು ಚೋಳಸಾಮ್ರಾಜ್ಯ ಪ್ರತಿ 
ಷ್ಮಾಸನಾಚಾರ್ಯ) ಪಾಂಡ್ಯರಾಜ ಕ್ರಮಣನೆಂದು ತಿಳಿಸುತ್ತದೆ. ಈ ರಾಜನ ಇತರೆ 
ಸಾಧನೆಗಳನ್ನು ಒಣ್ಣಿ ಸುವಾ ಗ ಆತೆ ಅರಕೆರೆಯನ್ನು ಅಗ್ರಹಾರವಾಗಿ ರೂಪುಗೊಳಿಸಿದ್ದೆನ್ನು 
ಹೇಳಿದೆ. ಇದು ಸ ಸ್ತು ತ ಅರಕೆರೆಗೆ ಸಂಬಂಧಿಸಿದ್ದಾ ಗದೆ. ಬಲ್ಲಾಳ ಈ ಅರಕೆರೆಯನ್ನು 
ವೀರನರಸಿಂಹಸು ಕ ಕೆರೆದಿರುವುದನ್ನು ನೋಡಿದರೆ, ಇದು ಆತೆ ತನ್ನ ತಂದೆಯಾದ 
ಮೊದಲನೆಯ ನರಸಿಂಹೆನ ಸ್ಮಾ ಕವಾಗಿ ಸ್ಥಾಸಿಸಿದ್ದಿ ರಬೇಕು ಎನಿಸುತ್ತೆ ೩. 


pd 


೫ ಇದನ್ನು ದಕ್ಷಿಣ ಭಾರತೀಯ ಇತಿಹಾಸದ ಐದನೆಯ ವಾರ್ಷಿಕ ಅಧಿವೇಶನದಲ್ಲಿ 


ಮಂಡಿಸಲಾಯ ತು. 


೯೪ ಮಾನವಿಕ ಕರ್ಣೂಟಿಕ 


ಅರಕೆರೆಯೆ 1108ರ ಒಂದು ಶಾಸನದಿಂದ ಈ ಗ್ರಾಮವು ಅರಕೆರೆ ಎಂಬ 


ಹೆಸರನ್ನು ಹೊಂದಿದ್ದುದ್ದಾಗಿ ತಿಳಿಯುತ್ತದೆ. ಈ ಶಾಸನದ ಪ್ರಕಾರ ದನ್ಮಿ ಸೆಟ್ಟಿ ಯೆ ¥ 
ತಗ ಒಡೆಯೆನಂಬಿ ಅಲಿಯಾಸ್‌ ಉದಯಾದಿತ್ಯ ಕಟಾ ಹು ಅಲ್ಲಿ ಇ 


ಒಂದು ಕೆರೆಯನ್ನು ಕಟ್ಟ ಸಿದನು. ಇಮ್ಮ ಡಿ ಬಲ್ಲಾ ಳನೇ ಇದನ್ನು ರೂಪುಗೊಳಿಸಿ | 
ಬ್ರಾ ಹ್ಮ ಣರಿಗೆ Bf ರಬೇಕು. "ಅಕಾಲದಲ್ಲಿ ಇದೊಂದು ವಿದ್ಯಾಕೇಂದ್ರ ' 
ಕೂಡ ಆಗಿದ್ದಿ ರಬೇಕು. ಉಸಲಬ್ಧ ವಿರುವ ಶಾಸನ ದಾಖೆಗಳಿಂದ ಈ ಅಗ್ರ ಗ್ರಹಾರವು . 
ಹೊಯ್ಸಳರ "ಎರಡನೆಯ ಬಲ್ಲಾ ೪ನ ಕಾಲದಲ್ಲಿ - ಎಂದರೆ 1173 ರಿಂದ 1121 ' 
ರೊಳಗೆ " ಕೊಪುಗೊಂಡಿರಬೇಕೆನ್ನ ಬಹುದು. 


ಟಸಪ್ಪಣಿಗಳು 


ಎಕ, 6 ಶ್ರೀರಂಗ) 98 ರಿಂದ 114 

ಎ6, 6 ಶ್ರೀರಂಗ, 98, 103, 108, 110 
ಎಕ, 7 ಮಂಡ್ಮ, 56 

ಎಕು 2 ಶ್ರ. ಬಿ, 573 

ಎಕ, 5 ತೀ ನರಸಿ, 98 

ಎಕ) 6 ಶ್ರೀರಂಗ, 113 


ಲಾ ಓಗಿ A ಓಟಿ [2 ೬ 


ಯಮುನಾಬಾಯಿ ಆರ್‌. ರಾನ್‌ 


ಸ 
ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ 
(ಮುಂದುವರೆದುದು) 


ಕೃಷಿಯ ಆರಂಭೆ 


ಭೂಮಿಯಲ್ಲಿ ಮಾನನರು ಬೇಸಾಯ ಮಾಡೆಲು ಮತ್ತು ಒಂದು ಸ ಳದಲ್ಲಿ ನೆಲೆ 
ಯೂರಿ ನಿಲ್ಲಲು ಹೇಗೆ ಯಾವಾಗ, ಮೊದಲು ಮಾಡಿದರೆಂದು ಇನ್ನು ಸಂದು ತಿಳಿ 
ದಿಲ್ಲ. ಕಳೆದ ಐವತ್ತು ವರ್ಷಗಳಲ್ಲಿ ಇದರ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಮತ್ತು 
ಊಹೆ ನಡೆದಿದೆ. ಈಗ ಈ ಬಗ್ಗೆ ನಮಗೆ ಗೊತ್ತಿ ರುನದಿಷ್ಟೆ. ಕ್ರಿ.ಪೂ. 15000 
ಮತ್ತು ಕ್ರ. ಪೂ. 12000 ಗಳ "ನಡುವೆ ಯಾವಾಗಲೋ, ಅಜಿಲಿಯನ್ನರು ದಕ್ಷಿಣ 
ಸ್ಪೇನಿನಲ್ಲಿದ್ದಾಗ, ಇವರಿಗೂ ಮೊದಲಿನ ಬೇಟಿಗಾರ ಪಂಗಡದವರು ಉತ್ತರ ಮತ್ತು 
ಪೂರ್ವ ದಿಕ್ಕುಗಳಿಗೆ ಹರಡುತ್ತಿದ್ದಾಗ ಉತ್ತರ ಆಫ್ರಿಕಾದಲ್ಲಿಯೋ ಪ್ರ ಮ ಏಷ್ಯಾ 
ದಲ್ಲಿಯೋ ಈಗ ಮೆಡಿಟೆರೇನಿಯನ” ಸಮುದ್ರದಲ್ಲಿ ಮುಳುಗಿಹೋಗಿರುವ `ಎಶಾಲವಾದ 
ಕಣಿನೆ ಸ ಸ್ರ ರ್ರದೇಶದಲ್ಲಿಯೋ ಕೆಲವು ಜನರು ಪ್ರಾ ಣಿಗಳ ಸಾಕುವಿಕೆ ಮತ್ತು ವ್ಯವಸಾಯ್ಕೆ 
ಇವೆರಡನ್ನೂ ನಿಧಾನವಾಗಿ ಕಲಿತರು. ಇದಕೊಡನೆ ಇವರು ನಯಗೊಳಿಸಿದ ಕಲ್ಲಿನ 
ಆಯುಧಗಳನ್ನು ಮಾಡತೊರಗಿದರು. ಇನರ ಹಿಂದಿದ್ದ ಬೇಟಿಗಾರ ಜನರು ಬರಿ ೨ 
ಯೆಬ್ಬಿ ಸಿದ ಕಲ್ಲಿನ ಆಯುಧಗಳನ್ನು ಮಾಡುತ್ತಿ, ದ್ದರು. “ಬುಟ್ಟಿ ಹೆಣೆಯುವುದನ್ನು ಸ 
the ಒರಟಾದ ಬಟ್ಟೆ ಮಾಡುವುದನ್ನು “ಇವರೇ $k ಹಿಡಿದರು. ಫ್‌ 
ಮಡಿಕೆ ಕುಡಿಕೆಗಳೆನ್ನು ನ AE ದೂ ಇನರಿಗೆ ಗೊತ್ತಿತ್ತು. 

ಈ ಹೊಸ ಜನರು “ನೂತನ ಶಿಲಾಯುಗದಲ್ಲಿ ಕಾಲಿಡುತ್ತಿದ್ದರು. ಇದು 
ಮಾನವ ಸಂಸ್ಕ ತಿಯಲ್ಲಿ ಒಂದು ಹೊಸ ಫೆಲ್ಬ. ಕ್ರೊಮಾಗಾ ನರು ಗ್ರಿಮಾಲ್ಡಿಯ 
ನರು, ಆಜಿಲಿಯೆನ ರು, ಇವರೆಲ್ಲ ಪ್ರಾಚೀನ ಶಿಲಾಯುಗದವರು10. ಈ ನೂತನ ಶಿಲಾ 
ಯುಗದನರು ನಿಧಾನವಾಗಿ ಪ್ರ ಸಂಚದ ಬೆಚ್ಚ ಕೆಯ ಪ್ರದೇಶಕ್ಕೆಲ್ಲಾ ಹರಡಿದರು. ಇವರು 
ಕಲಿತ ಕೈ ಕೆಸಬುಗಳೆನ್ನೂ ಇವರು ಜಾಯಾ ಗಿಸುತ್ತಿ, ಗ್‌ ಸಸ್ಯ ಪಾ ್ರಾಣಿಗಳೆನ್ನೂ ಉಳಿದ 
ಜನ ಇವರನ್ನು ನೋಡಿ ತ: ವೂ ಹಾಗೆ ಮಾಡಲು ಕಲಿತಿದ್ದ ರಿಂದ ಅವುಗಳು ಇನ್ನೂ 


| ಷೆ 
೯೬ ಮಾನವಿಕ ಕರ್ಣಾಟಕ 


ಐಶಾಲವಾಗಿ ಹರಡಿದುವು. ಕ್ರಿ. ಪೂ. 10,000ದ ಹೊತ್ತಿಗೆ ಮಾನವ. ವರ್ಗ 
ಹೆಚ್ಚಾ ಗಿ ನೂತನ ಶಿಲಾಯುಗದ ಮಟ್ಟ ದಲ್ಲಿತೆ ದು ಹೇಳಬಹುದು.11 

ಕೆ ಗುಂಡಾಗಿಸೆ ಎ೨ಬ Has ನಮಗೆ ಹೇಗೆ ಏನು ಹೊಸದಾಗಿ ತೋರುವ 
ದಿಲವೋ ಹಾಗೆಯೇ ವ್ಯವಸಾಯದಲ್ಲಿ ಉಳುಮೆ, ಬಿತ್ತನೆ, ಕೊಯ್ಲು, ಧಾನ್ಯ ಒಕ್ಕು 
ವುದು, ಬೀಸುವುದು. ಇವೆಲ್ಲಾ ಒಂದಾಗುತ್ತಲೆ ವೊಂದು ನಸೆಯಬೇಕೆನ್ನುನುದು ಸಹ 
ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತ ದೆ. ಆದರೆ 20,000 ವರ್ಷದ. ಹಿಂದಿನ ಆ 
ಪ್ರಾಚೀನ ಮಾನನನಿಗೆ ನಮಗೆ ಈಗ ಸಾಧಾರಣವಾಗಿ ಹೋಗಿರುವ ಕಾರ್ಯ-ಕಾರಣಭಾವ 
ಎಳ್ಳಷ್ಟೂ ತಿಳಿದಿರಲಿಲ್ಲ. ವ್ಯವಸಾಯ ಈಗಿನ ರೂಪಕ್ಕೆ ಬರಬೇಕಾದರೆ ಮನುಷ 
ಅದೆಷ್ಟೋ ಬಾರಿ ಪ್ರಯತ್ನ ಪಡಬೇಕಾಯಿತು. ಏನು ಮಾಡಬಾರದು, ಯಾವುದನು 
ಮುಂಚೆ ಮಾಡಬೇಕು. ಇದೆಲ್ಲವನ್ನೂ ಅವನು ಹೊಸದಾಗಿ ತನ್ನಷ್ಟಕ್ಕೆ ತಾನೇ 
ಮೇಲಿಂದ ಮೇಲೆ ಪ್ರಯತ್ನ ಮಾಡಿ ಕಲಿಯಬೇಕಾ ಸಿತು. ತಪ್ಪು ತಿಳುವಳಿಕೆಗಳು 
ಅನವಶ್ಯಕವಾದ ವಿಚಿತ್ರ ಇವೆಲ್ಲ ಅಡ್ಡಿಗಳನ್ನು ಅವನು ಎದುರಿಸಬೇಕಾಯಿತು. ಈಗ 
ಬೀಜ ಬಿತ್ತಿ ಬೆಳೆ ಕೆಗೆಯಬೇಕೆಂಬ ಹೇಳಿಕೆ ನಮ್ಮ ಲ್ಲ ಲ್ಲಿ ಸಾಮಾನ್ಯವಾಗಿದೆ. ಪ್ರಾಚೀನ 
ಮನುಷ್ಯ ಬಿತ್ತು ವದನ್ನು ಕಲಿವ ಮುನ್ನವೇ ಬೆಳೆತೆಗೆಯುತ್ತಿದ್ದನು. ಆ ಕಾಲದಲ್ಲಿ 
ಮೆಡಿಟಿಕೇನಿಯನ್‌ ಪ್ರದೇಶದಲ್ಲಿ ಗೋಧಿ ತನ್ನಷ್ಟಕ್ಕೇ ತಾನೇ `ಜೆಳೆಯುತ್ತಿತ್ತು. ಅದನ್ನು 
ಕೊಯ್ಲು ಮಾಡಿ, ಕುಟ್ಟಿ ಅರೆದು ಆಹಾರವಾಗಿ ಉಪಯೋಗಿಸುವುದನ್ನು ಅವನು 
ಅದನ್ನು ಸಾಗುವಳಿ ಮಾಡುವುದನ್ನು ಕಲಿಯುವುದನ್ನು ಬಹಳ ಮುಂಚೆಯೇ ತಿಳಿದು 
ಕೊಂಡಿದ್ದಿ ರಬೇಕು. 

ನನ್ನು ಈ ಈ ಭೂಮಿಯಲ್ಲಿ ಕೃಷಿ ನಡೆ ಸುವಕ್ಷೆಲ್ಲಾ ಬೀಜ ಬಿತ್ತನೆಯ ಸಮಯ 
ದಲ್ಲಿ ರಕ್ತ ಬಲಿ, ಅದರಲ್ಲೂ ನರಬಲಿ ಕೊಡಬೇಕೆಂಬ ಪುರಾತನ ಭಾವನೆಯ ಕುರುಹು 
ಗಳು ಇನ್ನೂ ಕಾಣಬರುತ್ತವೆ. ಇದು ಬಹಳ ಗಮನಾರ್ಹ ಸಂಗತಿ. ಬೀಜಬಿತ್ತುವಿಕೆ 
ಮತ್ತು ನರಬಲಿ ಒಂದಕ್ಕೊಂದು ಹೇಗೆ pee ಬಿದ್ದುನ್ರೆ ಎಂದು ತಿಳಿದುಕೊಳ್ಳಲು ಕುತೂ 
ಹಲ ಸ್ವಭಾವದವರಿಗೆ ಆಳವಾದ ಆಸಕ್ತಿ ಉಂಟಾಗುವುದು ಸಹಜ. ಸರ್‌ ಜೆ. ಜಿ. 
ಫ್ರೇಸರ್‌ರನರು; ತಮ್ಮ ಘನಕೃತಿ ಉನಾ ವೃಕ್ಷದಲ್ಲಿ” (The Golden Bough) 
ಈ ಸಂಗತಿಯನ್ನು ಬಹು ವಿವರವಾಗಿ ಚರ್ಚಿಸಿದ್ದಾರೆ. ಈ ಭಾವನೆ ಹುಟ್ಟಿದ್ದು 
ಹುಡುಗುಬುದ್ಧಿಯ ಸ್ವ ಸ್ವಪ್ನಜೀನಿ, ಪುರಾತನ ಮನುಷ್ಯನ ಮನಸ್ಸಿನಲ್ಲಿ ಎಂದು ನಾವು 
ಮರೆಯಬಾರದು. ಈ ಭಾವನೆ ಹುಟ್ಟಿದ್ದು ಹೇಗೆದು ನಮ್ಮ ಮನಸ್ಸಿಗೆ ಸರಿಯೆನಿಸುವ 
ತರ್ಕಸರಣಿ ನಿವರಿಸಲಾರದು. ಆಡಿನ! ಇರಲಿ, ಈಗ | 2000 ವರ್ಷಗಳಿಂದ 20:000 
ವರ್ಷಗಳ ಹಿಂದಿನ ಕಾಲದಲ್ಲಿ ನೂತನ ಶಿಲಾಯುಗದ ಮಾನವರು ಬಿತ್ತನೆ ಕಾಲ ಬಂದಾ 
ಗಳ್ಲಿಲ್ಲಾ ನರಬಲಿ ಕೊಡುತ್ತಿ ದ್ದಂತೆ ಕಾಣುತ್ತದೆ. ಹೀಗೆ ಬಲಿ ಕೊಡಲು ಅವರು 
ಅಂಥಿಂಥನರನ್ನು ಆರಿಸುತ್ತಿರಲಿಲ್ಲ. ಜಹು ಎಚ್ಚರಿಕೆಯಿಂದ ಒಬ್ಬ ತರುಣ ಅಥವಾ 


ಬ 
ತರ.ಣಿ--ಹೆಚ್ಚಾಗಿ ತರುಣನನ್ನು ಆರಿಸಿ ಅವನನ್ನು. ಬಲಿಕೊಡುವವವರೆಗೂ ಪೂಜ್ಯ 


ನ ಬಾಜಾ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೭ 
A 


ಭಾನದಿಂದ ಗೌರವಿಸುತ್ತಿದ್ದರು. ಏಕೆ ಅವನನ್ನೇ ಬಹುಶಃ ಪೂಜಿಸುತ್ತಲೂ ಇದ್ದರು. 
ಆ ವ್ಯಕ್ತಿಗೆ ಒಂದು ಬಗೆಯ ಹಿವಿಕವಾದ(G0d- King)ನ ಸ್ಥಾನ ದೊರಕುತ್ತಿತ್ತು. 
ಬಹು ಹಿಂದಿನಿಂದಲೂ ಬಂದ ಪದ್ಧತಿಗನುಸ ಸಾಸವಾಗಿ ತಂಡದ ಹಿರಿಯರ ಮೇಲ್ವಿಚಾರಣೆ 
ಯಲ್ಲಿ ಅವನನ್ನು ಕೊಲ್ಲಲಾಗುತ್ತಿತ್ತು. 
ಯತುಮಾನಗಳ ಅರಿವಿಲ್ಲದಿದ್ದ ಈ ಮನುಷ್ಯರಿಗೆ ಬಿತ್ತನೆಗೆ ಸೂಕ್ಷ್ಮ ಸನುಯ 
ಯಾವಾಗ ಎಂದು ತಿಳಿದುಕೊಳ್ಳಿ ಲು ಮೊದಲು ಕನ್ನ ವಾಗಿರಬೇಕು. "ವರ್ಷ? 
ಎಂದರೇನು ಎಂಬ ಅರಿವೇ ಮಾನವಿಗಿಲ್ಲದಿದ್ದ ನೂನನ. ಒಂದಿದಿ ) ರಬೇಕೆನಿಸುತ್ತ 3 
ಇದಕ್ಕೆ ಕೆಲವು ಕಾರಣಗಳಿವೆ. “ಕಾಲಗಣನ ಶಾಸ್ತ್ರ? (Chronology) ಮೊದಲ 
ಅಳತೆಗಳೆಲ್ಲ ಚಾಂದ್ರಮಾಸ (lunar months)ಳಲ್ಲಿವೆ. ಹಳೆಯ ಟಿಸ ನ್ಸಮೆಂಟ್‌'ನ 
«ಕೈಲಪತಿಗಳು*(patriarchs) ವಿಭಾಗದಲ್ಲಿ ಹೇಳಿರುವ ವರ್ಷಗಳು ಸತ ತ 
ಚಾಂದ್ರಮಾನ ಮಾಸಗಳೆಂದು ಊಹಿಸಿದ್ದಾ ರೆ. ಒಂದು ಬಾರಿ ಬಿತ್ತನೆ ನಡೆದ ಬಳಿಕ 
ಮತ್ತೊಮ್ಮೆ ಬೀಜ ಬಿತ್ತಲು ಹದಿಮೂರು ಚಾಂದ್ರ ಮಾಸಗಳು ಕಳೆಯಬೇಕೆಂದು ನಿರ್ಧ 
ರಿಸಿದ 'ಇಸಕುಗಳು ಬೇಬಿಲಾನಿನಲ್ಲಿ ಕಂಡು ಬಂದಿವೆ. ಕಾಲಗಣನೆಯೆಲ್ಲಿ ಚಾಂದ್ರ 
ಮಾನದೆ ಪ್ರಭಾವ ಇನ್ನೂವರೆಗೂ ಇದೆ. ಕ್ರೈಸ್ತರು ಗುಡ್‌ ಫ ಫ್ಲೈಡೆ ಮತ್ತು ಈಸ್ಟರ್‌ 
ಅಂದರೆ ಕ್ರಿ ಸ್ಮನನ್ನು ಶಿಲುಜಿಗೆ ಹಾಕಿದ ದಿನ ಮತ್ತು ಆತನು ತಿರುಗಿ ಎದ್ದ 'ದಿನಗಳನ್ನು, 
ಸೌರಮಾನ 7 ರೀತಿಯಾಗಿ ಆಚರಿಸುವ ಬದಲು ಚಾಂದ್ರ ಮಾನ ರೀತಿಯಲ್ಲಿ ಪ್ರತಿವರ್ಷ 
ಬೇಕೆ ಬೇರೆ ತಾರೀಖುಗಳಲ್ಲಿ ಆಚರಿಸುತ್ತಾರೆ. ಇದು ಅನುಗೆ ಅಭ್ಯಾಸವಾಗಿ ಹೋಗಿರುವೆ 
ದರಿಂದ ಆಶ್ಚರ್ಯಕರವಾಗಿ ತೋರುತ್ತಿಲ್ಲ ೪ ಅಷ್ಟೆ. 
ಈ ದಲ ಕೈತರು ನಶ್ರತ್ರಗಳೆ ಕಡೆ ಗಮನ ಕೊಟ್ಟರೋ ಇಲ್ಲವೋ ಗೊತ್ತಿಲ್ಲ. 
ದನಗಳ ಮಂದೆ ಹಿ ಸ ಸ್ಥಳದಿಂದ ಸ್ಥ ಸ್ಮಳಕ್ಕೈ ಆಟ, ದ್ದ ದನಕುರಿ ಕಾಲು 
ವರು ಇವರಿಗಿಂತ ಮುಂಚೆ ದಿಕ್ಟು “ತ್ತಾ, ಗುವುದಕ್ಕೊ (ಸ್ಮರ ನಕ್ಷತ್ರ ಗಳನ್ನು ನೀಕ್ಷಿಸ 
ತೊಡಗಿರಬೇಕು. ಇವುಗಳಿಂದ Es ನ್ನೂ pote: ಗೊತ್ತಾ wt 
ಮೇಲೆ ಇವುಗಳಿಗೆ ಕೃಷಿ ಕ್ಷೇತ್ರ ದಲ್ಲಿ ಪ್ರಾಮುಖ್ಯ ಹೆಚ್ಚಾಯಿತು. ಬಿತ್ತನೆ ಕಾಲದ ಬಲಿ 
ಸಾಮಾನ್ಯವಾಗಿ ಅಭಪಾತರಯೂಡು ಪ್ರಮುಖ ನಕ್ಷತ್ರ ಉತ್ತರಕ್ಕೋ ಧಕ್ಷಿಣಕ್ಕೋ 
ತನ್ನ ಗತಿಯನ್ನು ಬದಲಾಯಿಸುವ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿತ್ತು. ಸಹಜ 
ಹಾ ಪುರಾತನ ಮಾನವನು ಈ ನಕ್ಷತ್ರದ ಮೇಲೆ ಕಥೆ ಕಟ್ಟ ಪೂಜಿಸುತ್ತಿ ದ್ದ ನು. 
ಈ ಬಲಿ ಕೊಡುವ ಸಮಾರಂಭದ ನಿಧ್ಯುಕ್ತ ಆಚರಣೆ, ನಕ್ಷತ್ರಗಳ ಚಲನೆ. ಇವೆಲ್ಲ 
ವನ್ನೂ ತಿಳಿದುಕೊಂಡಿದ್ದ” ವ್ಯಕ್ತಿ ನೂತನ ಶಿಲಾಯುಗದ ಸಮಾಜದಲ್ಲಿ ಅದೆಷ್ಟು 
ಮುಖ ಸಾ ನ ಸಡೆದಿದ್ದ ನೆಂದು ಊಹಿಸುವುದು ಏನೂ ಕಷ್ಟ ಶೈ ವಾಗಲಿಕ್ಸಿಲ್ಲ. 
ಚಿಷ ಕಹತ ಮೈಲಿಗೆ, ಸ ಸರಿಯಾದ ರೀತಿಯಲ್ಲಿ ಕನನ ಶುದ್ಧಿ ಹೊಂದುವ 
ಬಗೆ ಇನೆಲ್ಲ ಸಹ ಆ ಸಮಾಜದಲ್ಲಿ ಮುಖ್ಯ ವಾಗಿದ್ದುನ್ರು. "ಇವುಗಳನ್ನು ತಿಳಿದಿದ್ದ ಗಂಗೆಸ 


ರಿಗೆ ವತ್ತು ಹೆಂಗೆಸರಿಗೆ ಪ್ರಮುಖ ಸ್ಥಾನವಿರುತ್ತಿ ತು ಮಂತ್ರ hp ; ಮಂತ್ರ 


13 


| 


ವಾದಿನಿಯರೂ, ಪೂಜಾರಿಗಳಂಸೆ ಪೂಜಾರಿಣಿಯರೂ ಆ ಕಾಲದಲ್ಲಿ ಸಹ ಇರುತ್ತಿ ದ ರ. 
ಆ ದಿನಗಳ ಪುರೋಹಿತನಿಗೆ ಧಾರ್ಮಿಕ ಮನುಷ್ಯ ಎನ್ನು ವುದಕ್ಕಿಂತ "ವ್ಯಾನಹಾಂತೆ 
ನಿಜ್ಞಾಿ” (applied Scientist) ಎನ್ನಬಹುದು. ಅವನಿಗಿದ್ದ ಜ್ಞಾನ ಶಾಸ್ತ್ರ. 
ಬದ್ಧ 'ದಾದುದಲ್ಲ; ಬರಿಯ ಅನುಭವದಿಂದ ಬಂದದ್ದು. ಎಷ್ಟೋ ವೇಳೆ ಅದು ತಪ್ಪ ತಪ್ಪಾ 
ಗಿಯೂ ಇರುತ್ತಿತ್ತು. ಇದನ್ನು ಅವನು ಬಹಳ. ಎಚ್ಚರಿಕೆಯಿಂದ ಗುಟ್ಟಾ ಗಿಟ್ಟರುತಿ. 
ದ್ದನು. ಇಷ್ಟಾದರೂ ಜ್ಞ್ಯಾನಸಂಗ್ರ ಹಣೆಯೇ ಅವನ ಪ್ರಧಾನ ಕರ್ತನ್ಯವಾರಿತ್ರೆ ಂದೂ 
ಈ ಜ್ಞಾನ ಸಾ ಮಾನ್ಯವಾ ಗಿ ನಿತ್ಯ ವ್ಯವಹಾರದಲ್ಲಿ ಉಪಯೋಗವಾಗುತ್ತಿ ತೆಂಬತ್ತ 
ದನ್ನು ಮರೆಯಬಾರದು. 
ಈಗ್ಗೆ ಹನ್ನೆರಡು ಅಥವಾ ಹದಿನ್ಸೆದು ಸಾವಿರದ ವರ್ಷಗಳ ಹಿಂದೆ ಪೂರ್ವಾರ್ಥ. 
ಗೋಳದಲ್ಲಿ ಬೆಚ್ಚ ಸೆ ವಾಯುಗುಣವಿದ್ದು ನೀರಿನ ಅಸರೆ ಇದ್ದಲ್ಲೆಲ್ಲಾ: ಇಂತಹ ನೂತನ 
ಶಿಲಾಯುಗದ ತತ ನವರ ಗುಂಪುಗಳು "ಹರಡಿದುವು. ಇಂತಹ ಜನ ಸಮುದಾಯಗಳಲ್ಲಿ 
ಪೂಜಾರಿ ಪೂಜಾರಿಣಿಯರಿರುತ್ತಿದ್ದರು. ಸಾಗುವಳಿ ಮಾಡಿದ ಹೊಲಗದ್ದೆಗಳು, ಹಳ್ಳಿ | 
ಗಳು, ಗೋಡೆಗಳಿಂದ ಸುತು; ಶವರಿಯಲ್ಪಟ್ಟಿ ಸಣ್ಣ ನಗರಗಳು ಇರುತ್ತಿದ್ದುವೆ. ಕಾಲಿ 
ಮುನ್ನ ಡೆದಂತೆ ಇಂತಹ ಗುಂಪುಗಳ ನಡುವೆ ಭಾವನೆಗಳು ಒಂದರಿಂದೊಂದಕ್ಕೆ ಹರಡಿ" 
ದುವ್ರೆ. ಈ ಸಂಸ್ಕೃತಿಗೆ ಎಲಿಯಟ್‌ ಸ್ಮಿ ತ್‌ ಮತ್ತು ರಿವರ್ಸ್‌, ಇವರುಗಳು ಹೆಲಿಯೋ | 
ಲಿಥಿಕ್‌ ಸಂಸ್ಕತಿ “ಎಂದು ಹೆಸರಿತ್ರಿ ದ್ದಾ 8 *ಸೂರ್ಯಶಿಲಾ ಸ ಸಂಸ್ಕ ತಿ” ಎಂಬ ಈ ಹೆಸರು; 
ಅಷ್ಟೇನೂ ಸ ಸಮಂಜಸ ಸವೆಫಿಸದಿದ್ದ. ಕಣ ಬೇರೆ ಇದಕ್ಕಿಂತ ಉತ್ತ ಮವಾದ ಹೆಸರನ್ನು | 
ವಿಜ್ಞಾ ನಿಗಳು ಹುಡುಕುವವಕೆಗೂ ಇದನ್ನೇ ಉಪಯೋಗಿಸಬೇಕು. ಮೆಡಿಟಿರೇಫಿ 
ಯನ್‌" ಮತ್ತು ಪಶ್ಚಿಮ ಏಷ್ಯಾ ಪ್ರದೇಶಗಳಲ್ಲಿ ಲ್ಲೋ ಮೊದಲು ಹುಟ್ಟಿ ಯುಗಯುಗ 
ಗಳು ಕಳೆದಂತೆ ಪೂರ್ವದಿಕ್ಕಿಗೆ ಹರಡಿದ ಈ ಸಂಸ್ಕತಿ ದ್ವೀಪದಿಂದ ದ್ವೀಸಕ್ಕೆ ವ್ಯಾಪಿ 
ಸುತ್ತಾ ಪ್ಯಾಸಿಫಿಕ್‌ ಸಾಗರವನ್ನು ಸಹಾ ದಾಟಿ ಅಮೆರಿಕನನ್ನೂ ಸೇರಿರಬಹುದೆನಿಸು 
ತ್ತದೆ. ಅಲ್ಲಿ ಇವರಷ್ಟು ಮುಂದುವರಿದಿಲ್ಲದ ಉತ್ತರದಿಂದ ವಲಸೆ ಬಂದಿದ್ದ ಮಂಗೊ 
ಲಾಯಿಡ* ಜನರ ಸಂಸ್ಕ ತಿಯೊಡನೆ ಇದು ಬೆರೆತು ಹೋಗಿರಬೇಕು. 
ಸೂರ್ಯತಿಲಾ ಸಂಸ್ಥ ತಿಯ ಈ ಕಂದುಬಣ್ಣದ ಜನರು ತಾವ ಹೋದಸ್ಸೆಲ್ಲಾ 
" ವಿಚಿತ್ರವಾದ ಭಾವನೆಗಳನ್ನೂ, ಪದ್ಧತಿಗಳನ್ನೂ ಕೊಂಡೊಯ್ದ ರು. ಇವುಗಳಲ್ಲಿ ಕೆಲ 
ವನ್ನು ವಿವರಿಸಲು ಮನಶ್ಶಾಸ್ತ್ರಜ್ಞ (mental experts) ರಿಗೆ ಮಾತ್ರ ಸಾಧ್ಯ. 
ಇವರು ದೊಡ್ಡ ದೊಡ್ಡೆ ನಿರನಿಡ್ಲೆ ಗಳನ್ನು ದಿಬ್ಬಗಳೆನ್ನೂ ರಚಿಸಿದರು. ಬಹುಶಃ ಗ್ರಹ 
ನಕ್ಷತ್ರಗಳ ಆವೇಕ್ಷಣೆಗಾಗಿ ದೋಸ್ತ ದೊಡ್ಡೆ ಕಲ್ಲುಗಳನ್ನು ನಿಲ್ಲಿಸಿ ದೊಡ್ಡೆ ದೊಡ್ಡ ವೃತ್ತಾ 
ಕಾರದ ರಚನೆಗಳನ್ನು ಮಾಡಿನರು. ಹೆಣಗಳನ್ನು ಮನ್ನಿ ಗಳನ್ನ ಗಿ ಮಾಡಿ ಕಾದಿಡುವ 
ಪದ್ಧತಿಯು ಇವರಲ್ಲಿತ್ತು. ಹಚ್ಚೆ ಚುಚ್ಚು ವುದು, ಸುನತಿ" ಮಾಡುವುದು. (circum- 
cision) ಇವರಲ್ಲಿ ಆಚರಣೆಯ ಲ್ಲತ್ತು . ಮಗು ಹುಟ್ಟು ವಾಗ ಅದರ ತಂದೆ ಸಹ ಮಲಗಿ 


೯೮ ಯ. ಕರ್ಣಾಟಕ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ಸು 


ವಿಶ್ರಾಂತಿ ಸಡೆಯುನ ಪದ್ಧತಿ ಇವರಲ್ಲಿತ್ತು. ಈ ಪದ್ಧತಿಗೆ "ಕೂವಾಡ್‌” (Couvade) 
ಕ್‌ು ಸ್ವಸ್ತಿಕ ಚಿಹ್ಟೆಯೆನ್ನು ಇವರು ಅದನ ಕ ಚಿಹ್ನೆಯೆಂದು. ಗಣಿಸಿದ್ದರು. 

ಪ್ರಸಂ ಷೂ ಭೂಸಟವೊಂದನ್ನು ತಿಸಿ ಇ ಜಯ. ಈ ಬಗೆಯ ಸದ ತಿಗಳ 
ಕುರುಹ.ಗಳು ಕಾಣಬರ.ವ* ಲ್ಲಾ ಚುಕ್ತಿಯಿಡುತ್ತಾ ಹೋದಲ್ಲಿ ಇಂಗ್ಲೆಂಡಿನ ಸ (ನ್‌ 
ಹೆ.ಜ್‌ ಮತ್ತು ಸ್ಪೇನ್‌ ದೇಶಗಳಿಂದ ಮೆಕ್ಸಿ ಕೋ "ಮತ್ತು ನೆರುವಿನನರೆಗೂ ಸಮಶೀ 
ತೋಷ್ಣ ವಲ-ಸಿದ ಮತ್ತು ಅತಿ ಉಷ್ಣ ಬಾರಾ ಡೆ. ಉಷ್ಣವಲಯ ಪ್ರದೇಶಗಳ 
ತೀರ ಪ್ರನೇಗಳಲ್ಲಿ ಈ ಚುಕ್ಕಿಗಳ ಒಂದು ಸಟ್ಟಿ ಕಾ ಇಡೆಸಿಕೊಳ್ಳುತ್ತದೆ. ಸಮಭಾಜಕ 
ವೃತ್ತದ ದಕ್ಷಿಣ ಭಾಗದ ಆಫಿ ಕ ಮಧ್ಯ ನನನ 'ಉತ್ತರ ಭಾಗ ಮತ್ತು 
ತ್ತ ರ ಏಷ್ಯಾದಲ್ಲಿ ಂತಹೆ. ಒಂದು ಚುಕ್ಚಿಯೂ ಇರುವುದಿಲ್ಲ. ಅಲ್ಲೆಲ್ಲಾ 
ಸುಪೂರ್ಣವಾಗಿ ಬೇರೆ ವಿಧದ ಜನರು ವಾಸಿಸುತ್ತಿ ದ್ದು ತಮ್ಮ ದೇ ರೀತಿಯಲ್ಲಿ ಅಭಿವೃ ದ್ಧಿ 
ಹೊಂದುತ್ತಿದ್ದರು. 


14. ನೂತನ ಶಿಲಾಯುಗದ ಮೊದಲ ನಾಗರಿಕತೆಗಳು 


ಕ್ರಿ.ಪೂ. 10,000 ದ ಹೊತ್ತಿಗೆ ಪ್ರಸಂಚದ ಮೇಲ್ಮೈ ಲಕ್ಷಣಗಳು ಬಹು 
ಮಟ್ಟಿ ಗೆ “fol ಇದ್ದುವು. ಈಗ ಜಿಬ್ರಾಲ್ವರ್‌ ಜಲಸಂಧಿ ಇರುವಲ್ಲಿ ಮುಂಚೆ 
ಇದ್‌ ಭೊಸಂಧಿ ಅಷ್ಟು ಹೊತ್ತಿ ಗಾಗಲೇ ಕೊರೆದು ಇ ಅಟ್ಲಾಂಟಿಕ್‌ ಸಾಗರದ 
ಕಡೆಯಿಂದ ಬಂದ ಡೆ ಮೆಡಿಟಿಕೇನಿಯೆನ್‌ ಕಣಿವೆಯನ್ನು ತುಂಬಿದ್ದ ರಿಂದ ಮೆಡಿಟಿ 
ಕೇನಿಯನ್‌ ಸಮುದ್ರ ಈಗಿದ್ದ ಂತೆಯೀ ಇತ್ತೆಂದು ತೋರುತ್ತದೆ. ಕ್ಯಾಸ್ಸಿಯನ್‌ 
ಸಮುದ್ರ ಈಗಿರುವುದಕ್ಕಿಂತಲೂ ವಿಶಾಲವಾಗಿದ್ದಿ ರಬೇಕು. ಕಾಕಸಸ್‌ ಪರ್ವತಗಳ 
ಉತ್ತರ ಭಾಗದಲ್ಲಿ ಕಪ್ಪು ಸಮುದ್ರ ಮತ್ತು ಕ್ಯಾ ಸ್ಸಿಯನ್‌ ಸ ಸಮುದ್ರಗಳೆರಡೂ ಬಹುಶ; 
ಕೂಡಿಕೊಂಡಿದ್ದುವು. ಇವೆರಡೂ ಸೇರಿ ಆದ ಮಧ್ಯ ಏಷ್ಯಾದ ದೊಡ್ಡ ಸಮುದ್ರದ ಹತ್ತಿರ 
ಈಗಸೆ ಸ್ಪೈ ಸ್ಪ ಗಳು ಮತ್ತು ಮರಳು ಕಾಡುಗಳು ಇರುವಲ್ಲಿ ಭೂಮಿ ಆ ಫಲನತ್ತಾಗಿಯೂ 
ಹತುಸ್ಯರು ನೆಲಸಲು ತಕ್ಕ ದಾಗಿಯೂ ಇತ್ತು. ಒಟ್ಟಿ ನಲ್ಲಿ ಭೂಮಿ ಎಲ್ಲೆಡೆಯಲ್ಲೂ 
ಈಗಿರುವ್ರೆದಕ್ಕಿಂತ ಫ ಫಲವತ್ತಾ ಗಿ ತೇವದಿಂದ ಜಬ ಇತ್ತು. ಮನೋ 
ರಷ್ಯದಲ್ಲಿ ಇಂದಿರುವುದಕ್ಕಿಂತಲೂ ಹೆಚ್ಚು ಜೌಗು ಪ್ರದೇಶಗಳೂ ಸರೋವರಗಳೂ 
- ಇದ್ದುವು. ಏಷ್ಯಾ ಅ ಅಮೆರಿಕಾಗಳ ನಡುವೆ" ಬೇರಿಂಗ್‌ ಜಲಸಂಧಿ ಇರುವಲ್ಲಿ ಇನ್ನೂ 
ಭೂಸಂಧಿ ಇತ್ತೆ ಂದು ತೋರುತ್ತ ದೆ, 
ಅಷ್ಟು ಹೊತ್ತಿ ಗಾಗಲೇ ಮಾನವ ಜನಾಂಗದಲ್ಲಿ ಈಗ ಇರುವ ಬುಡಕಟ್ಟು ಗಳನ್ನು 


ಪಗಿರ) ವ್ರದಕ್ಕಿ ೦ತೆ ಬೆಚ್ಚ ಗಿದ್ದು ಸಸ್ಯವರ್ಗದಿಂದ ತುಂಬಿದ್ದ 


ಗುರ್ತಿಸಲು ಸಾ ಸಾಧ್ಯ ನಿತು. 
ಅಂದಿನ ಕೇಳವ 5 ಸಮಶೀತೋಷ್ಣ ಸಳ ಬಿಚ್ಚ ನೆಯ ಭಾಗಗಳಲ್ಲಿ ಮತು. 
ಸಂಸ್ಕ ತಿಯ ಕೆಂದು ಬಣ್ಣ ದ ಜನರು 


ಸಮುದ್ರ ತೀರ ಪ್ರ ದೇಶಗಳಲ್ಲಿ ಹೆಲಿಯೋಲಿಧಿಕ ್ಸೈ 
ಸದೆ ನರು ಬರ್ಬರ, ಈಜಿನ್ಟಿ 


ವಾಸಿಸುತ್ತಿದ್ದರು. ಈಗಿನ ಮೆಡಿಟಿರೇಥಿಯನ್‌ ಪ್ರದೇಶದ ಜನ 


೧೦೦ ಮಾನವಿಕ ಕರ್ಣಾಟಕ 


ನವರು, ದಕ್ಷಿಣ ಮತ್ತು ಪೂರ್ವ ನಿಷ್ಯಾದ ಜನರಲ್ಲಿ ನ ಹೆಚ್ಚು ಭಾಗದವರೆಲ್ಲರ ಪೂರ್ವ ತ 
ಜರು ಇವರೇ. ಅಂದರೆ ಈ ಬುಡಕಟ್ಟಿನಲ್ಲೂ ವಿವಿಧ ಜಾತಿಗಳಿದ್ದು ವೆಂದಿಟ್ಟ ಕೊಳ್ಳೋಣ. 
ಅಟ್ಲಾಂಟಿಕ್‌ ಮತ್ತು ಮಿಡಿಟಿಕೇಷಯೆನ್‌ ತೀರದ ಕೆಪ್ಪ- ಬಿಳಿ12 ನಟ "ಬಿರಿ 
ಯನ್‌ ಮತ್ತು ಮೆಡಿಟಿರೇನಿಯನ್‌ ಜನರು, ಹ್ಯಾನಿಟಿಕ್‌ಚನರೆಂದು ಹಳ್ಳ 
ಬರ್ಬರರು ಮತ್ತು ಈಜಿಸ್ಸಿಯನ್ನರು, ಇಂಡಿಯಾ ದೇಶದವರಲ್ಲಿ ಕಗ್ಸ್‌ ಗಿರುವವರು, ದ್ರಾ ವಿ 
ಡರು, ಈಸ್‌, ಇಂಡಿಯನ್ನರು 13 ಪಾಲಿನೇಷಿಯನ್ನರಲ್ಲಿ ಟೀ ಮೆಯೊರಿಗಳು, 
ಇವರೆಲ್ಲಾ ಬ ಪ್ರಮುಖ ಮಾನವ ಬುಡಕಟ್ಟ ಗೆ ಸಂಪಟಹಿ: ಇದರಲ್ಲಿ ಪತ್ಚಿವ ಇ: 
a ತಿಳಿಬಣ್ಣ ದವರು. ಇದೇ ಸಮಯದಲ್ಲಿ ಮಧ್ಯ "ಮತ್ತು. ಉತ್ಸಕ | 
ಯೂರೋಪಿನ ಕಾಡುಗಳಲ್ಲಿ ಹೊಂಬಣ್ಣ ದ ಕೂಡಲು ಮತ್ತು ನೀಲಿಕಣ್ಣ ಕೆ 
“ಬ್ಲಾಂಡ್‌” ಜನರು ಕಾಣಿಸಿಕೊಂಡರು. ಕಂದುವರ್ಣದ ಮೂಲ ಸತವ 
ಹುಟ್ಟಿ ಬೇರೆಯಾದ ಈ ಸಂಗಡಕ್ಕೆ ನಾರ್ಡಿಕ್‌ ಕುಲನೆನ್ನು ತ್ತಾರೆ. ಈಶಾನ್ಯ ಏಷ್ಯಾದ " 
KN ಪ್ರದೇಶಗಳಲ್ಲಿ ಇದೇ ಬುಡಕಕ್ಸಿನ ನ ಮತ್ತೊ st ಸಂಗಡೆ ವಾಸಿಸುತ್ತಿತ್ತು. ಶಿರೆ | 
ಯಾದ ಕಣು ಗಳು ಉಬ್ಬಿ ಕೊಂಡೆ Md ಗಳು ಹಳದಿ ಚರ್ಮ ನಟ್ಟ ನೆಯ ತ 
ಕಪ್ಪು ಕೂದಲುಗಳನ್ನು ಳ್ಳ ಇವರೇ ಮಂಗೋಲ್‌ ಕುಲದವರು. ದಕ್ಷಿಣ ಆಬ್ರ ಕೂ | 
ಸ್ಟ್ರೇಲಿಯ ಮತ್ತು ದಕ್ಷಿಣ ಏಷಾ ಗ ಸೇರಿದ ಉಷ್ಣ ವಲಯದ ದ್ವಿ (ಸೆಗಳಲ್ಲ ಮುಂಚಿನ ¥ 
PL ಯಿಡ್‌ ಜನರ ವಂಶೀಕರು ವಾಸಿಸುತ್ತಿದ್ದರು. "ಮಧ್ಯ ಆಫ್ರಿಕದಲ್ಲಿ ಆಗಲೇ ಇವೆಲ್ಲ. 
ಕುಲಗಳೂ ಬೆರೆತು ಹೋಗಿದ್ದುವು. ಆ್ರಿಕಾದ್ಲಿರುವ ಜನರಲ್ಲಿ ಬಿಳಿಯರ ಹೊರತು | 
ಉಳಿದವರೆಲ್ಲಾ ಉತ್ತರದ ಕಂದುಬಣ್ಣ ದ ಹನ ಮತ್ತು. ದಕ್ಷಿಣದ ನೀಗ್ರೊಗಳು ಇವರ | 
ಮಿಶ್ರಣದಿಂದ ಆದವರೆನಿಸುತ್ತದೆ. i 
ಮಾನವ ಕುಲಗಳೆಲ್ಲ ಒಂದರೊಡನೊಂದು ಯಾವ ತೊಡಕೂ ಇಲ್ಲದೆ ಬೆರೆಯ ' 
ಬಹುದೆಂದು ನೆನಪಿನಲ್ಲಿಡಬೇಕು. ಆಕಾಶದಲ್ಲಿನ ಮೋಡಗಳಂತೆ ಈ ಕುಲಗಳೂ ಒಂದ 
ಕೊಡೆನೊಂದು ಬೆರತು ತಿರುಗಿ ಬೇಕಿ ಬೇರೆಯಾಗುತ್ತವೆ. ಕಾಂಡದಿಂದ ಬೇಕೆ ಬೇರಿ ' 
ಯಾದ ಮೇಲೆ ಒಂದರೊಡನೊಂದು ತಿರುಗಿ ಸೇರಿಕೊಳ್ಳಲು ಆಗದ ಸಾಮಾನ್ಯ ಮರ 
ಗಳಂತೆಲ್ಲ ಮಾನವ ವಂಶ ವೃಕ್ಷ. ಒಟ್ಟಿನಲ್ಲಿ ಅವಕಾಶವಿದ್ದಲ್ಲೆ ಲ್ಲಾ ಮಾನವ ಕುಲಗಳು 
ಸ್ವಚ್ಛಂದವಾ ಗಿ ಬೆರಕೆಯಾಗಿವೆಯೆಂದು ಎಲ್ಲರೂ ಜ್ಞಾ ಸಕದಲ್ಲಿಟ್ಟು ಕೊಂಡರೆ ಆನೇಕ 
ಹುಚು, ಭ್ರಾಂತಿ, ಹಾನಿಕರ ಅಭಿಪ್ರಾಯಗಳನ್ನು ತಪ್ಪಿಸಬಹುದು. ಕುಲ (7800) 
ಎಂಬ ಪದಕ್ಕೆ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳದೆ ಎಷ್ಟೋ ಜನ ಈ ಪದವನ್ನು 
ತವ ಸ್ಸ ಮನಸ್ಸಿಗೆ ಬಂದಂತೆ ಪ್ರಯೋಗಿಸಿ ಅದರಿಂದ ಅಸಂಬದ್ಧ ಭಾವನೆಗಳನ್ನು 
ತೋರ್ನಡಿಸಿಕೊಳ್ಳುತ್ತಾ ರೆ, ಯೂರೋಪಿನ ಜನಾಂಗಗಳೆಲ್ಲಾ ಕಂದು ಕಪ್ಪು-ಬಿಳಿ, ' 
ಮತ್ತು ಮಂಗೋಲ್‌ ಇವೆಲ್ಲ ಕುಲಗಳ ಮಿಶ್ರಣದಿಂದ ಹುಟ್ಟಿದ್ದರೂ, ಇಂತಹೆ ಜನರು, ' 
ಬ್ರಿಟಿಷರಸ್ತೇ ಬೇರೆ ಕುಲವೊಂದಿಡೆ. ಯೂರೋಪಿಯನ್ನರದ್ದೇ ಒಂದು ಕುಲ ಎಂಬಂತೆ 
ಮಾತಾಡುತ್ತಾ ಕೆ. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೧ 


ಮೆ ೦ 
ವ್ರ ಮೊದಲು ಅಮೆರಿಕಾ ಖಂಡವನ್ನು ಪ್ರವೇಶಿಸಿದ ಮಂಗೋಲ್‌ ಸಂತತಿಯ ಜನರು 
ಸೂತ ಶಿಲಾಯುಗದ ಮಟ್ಟದಲ್ಲಿದ್ದರು. ಇವರು ಬೇರಿಂಗ್‌ ಜಲಸಂಧಿಯ ಮಾರ್ಗ 
ವಾಗಿ ಬಂದು ದಕ್ಷಿಣಕ್ಕೆ ಹರಡಿರಬೇಕು. ಅಮೆರಿಕದ ಉತ್ತರ ಭಾಗದಲ್ಲಿ ಕ್ಯಾರಿಬು 
ಮತ್ತು ಹಿಮ we “ದಶಿದಲ್ಲಿ ದೊಡ್ಡ ದೊಡ್ಡ ಕಾಡುಕೋಣಗಳ ಹಿಂಡುಗಳು ಇವ 
ರಿಗೆ RE ವು ದಕ್ಷಿಣದ ಅಮೆರಿಕವನ ಪ ಸೇರಿದಾಗಲೆಲ್ಲ ಗಿಪ್ಲ್ಫೊ, ಡೊನ್‌ 
HEE ಛಿ 
ಎಂಬ ಭಾರಿ ಗಾತ್ರದ ಆರ್ಮಡಿ' ್ಲೂ ಮತ್ತು ENE ಎಂಬ ಆನೆಯೆಷ್ಟು 
ಎತ್ತರವಿರುತ್ತಿದ್ದ ಸೆಡಂಭೂತದಂತಹ | ಸ್ಟೋತ್‌ (Sloth) ಒಂದು ಜಾತಿಯೆ ಕರಡಿ 
ಇನೂ ಹವ ದ್ಲುವು. ಗಾತ್ರದಲ್ಲಿ ದೊಡ್ಡೆದಿದ್ದರೂ ಕೈಳೇನೂ ಸಾಗದಿದ್ದ ಈ 
ಣೌ [a ೦ ೧) ು 


ದ “ಮ 
ಬೃಹತ್ಪ್ರಾ ಣಿಗಳು ನತಿಸುವುದಕ್ಕೆ ಈ ಮನುಷ್ಯರೇ ಕಾರಣರಾಗಿರಬೇಕು. 


ಹ ಜನರಲ್ಲನೇ ಕರು ನೂತನ ಶಿಲಾಯುಗದ ಮಟ್ಟಕ್ಕಿಂತ ಮುಂದು 
ವರಿಯಳೇ ಇಲ್ಲ ಇದುವರೆಗೂ ಇವರು ಬೇಟೆಯಾಡಿಯೋ ಮಂದೆ ಮೇಯಿಸಿಯೋ 
ಜೀವಿಸ ಸುತ್ತಿದ್ದರೆ. ಕಬ್ಬಿ ಣದ. ಉಪಯೋಗವನ್ನು ಇನರು ತಿಳಿದುಕೊಳ್ಳ ಕೇ. ಇಲ್ಲ. 
"ಇವರು ಉ ಸಯಿೋಗಸುತಿ ತ್ತಿದ್ದ ದುಖ ಖ್ಯ ೋಹಗಳೆಂದರೆ ಅಲ್ಲಿ ಸಿಗುತ್ತಿ ದ್ದ ಡನ ಮತ್ತು 
ತಾಮ್ರ. ಜನ ನೆಸೆಯೊಗಿ ನಿಂತು ಕೃಷಿ ಮಾದಲು ತಕ್ಕ ಪರಿಸ್ಥಿತಿ ಇದ್ದ ಮೆಕ್ಸಿ ಕೊ 
ಯುಕಟಾನ್‌ ಮತ್ತು ಸೆರುಗಳಲ್ಲಿ ಮಾತ್ರ ಕ . 1000ದ ಹೊತ್ತಿ ಗೆ ೫0 ಬಗೆ 
ಗ ಹುಟ್ಟಿ ಕೊಂಡಿತು. NEA ಹ ಹಳೆಯ ನಾಗರಿಕತೆಗಳಿಗಿರ.ವ 

ನವೇ ಇದಕ್ಕೆ ಸಲ್ಲಬೇಕಾದರೂ ಈ ನಾಗರಿಕಕೆ ಅನ್ರಗಳಂತಿರಲಿಲ್ಲ. ಪೂರ್ವದೇಶಗಳ 
ಜಾಗ ಬಿತ್ತನೆ ಮೆತ್ತು ಸುಗ್ಗಿ ಸಮಯಗಳಲ್ಲಿ ನರಬಲಿ ಕೊಡುವ ಪದ್ಧತಿ 
ಮೊದಲಿಗೆ ಇರೆ ತ್ತಿ ದ್ದರೊ ಬರಬರುತ್ತ ಈ ಪದ್ಮೆ ತಿಗಳು ಬದಲಾವಣೆ ಹೊಂದಿ ಬೇರೆ 
ಪದ್ಧತಿಗಳಿಗೆಡೆ ಕೊಟ್ಟು ವೆ. ಅಮೆರಿಕದ ನಾಗರಿಕತೆಗಳಲ್ಲಿ ಈ ಹಳಿಯ ಪಸ್ವತಿಗಳು 
ಅಳಿದು ಸಾವು ಬದಲು ಬರಬರುತ್ತಾ, ಹೆಚ್ಚ ಲಾ ಮುಖ್ಯ ಸ ಸಡೆದು ಕಡೆಗೆ ಜನ 
ಅನ್ರೆಗಳನ್ಫು ತೀವ, ಶ್ರಜ್ನೆಯಿಂದ des ಈ ದೇಶಗಳಲ್ಲಿ ಎಲ್ಲರಿಗಿಂತ 

ಪ್ರೆಒಲರೆಂ ದರಿ ಸ ಮತ ಶ ಶ್ರದ್ಧೆಗೆ ಬಹಳ ಮುಖ್ಯ ಸ್ಥಾನವಿತ್ತು. ಸ್ಸೆನ್ಯ 
ಭ್ರನಾಹಿ, 8 ರಾಜರು ಎಲ್ಲರೊ ಸತು, ಸಂಸ್ರ Ro ಇವುಗಳನ್ನು ಕಟ್ಟು 
ನಿಟ್ಟಾ ಗಿ ಪಾಲಿಸಬೇಕಾಗಿತ್ತು. 

ಖಗೋಳ ಶಾಸ್ತ್ರ ಜ್ಞಾನ ಇವರಲ್ಲಿ ಬಹಳ ನಿಖರತೆಯನ್ನು ಸಡೆಯಿತು. ಬೇಬಿ 
ಚೋನಿಯನ್ನ ಬಾಲೆ 2ನ್ಸಾ ಗಿಈ ಪುರೋಹಿತರು ತಿಥಿ ನಕ್ಷತ್ರಗಳನ್ನು ಗುಣಿಸುತ್ತಿ 
ದ್ದರು. ಇಂದಿನ ಯುಕಟಾನಿನಲ್ಲಿ ವಿಚಿತ್ರ ವಾದ ಆದರೆ ಬಹು ವಿನರ ಪೂರ್ಣವಾದ 
ಮಾಯಾ ಬರವಣಿಗೆ ಆ ಕಾಲದಲ್ಲಿ ಹುಟ್ಟಿ ಕೊಂಡಿತು. ಈಗ ತಿಳಿದಿರುವ ಮಟ್ಟಿಗೆ ಈ 
ಲಿಸಿ ಮುಖ್ಯವಾಗಿ ಅಂದಿನ ಪ್ರಕೋಹಿತರು ತಮ್ಮ ಬುದ್ಧಿ ಯನ್ನೆಲ್ಲಾ ತಾನಯೋಗಿಸಿ 
ಗುಣಿಸುತ್ತಿ ದ್ದ ವಿಖರೆ ಸಂಚಾಂಗನನ್ನು ಬರೆದಿಡಲು ಇನಯೋಗವಾಗುತ್ತಿತ್ತೆ ಂದು 


ತೋರುತ 38 ಕ್ರಿ.ಶ. 700 ಅಥವಾ 800ರ ಹೊತ್ತಿ, ಗೆ ಮಾಯಾ ನಾಗರಿಕತೆ ಅತ್ಯು 


ಮಾನವಿಕ ಕರ್ಣೂಟಿನೆ 


ಸ್ಥಿತಿಯನ್ನು ಮುಟ್ಟಿತು. ಹೇಗೆಂದರೆ ಹಾಗೆ ರೂಪಿಸಲು ಸಾಧ್ಯವಾದ ಮೇಣವೋ ;ಃ 

ಕಲ್ಲಿನಲ್ಲಿ ಜವರ ಕೆತ್ತಿರುವ ಶಿಲ್ಪಗಳು, ಅವ್ರೆಗಳಲ್ಲಿ ಮತ್ತೆ ಮತ್ತೆ ಕಾಣಬರುವ 
ಸೌಂದರ್ಯ ನಮ್ಮ ನ್ನು ಮುಗ್ಧ ಳಿಸಿದ ಇವರ ಕೆತ್ತನೆ ಕೆಲಸದಲ್ಲಿ ” ತೋರಿಬರುವ 
ಒಂದು ವಿಕೃತ ರೂಪ ನಮಗೆ “ಅರ್ಥ ವಾಗಲು ಸಾಧ್ಯವಿಲ್ಲದ ಒಂದು ಬಗೆಯ ಉನ್ಮಾದ 
ಪೂರ್ವಕ ಸಂಪ್ರದಾಯ ಬದ್ಧ ತೆ ಮತ್ತು ಜಬಲತೆ ನಮ್ಮ ನ್ನು ತಬ್ಬಿ ಬ್ಬ ಮಾಡುಕ್ತ ಜೈ 
ಈ ಕೆತ, ನೆಗಳಲ್ಲಿ ಎ" ಸ ಲ್ಲಿಯೂ “ವಿಣೆದುತೊಂಡಿರುವ ಕಟ ಒಂದಕ್ಕೊಂದು ಸುತ್ತಿ 
ಕೊಂಡಿರುನ ರಗಳು ಕಂಡುಬರುತ್ತವೆ. ಪೂರ್ವಾರ್ಧ ಗೋಳದಲ್ಲಿ ಪೂರ್ತಿ ಹಾ 
ಗಳಂತಿರುವ ಶಿಲ್ಪ ಇಲ್ಲವೇ ಇಲ್ಲ. ಇದ್ದಿದ್ದರಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿ ಗಾದರೂ ಇವು 
ಗಳನ್ನು ಹೊಲುವುದೆಂದರೆ ಇಂಡಿಯಾ 'ದೇಶದೆ. ಬಹು ಹಳೆಯ ಕೆತ್ತನೆಗಳು. 
ಆದರೆ ಕಿನ ಹುಚ್ಚಾಸ ಸೃತ್ರೆಗಳಲ್ಲಿ ರೋಗಿಗಳು ಬಹು ವಿನರವಾಗಿ ಬಕೆದ ಚಿತ್ರ 
ಗಳನ್ನು ಇವು ಹೆಚ್ಚಾ ಗಿ ಹೋಲುತ್ತ, ವೆ. ಇದನ್ನು ನೋಡಿದರೆ ಮಾಯಾ ಜನರ ಮನಸ್ಸು, 
ಏನೋ ಒಂದು ವಗ ವಕ್ರವಾಗಿ ಜೆಳೆಎಕ್ತೆ ನ್ನಿಸುತ್ತ ದೆ. ನಮ್ಮ — ಅಂದರೆ 
ಪೂರ್ವಾರ್ಧಗೋಳದ ಜನರ ದೃಸ್ಟಿಯಿಂದ ನೋಡಿ ಹಾಕ ಬುದ್ಧಿ ಮನಸ್ಸು ನೆಟ್ಟಗಿರ 
ಲಿಲ್ಲವೆಂದೇ ಎನ್ನ ಬಹುದು. 

ನಮ್ಮ ದಃ ಸ್ಟಿಯಲ್ಲಿ ಈ ಅಮೆರಿಕದ ಜನರ ಮನಸ್ಸು ಬುದ್ಧಿ ವಕ್ರವಾಗಿತ್ತೆನಿಸಲು 
ಮತ್ತೊ ಡು ಧಾರೆ. ಅದೇ ಈ ಜನರ ವಿಚಿತ್ರ ರಕ್ತದಾಹ; ಸಕ್ಸ ಕೋ ಜನಜೀವನ 
ವಂತೂ ಮನುಷ್ಯ ರಕ್ತ ದಲ್ಲಿ ಮುಳುಗಿದಂತಿತ್ತು. ಪ್ರತಿ "ವರ್ಷ ಅಲ್ಲಿ ಸಾವಿರಾರು ಜನ 
ರನ್ನು ಬಲಿ ಕೂರು. ದ್ದರು. ಜೀವಂತ ವ್ಯಕ್ತಿ, ಗಳನ್ನು ಕತ್ತರಿಸಿ, ಇನ್ನೂ ಬಡಿದುಕೊಳ್ಳು 
ತಿರುವ ಹೃದಯವನ್ನು ರಗೆ ಎಳೆದು ಕೇಳುವನು ಹಥ ಈ ವಿಚಿತ್ರ ಜನರ ಪುರೋಹಿತರ 
ಜೀವನದಲ್ಲಿ ಪ್ರಮುಖ ಸ್ಥಾ ಈ ಸಡೆದಿತ್ತು. ಸಾರ್ವಜನಿಕ ಸಮಾರಂಭಗಳು, ರಾಷ್ಟ್ರೀಯ 
ಹಬ್ಬಗಳು ಲತೆ = ಕರಾಳ ಕ್ಸ ತ್ಯಕ್ಕ ಉನ್ನತ ಸ್ಥಾನವಿತ್ತು. 

ಅಲ್ಲಿನ ಸಾಮಾನ್ಯಜನ ಬಹುನುಬ್ಬಿ ಗೆ ಬೇಕಿ ಟಗ ಮಟ್ಟ ದ ನಾಗರಿಕತೆಗಳ 
ಶೈ ತಾಪಿ' ಜನರಂತೆ ಜೀವಿಸುತ್ತಿದ್ದರು. ಇನು ಮಾಡುತ್ತಿದ್ದ ಮಡಿಕೆಗ ಳು, ನೆಯ್ದು 
ಬಣ್ಣ ಕಟ್ಟು ತ್ತಿದ್ದ ಬಟ್ಟೆ ಗಳು ಬಹಳ ಜೆನ್ನಾ ಗಿರುತ್ತಿ ದ್ದು ವು. ಮಾಯಾ ಲಿಪಿಯನ್ನು 
ಕಲ್ಲಿನ ಮೇಲೆ ಕತ್ತು ವ್ರದನ್ನ ಅಲ್ಲದೆ ಚರ್ಮ ಮುಂತಾ ಮೇಕೆ ಬರೆದು ಬಣ್ಣ 
ಹಾಕುತ್ತ ಲೂ ಇದ್ದ ರು. ಯಸ ಅಮೆರಿಕಗಳ ಮ್ಯೂಸಿಯಂಗಳಲ್ಲಿ ಇಂತಹ 
ಎಷ್ಟೊ ( ಕ್ಲೈಬರಹದ ವಸ್ತುಗಳಿವೆ. ಆದರೆ ಇವುಗಳು ಬರೆಯಲ್ಪ ಟ್ರ ಕಾಲ ಬಿಟ್ಟ ರೆ ಮತ್ತೇ 
ನನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಿ ಲಾಗಿಲ್ಲ. 14 ಪೆರುವಿನಲ್ಲೂ hi Sc ಬರೆವಣಿಗೆ ಹುಚ್ಚಿ 
ಕೊಂಡಿತ್ತು. ಆದರೆ ಅಲ್ಲಿ ದಾರಗಳನ್ನು ಗಂಟು ಹಾಕಿ ದಾಖಕತೆಗಳನ್ನು ಯಾ 
ಪದ್ಧತಿ ಬಂದು ಈ ಬರನಣಿಗೆ ಹಿಂಸೆ ಬಿದ್ದು ಹೋಯಿತು. ಸಾವಿರಾರು ವರ್ಷಗಳ 
ಹಿಂದೆ ಚೀನಾ ದೇಶದಲ್ಲೂ ಇಂತಹನ್ಹೇ ದಾರಗಳ ಗಂಟುಗಳ ಸಹಾಯದಿಂದ ಸಂಗತಿ 
ಗಳನ್ನು ನೆನಿನಲ್ಲಿಡುವ ಪದ್ಧತಿ ಉಸಯೋಗದಲ್ಲಿತ್ತು. ಕ್ರಿ.ಪೂ. 4000 ಅಥವಾ 


ಪ್ರಪಂಚದೆ ಸಂಕ್ಷಿಪ್ತ ಇತಿಹಾಸ ೧೦ಕ್ಕಿ 


5000 ಕ್ಕೂ ಹಿಂದೆ ಅಂದರೆ ಅಮೆರಿಕನ್‌" ನಾಗರಿಕತೆಗಳಿಗೆ 3-4 ಸಾವಿರ ವರ್ಷಗಳ 
ಹಿಂದೆ ಇವ್ರೆಗಳನ್ನು ಹೋಲುತ್ತಿದ್ದ ನಾಗರಿಕತೆಗಳು ಪೂರ್ವಾರ್ಧ ಗೋಳದಲ್ಲಿಯೂ 
ಇದ್ದುವು. ಎಲ್ಲಾ ಚಟುವಟಿಕೆಗಳಿಗೂ ಕೇಂದ್ರವಾದೊಂದು ದೇವಸ್ಥಾನ, ಭಾರಿ 
ಪ್ರಮಾಣದಲ್ಲಿ ರಕ್ತಬಲಿ ಕೊಡುವುದು, ಖಗೋಳ ಶಾಸ್ತ್ರವನ್ನು ಅತ್ಯಾಸಕ್ತಿಯಿಂದ 
ಅಭ್ಯಸಿಸುತ್ತಿದ್ದ ಪುರೋಹಿತ ವರ್ಗ ಇವೆಲ್ಲ ಈ ನಾಗರಿಕತೆಗಳಲ್ಲಿ ಕಾಣುತ್ತಿದ್ದುವ್ತೆ. ಆದರೆ 
ಈ ನಾಗರಿಕತೆಗಳು ಒಂದರೊಡನೊಂದು ಬೆರೆತು,ಒಂದರ ಮೇಲೊಂದು ಪ್ರಭಾವ ಬೀರಿ 
ಇಂದಿನ ನಮ್ಮ ನಾಗರಿಕತೆಗೆ ಜನ್ಮ 'ತೊಟ್ಟುವು. ಅಮೆರಿಕದಲ್ಲಿಯಾದರೋ ಮೊದಲ 
ನಾಗರಿಕತೆಗಳು ಕೇವಲ ಪ್ರಥಮಾವನ್ಕೆ ಯನ್ನೇ ನಿಂತುಬಿಟ್ಟುವು. ಇವುಗಳಲ್ಲಿ ಒಂದ 
ಕ್ಟೊಂದಕ್ಕೆ ಸಂಪರ್ಕವೇ ಇರಲಿಲ್ಲ. ಅವ್ರೆ ಒಂದೊಂದು ಪುಟ್ಟ ಪ್ರಸಂಚಗಳಂತೆ ಇದ್ದು 
ಬಿಟ್ಟಿ ದ್ದು ವು. ಯೂರೋಪಿಯನ್ನರು ಅಮೆರಿಕವನ್ನು ಪ್ರವೇಶಿಸ ುವವರೆಗೂ ಮೆಕ್ಸಿ ನಾ 
ಜನಕ್ಕೆ “೨ಿರುವಿನ ವಿಷಯ ಗೊತ್ತಿರಲಿಲ್ಲ. ಸೆರುವಿನ ಮುಖ್ಯ ಆಹಾರವಾಗಿದ್ದ ಅಲಗ 
ಮಹಂ ಯಾರಿಗೂ ಸೊತ್ತೇ ಇರಲಿಲ್ಲ. 
ಇದೇ ರೀತಿಯಲ್ಲಿ ಈ ಜನ ಅನೇಕ ಯುಗಗಳು ಬಾಳಿದರು. ತಮ್ಮ ದೇವತೆ 
ಗಳನ್ನು ಪೂಜಿಸುವುದು, ಅವ್ರಗಳಿಗೆ ಬಲಿ ಒಪ್ಪಿಸುವುದು. ಇವರ ಪ್ರಮುಖ ಕಾರ್ಯ 
ವಾಗಿತ್ತು. ಮಾಯಾ ಕಲೆ ಅತ್ಯುಚ್ಛೆ ಮಟ್ಟಿ ದ ವ ತನ ಸೌಂದರ್ಯ (decorative 
beauty) ನನ್ನೂ ಪಡೆಯಿತು. ಮನುಷ್ಯರ ನಿತ್ಯ ಜೀವನ ಎಲ್ಲೆ ಡೆಯಲ್ಲೂ ಹೇಗೋ 
ಹಾಗೆ ನಡೆಯುತ್ತಿತ್ತು. ಸಾಧಾರಣ ಮನುಷ್ಯನ ಸ್ರ ಪೃಣಯ ಜೀವನ ಸಂಗಡಗಳ ನಡುನೆ 
ಜಗಳಗಳು ನಡೆಯುತ್ತಲೇ ಇದ್ದುವು, ಸುಭಿಕ್ಷ, ದುರ್ಭಿಕ್ಷ, dn ಅನಾರೋಗ್ಯ 
ಒಂದಾಗುತ್ತ ಲ್ಲೊಂದು ಕಾಣಿಸಿಕೊಳ್ಳುತ್ತಿದ್ದು ವು, ಶತಮಾನಗಳು ಉರುಳಿದಂತೆ ಇವರ 
ಸಂಚಾಂಗ ಮತ್ತು ಯಜ್ಞ ನಿಧಿಗಳು ಬಹು ವಿಸ್ತರಿಸಲ್ಪಟ್ಟುವು. ಬೇರಾವುದರಲ್ಲೂ ಈ 
ಜನ ಮುಂದುವರಿಯಳೇ ಇಲ್ಲ. 


15 ಸುಮೇರಿಯಾ, ಈಜಿಪ್ಟಿನ ನೊದಲ ದಿನಗಳು ಮತ್ತು ಬರವಣಿಗೆ 


“ಹಳೆಯ ಪ್ರಪಂಚ? ವೆಂದು ಕರೆಯುವ ಪೂರ್ವಾರ್ಧ ಗೋಳದ ಭೂನ್ರದೇಶೆ 
ಹೊಸ ಪ್ರಪಂಚ? (New world) ಎನ್ನು ವ ಉತ್ತರ ಮತ್ತು ದಕ್ಷಿಣ ಅಮೆರಿಕಗಳಿ 
ಗಿಂತ ವಿಸ್ತಾ ರವಾದುದು ಮತ್ತು ವೈವಿಧ್ಯಪೂರ್ಣವಾದುದು. ಕ್ರಿ.ಸೂ. 6000 ಅಥವಾ 
7000ದ ಹೊತ್ತಿಗಾಗಲೇ ಏಷ್ಯ ದ ಫಲನತ್ತಾದ ಪ್ರದೇಶಗಳಲ್ಲಿ ಮತ್ತು ನೈಲ್‌ನದಿ 
ಸ ರ್ರೈದೇಶಗಳಲ್ಲಿ ಪೆರುವಿನ”-ಇಂಕಾ ತು ಮಟ್ಟ, ದ ಮಾನವರು ವಾಸಿಸುತ್ತಿ ದ್ದ ರು. 


ತ್ತರ ಪರ್ಷಿಯ, ಪಶ್ಚಿ ಮ, ತುರ್ಕಿಸ್ಕಾ ನ. ದಕ್ಷಿಣ ಅರೇಬಿಯಗಳು ಈಗ ಇರು: ವೆದ 


ಓಳ ಉ 
ಮಾನವರ ತಂಡ 


ಕ್ಸ ೦ತ ಬಹಳ ಫಲವತ್ತಾ ಗಿದ್ದು ವು. ಬಹು ಬದಿಸಿದಲೂ ಆಣಿ ಲ್ಲಾ 


ಸಕು ನೆಸಿಸಿದ್ದ ವೆಂಬ ಕುರುಹುಗಳಿವೆ. ಆದಕೆ ನಗರಗಳು, ನೀವಸ್ಕಾ "ನಗಳು, ನೀರಾವರಿ 


ವ್ಯವಸ್ಥೆ ಗಳೆಲ್ಲ ಭವ ಇರುವ, ಬರಿ ಅಸಂಸ್ಕೃತ ಹಳ್ಳಿ ಯೊಂದರ ಮಟ ವನ್ನು ಮೀರಿದ 


೧೦೪ ಮಾನವಿಕ ಕರ್ಣಾಟಿ* 


ಸಾಮಾಜಿಕ ಜೀವನವನ್ನು ನಾವು ಮೊದಲು ಕಾಣುವುದು ದಕ್ಷಿಣ ಮೆಸಪೊಟೇಮಿಯ 
ಮತ್ತು ಈಜಿಸ್ಟಿನಲ್ಲಿ. ಆಗ ಯೂಫ್ರೆಟಿಸ್‌ ಮತ್ತು ಟ್ಸಿಗಿ ಸ ೫ ನದಿಗಳು ಸಂಗಮಿಸುತ್ತಿರ 
ಲಿಲ್ಲ. ಬೇರೆ Kk ಕಿಯಾಗಿ ಪರ್ಷಿಯನ್‌ ಖಾರಿಯನ್ನು ಸೆ ಸೇರುತ್ತಿದ್ದು ವ್ರ. ಇವ್ತೆಗಳ ನಡು 
ವಿನ ಪ್ರದೇಶದಲ್ಲಿ ಸುಮೇರಿಯನ್ನರು ಮೊದಲು ತಮ್ಮ ನಗರಗಳನ್ನು ಕಟ ದರು. ಹೆಚ್ಚು 
ಕಡಿಮೆ ಇದೇ ಸಮಯದಲ್ಲಿಯೇ ಈಜಿಸ್ಟಿ ನ ಚರಿತೆ 3)ಯು AE ೧- ಆದರೆ 
ಇದರ ಕಾಲ ಇನ್ನೂ ಸರಿಯಾಗಿ ಸು; 

ಸುಮೇರಿಯನ್ನರು ಕಂದು ವರ್ಣದವರು ; ಇವರಿಗೆ ಎತ್ತಿ ಕಾಣುವಂತಹ ದೊಡ್ಡ 
ಮೂಗು ಇರುತ್ತಿತ್ತು ಎನಿಸುತ್ತದೆ. ಇವರು ಬರೆಯುತ್ತಿದ್ದ ಲಸಿ`ಇನ್ನು ಓದಲು ಸದ 
ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ವಾಗಿದೆ. 'ಇನರಿಗೆ ಕಂಚಿನ ಉಪಯೋಗ 
ತಿಳಿದಿತು,. ಬಿಸಿಲಿನಲ್ಲಿ ಒಣಗಿಸಿದ ಇಟ್ಟಿ ಗೆಗಳಿಂದ ಇವರು ದೊಡ್ಡ ದೊಡ್ಡ ಗೋಪುರಾ 
ಕಾರದ ದೇವಸ್ಥಾ ನಗಳನ್ನು ಕಟ್ಟುತ್ತಿ, ದ್ದ ರು. ಇಲ್ಲಿ ಬಹು ಚಾಡಿ ಜೇಡಿ ಮಣ್ಣ 
ಸಿಗುತ, ದೆ. ಇವರು ತಾನೆ ಬರೆಯಬೇಕಾದುದನ್ನೆ ಲ್ಲಾ ಈ ಜೇಡಿ ಮಣ್ಣಿನ ಹಲಗೆಗಳ 
ವೇಲೆಯೇ ಬರೆದಿಡುತ್ತಿದ್ದುದೆರಿಂದ ಅವೆ ಇಡುವಕೂ ಆಳಿಯನೆ ಇವೆ. ಇವರು 
ಹಸು, ಕುರಿ, ಮೇಕೆ ಮತ್ತು "ತೆ ಗಳನ್ನು ಸಾಕುತಿದ್ದರು. ಆದಕೆ ಕುದುರೆ ಸಾಕುವುದು 
ಇವರಿಗೆ ತಿಳಿದಿರಲಿಲ್ಲ. ಒತ್ತಾದ ವ್ಯೂಹ ರಚಿಸಿಕೊಂಡು ಈಟಿ ಮತ್ತು ಚರ್ಮದ 
ಗುರಾಣಿಗಳನ್ನು ಪಯೋಗಿಸಿ ಕಾಲ ಡೆಯಲ್ಲಿ ಇವರು ಯುದ್ಧ ಮಾಡುತ್ತಿದ್ದರು. ಇವರು 
ಧರಿಸುತ್ತಿದ್ದುದು ಉಣ್ಣೆಯ ಬಟ್ಟಿ ಗಳು, ತಲೆಯನ್ನು ಬೋಳಿಸಿಕೊಳ್ಳು ತ್ರಿ ದ್ದ ರು. 

ಮೊದ ಮೊದಲು NE ಈ ಎಲ್ಲ ನಗರಗಳೂ ತಮ್ಮ "ಡೇ ದೇವತೆಗಳು, 
ಕಮ್ಮ ನ ದೇ ಪುರೋಹಿತ ವರ್ಗವನ್ನುಳ್ಳ ಸ್ವತಂತ್ರ ರಾಜ್ಯಗಳಾಗಿದ್ದು ವು. -ಆದರೆ 

ಒಂದೊಂದು ಸಲ ಒಂದು ನಗರ ಜೀಕಿ ರೆ "ನಗರಗಳ ಮೇಲೆ ತನ್ನ ಅಧಿಕಾರವನ್ನು 

Mele ಲ್ಲಿಂದ ಕಪ್ಪ ಕಾಣಿಕೆಗಳನ್ನು ವಸೂಲು ಮಾಡುತ್ತಿತ್ತು. ನಿಪ್ಪೂರ್‌ ಎಂಬ 
ಲಿಯ ಬಹು ಹಳೆಯ 'ಬರಹವೊಂದರಲ್ಲಿ ಇಂತಹ ಒಂದು ಚಕ್ರಾಧಿಸತ್ಯ ಸುಮೆರಿ 
ಯನ್ನ ರ ನಗರ ಎರೆಕ್‌ನ ಚಕ್ರಾಧಿಸತ್ಯ - ದಉ ತಿ 3 ಖನಿದೆ. ಮೊದಲ ಬಾರಿ ಮಾನವ 
ಚರಿತೆ. ಯಲ್ಲಿ ಚಕ್ರಾಧಿಸತ್ಯವೆಂಬ ದಾಖ ಕಂಡು ಬರುವುದು ಇಲ್ಲಿಯೇ. ಈ ನಗರದ 
ದೇವತೆ ಮತ್ತು ಪುರೋಹಿತ -- ರಾಜ ಇವರ ಆಡಳಿತ ಪರ್ಷಿಯೆನ್‌ ಖಾರಿಯಿಂದ 
ಕೆಂಪು ಸಮುದ್ರದವರೆಗೂ ನಡೆಯುತ್ತಿತ್ತು. 

ಮೊದಲ ಒರವಣಿಗೆ ಎಂದರೆ ಒಂದು ವಿಧದ ಚಿತ್ರಗಳ ಮೂಲಕ ಮಾಡಿದ ಸಂಕ್ಸಿಸ್ರ್ವ 


2 


SEE TE ಐ)೦ೃೂ ೦ ನೃ ್ಫಂ್ಪೀಂಂಕ. (“6 


ES es ್ಪು 


ದಾಖರೆಯಾಗಿತ್ತು. ನೂತನ ಶಿಲಾಯುಗಕ್ಕೆ ಮುಂಚೆ ಸಹ ಮನುಷ್ಯರು ಇಂತಹ 


ಬರವಣಿಗೆ ಸನ್ನು ` ಉಕಯೋಗಿಸುತ್ತಿ ದ್ದರು. ಈ ಮುಂಚೆ ಹೇಳಿದ ಅಜಿಲಿಯನ್‌ ಬಂಡೆ 
ಗಳ ಚಿತ ದಲ್ಲಿ! 5 ಈ ಬಗೆಯ ಬರವಣಿಗೆಯ ಆರಂಭವನ್ನು ಕಾಣಬಹುದು. ಅವುಗಳಲ್ಲಿ 
ಹೆಜ್ಜಾಗಿ ಬೇಟಿಯ ಮತ್ತು ಪ್ರಯಾಣಗಳ ಚಿತ್ರಗಳಿವೆ. ಇವುಗಳಲ್ಲಿ ಅನೇಕ ಚಿತ್ರಗಳಲ್ಲಿ 
ಮನುಸ್ಯೂಕೃತಿಯನ್ನು ಸರಿಯಾಗಿಯೇ ಬರೆದಿದ್ದಾರೆ. ಕೆಲನೆಡೆಗಳಲ್ಲಿ ಮಾತ್ರ ನ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೫ 


ಕಾರನು ತಲೆ ಕ್ಸ ಕಾಲುಗಳನ್ನು ಒಕೆಯುವ ತಂಟಿಗೆ ಹೋಗಿಲ್ಲ. ಬರಿ ಒಂದು ಉದ್ದ ಗೆರೆ 
ಮ” ಳೌ prs ಅಡ್ಡೆ ಗೆರೆಗ ನ್ನು ಬರೆದು ; ಮನುಷ್ಯರನ್ನು ಸೂಚಿಸಿದ್ದಾ ನೆ. 

ಈ ನಷ, ಸಂಕೇತಗಳನ್ನು ಸಯೋಗಿಸುವ ಸ ಸಂಕ್ರಿನ ಚಿತ್ರ ಲಿಪಿ ಹುಟ್ಟ ವುದು 
ಏನೂ ಕಷ್ಟವಾಗಲಿಲ್ಲ. ಸುಮೆರಿಯಾದಲ್ಲಿ ಜೇಡಿವಣ್ಣಿನ ಮೇಲೆ ಕಡ್ಡಿಗಳಿಂದ ಕೊಕ್ಕು 
ತ್ತಿದ್ದರು, ತೇ ಕಾರಣಗಳಿಂದ ಹ.ಹೇಸಗಳಿಗೂ ಮೂಲವಸ್ತುಗಳಿಗೂ ಇದ್ದ ಹೋಲಿಕೆ 
ಬಹುಬೇಗ ತಸಿ ಪ್ಪಿಹೋಯಿತು. ಅದೇ ಗೋಡೆಗಳ ಮೇಲೂ ಪಾಸಿರಸ್‌ ಎಲೆಯ 
ಪಟ್ಟಿಗಳ ಮೇಲೂ (ಇದೇ ಮೊತ್ತಮೊದಲ ಕಾಗದ) ಬರೆಯುತ್ತಿದ್ದ ಈಜಿಸ್ಟಿ ನಲ್ಲಿ ಹೀಗಾ 
ತೆ ಸುಮೇರಿಯಾದಲ್ಲಿ ಉನಯೋಗಿಸುತ್ತಿ ದ್ವ ಮರದ ಜೇಖನಿಗಳು "ಜೇಡಿಮಣ್ಣಿನ 
ಮೇಗೆ ಬೆಣೆಯಾಕಾರದ ಗುರ್ತುಗಳನ್ನು ಮಾಡುತ್ತಿ ದ್ದು ವ್ರೆ. ಇದರಿಂದ ಈ ಲಿಪಿಗೆ ಣೆ 
©2 (Cuneiform Script) ಎನ್ನುತಾ. 

ಈ ಬಗೆಯೆ ಸಾಂಕೇತಿಕ ಚಿತ್ರಗಳನ್ನು ಆ ಸಂಕೇತದ ಮೂಲವಸ್ತೃವೊಂದನ್ನೇ 
ಅಲ್ಲದೆ ಅಂತಹದೇ ಬೇರೆ ವಸ್ತುಗಳನ್ನು ತಿಳಿಸಲು ಉಪಯೋಗಿಸ *ೂಬೆಗಿದರು. ಇದು 
ಒಂದು ಮುಖ್ಯವಾದ ಹೆಜ್ಜೆ. ಈಗಲೂ ಸಹ ಮಕ್ಕಳು ಆಡುವ ರೀಒಸ” ಆಟ (10008) 
ಚಿತ್ರ ಶಬ್ದದ ಒಗಟಿನ ಆಟ ಹೀಗೆಯೇ ಇರ್ನುತ್ತದೆ. ಒಂದು ಕ್ಯಾಂಪಿನ ಚಿತ್ರ 
ಬರೆದು ಮುಂದೆ ಗಂಟಿಯ ಚಿತ್ರ ಬರೆದರೆ ಇದರೆ ಆರ್ಥ ಸ್ಕಾಟ್‌ಲೆಂಡ್‌ ದೇಶದಲ್ಲಿ 
ಸಾಮಾನ್ಯವಾಗಿರುವ ಕ್ಯಾಂಪ್ಸ್‌ ಬಲ್‌ ಎಂಬ ಹೆಸರು ಎಂದು ಹುಡುಗರು ಊಹಿಸಿ ಹೇಳು 
ತ್ತಾ ಕೆ. ಸುಮೆರಿಯನ್‌ ಭಾಷೆ ಇಂದಿನ ಕೆಲವು ಅವೆ:ರಿಂಡಿ ನ್‌ ಭಾಷೆಗಳಂತೆ ಸ್ಪಷ್ಟ 
ಶಬ್ದ ಗಳ ಸೇರುವಿಕೆಯಿಂದ ಆಗಿತು. ಈ ಭಾಷೆಯನ್ನು ಈ ರೀತಿಯ ಬರವಣಿಗೆಯಲ್ಲಿ 
ಬರೆಯುವುದು ಕಷ್ಟ ವಾಗುತ್ತಿರಲಿಲ್ಲ. ಚಿತ್ರ ಗಳಿಂದ ನೇರವಾಗಿ ತಿಳಿಸಲಾಗದ ಪದಗಳನ್ನು 
ಆಂಥದೆ ( ಉಚ್ಚ ರದ ಸಂಕೇತ ಚಿತ್ರಗಳ ಸಹಾ ಸುದಿಂದ ತಿಳಿಸುತ್ತಿ ದ್ದ ರು. ಈಜಿನ್ಟಿ ನ 
ಬರವಣಿಗೆಯೂ ಇದೇ ರೀತಿಂಾಗಿ ಬೆಳೆಯಿತು. ಮುಂದೆ ಬೇರೆಜನರು ಸ್ಪಷ್ಟ ಉಚ್ಚಾರ 
ವಲ್ಲನೆ ತಮ್ಮ ಭಾಷೆಯೆ ಶಬ್ದ ಗಳಿಗೆ ಈ ಚಿತ್ರ ಲಿಪಿಗಳನ್ನು ಜ್‌ 4 “ತ್ತೆ 
ಮಾಲೆಗಳು "ಹುಟ್ಟಿ ದುವೆ. “ಅಂತು ಹಚ್ಚ ಕಡಿಮೆ 'ಪ್ರಸಂಚದಲ್ಲಿ ರುವ ಲಿಸಿಗಳೆಲ್ಲಾ 
ಸುಮೇರಿಯಾದ ಬಜಿ ಲಿಪಿ” ಮತ್ತು ಈಡೆಪ್ಟ ನ ಚಿತ್ರಲಿಸಿಗಳ ಮಿಶ್ರ ಇದಿಂದ ಹುಟ್ಟ 
ದುವು. ಮುಂದೆ ಚ್ಛಿನಾದಲ್ಲಿಯೊ ಸ ಚಿತ್ರಲಿನಿ ಹುಟ್ಟಿ ತು. ಈ ಲಿಪಿ ಮಾತ್ರೆ 
ಚಿತ್ರಲಿಪಿಯೆ ಮಟ್ಟಿದಿಂ ಎದ ಮುಂದೆ ವರ್ಣಮಾಲೆಯ ಮಟ್ಟಕ್ಕೆ "ರೆ ಕೇ ಇಲ್ಲ. 
| ಮಾನವ un ಬೆಳವಣಿಗೆಯಲ್ಲಿ ಬರವಣಿಗೆಯ ಪಾತ್ರ ಬಲು ಮುಖ್ಯ 
ವಾದದ್ದು. ಒಪ್ಪೆ ಂದಗಳ್ಳು ಕಾನೂನುಗಳು, ಆಜ್ಞೆ ಗಳು ಈ ಎಲ್ಲವನ್ನೂ ದಾಖಸೆ ಮಾಡಿ 
ಡಲು ಇದರಿಂದ ' ಸಾಧ್ಯವಾಯಿತು. ಇದಾದ ಮೇಲಿ ಪುಟ್ಟ ಪುಟ್ಟ ನಗರ ರಾಜ್ಯಗಳು 
ದೊಡ್ಡ ದಾಗಿ ಬೆಳೆದುವು. ಇದಕ್ಕೆ ಕಾರಣ ಇಷ್ಟು. ಬರವಣಿಗೆ ಬರಿ ಮೊದಲು ರಾಜನ 
ಜೆ ಯು ಮಾತಿನಲ್ಲಿ ಅಷ್ಟು ದೂರ ಹಸಡುವುದು ಸಾಧ್ಯವಿರಲಿಲ್ಲ. ರಾಜಮರಣ 
ಸ ಗರ ಮೇಲಂತೂ ಇವುಗಳ ತೆ ಅವಕಾಶವೇ ಇರಲಿಲ್ಲ. ಈಗ ಪರಿಸ್ಥಿತಿ ಬದ 


14 


೧೦೬ ಮಾನಸಿಕ ಕರ್ಣಾಟಕ 


ಲಾಯಿತು. ಮನುಷ್ಯರ, ಘಟನೆಗಳ, ನೆನಹು ಜನರ ಮನಸ್ಸಿನಲ್ಲಿ ಅಖಂಡ ಧಾರಾವಾಹಿ 
ಯಾಗಿ, ಅನೂಚಾನವಾಗಿ ಹರಿಯಲು ಮೊದಲಾಗಿ a. ಇತಿಹಾಸದ ಬಗೆಗೆ 
ಜಾಗೃತಿ ಉಂ ಂಟಾಯಿತು. ಸುಮೇರಿಯದಲ್ಲಿ ಮುನ ಗಳನ್ನು ಬಹಳವಾಗಿ ಉಸ ಸಯೋಗಿಸು 
ತ್ತಿದ್ದರು. ಇದು ಆಸಕ್ತಿ ಹುಟ್ಟಿ ಸತಕ್ಕ ಸಂಗತಿ. ರಾಜರುಗಳು, ಶ್ರೀಮಂತವರ್ಗದವರು, 
ಮುತು ವರ್ತಕರು ಒಬ್ಬೊಬ್ಬ ಕ ತಮ್ಮ ದೇ ಆದ ಮುಸ್ರೆಗಳನು ಬಹಳಕಲಾ ಪೂರ್ಣ 
ವಾಗಿ `` ಕೊರೆಸಿಟ್ಟು ಕೊಂಡಿರುತಿ ದ್ದರು. 'ಜೇಡಿನ ವ.ಣ್ಣಿನ ದಾಖಲೆ ಯಾವುದಕ್ಕಾದರೂ 
ತಮ್ಮ ಸಮ್ಮ ತಿಯನ್ನು ನಿಧಾಯೆಕ ಮಾಡಬೇಕಾದಾಗ ತಮ್ಮ ಮುದ್ರೆಯನ್ನು ಅದಕೆ 
ಮೇಕೆ ಒತ್ತು ತ್ತಿದ್ದ ದ್ದರೆ. ಆರು ಸಾವಿರ ವರ್ಷಗಳ ಹಿಂದೆಯೇ ಮಾನವ ಸ್ಯ: ನು 
ಮುದ್ರ ಣವನ್ನು ಕೆಂಡು ಹಿಡಿದನೋ ಎಂಬ ಸತಿ ಇತ್ತು. ಈ ಜೇಡಿವ. ಣ್ಣಿನ ಪಾ 
ಗಳು ಒಣಗಿ ಗಟ್ಟಿ ಯಾದ ಮೇಣ ಶಾಶ್ವ ತವಾಗಿ ಉಳಿಯುತ್ತಿ ದ್ಲುವ್ರ. ಮೆಸಪೊಟಿವಿ:ಯ 
ದಲ್ಲಿ ಅಸಂಖ್ಯಾತ ವರ್ಷಗಳ ಕಾಲ ಕಚ ಗಳು ಲೆಕ್ಕ ಸತ್ರ Hd ಉಳಿದ ದಾಖನೆಗಳು' 
ಎಲ್ಲವನ್ನೂ ಇಂತಹ, ಸುಲಭವಾಗಿ ನಾಶವಾಗದಂತಹ ಜೇಡಿನ ಣ್ಣ ನ ಹಲಗೆಗಳ ಮೇಕೆ" 
ಬರೆದಿಟ್ಟಿದ್ದರೆಂಬುದನ್ನು ಮರೆನಿಬಾರದು ಅಂದಿನ ಸಂಗತಿಗಳು ಇಷ ಸ್ರರಮಟ್ಟಿಗೆ ತಿಳಿ 
ಯೆಲು ಅನುಕೂಲವಾಗಿರುವುದು ಇದರಿಂದಳೇ. 

ಕಂಚು, ತಾಮ, ಚಿನ್ನ ಮತ್ತು ಬೆಳ್ಳಿ, ಈಜಿಪ್ಟ್‌ ಮತ್ತು ಸುಮೆರಿಯೆಗಳಲ್ಲಿ 
ಬಹು ಹಿಂದಿನಿಂದಲೂ ತಿಳಿದಿತ್ತು. ಉಗೈೈಗಳಿಂದ ಪಡೆದ ಕಬ್ಬಿಣ ಇವರಿಗೆ ಗೊ ತ್ರಿದ್ದರೂ 
(meteoric iron) ಆ ಕಾಲದಲ್ಲಿ ಅದು ಬಹು ಅಮೂಲ್ಯ, ಅಪೂರ್ವದ ವಸ್ತು ವೆಂಜಿ' 
ನಿಸಿತು | 

ಈಜಿಪ್ಟ್‌ ಸುಮೇರಿಯೆಗಳ ಪಟ್ಟಣಗಳಲ್ಲಿ ಸಾಮಾನ್ಯ ಮನುಷ್ಯನ ನಿತ್ಯ ಜೀವನ 
ಒಂದೇ ರೀತಿಯೋಾಗಿದಿ ರಬೇಕು. ಅದಕ್ಕೆ ವು ನಾಳ್ತೋ ಸಾವಿರ ವರ್ಷಗಳ 
ಈಚಿನ, ಅನೆರಿಕನ ಮಾಂ ಖಾಸಟ್ಟ ಣಗಳಲ್ಲಿ ಜೀವನವನ್ನು ಇದು ಬಹುಮಟ್ಟಿಗೆ 
ಹೋಲುತ್ತಿತ್ತು. ಒಂದು ವ್ಯತ್ಯಾಸನೇನೆ: ಡಕ ಮಾಯಾಜನರಿಗೆ ಕತ್ತೆಗಳು ಮತ್ತು 
ಹಳುಗಳನ್ನು ಸಾಕುವದು ತಿಳಿದಿರಲಿಲ್ಲವಾದುದರಿಂದ ಇವರೆ ಬೀದಿಗಳಲ್ಲಿ ಈ ಪ್ರಾ ಣಿಗಳು 
ಕಾಣಿಸುತ್ತಿರಲಿಲ್ಲ. ಯುದ್ಧೆಗಳಿಲ್ಲದಾಗ ಮುಕ್ಕಾಲು ಭಾಗ ಜನರೆಲ್ಲಾ ನೀರಾವರಿ ಕೆಲಸ 
ವತ್ತು ವ್ಯವಸಾಯದಲ್ಲಿ ತತ ಗಿರುತ್ತಿದ್ದರು. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಈ 
ಕಾರ್ಯ ನಿಲ್ಲುತ್ತಿತ್ತು. ಆಗ ಹಣದ ಉಸಯೋಗ ತಿಳಿದಿರಲಿಲ್ಲ. ಅವರಿಗೆ ಅದು ಬೇಕಾ 
ಗಿಯೂ ಇರಲಿಲ್ಲ. ಆಗಾಗ್ಗೆ ನಿನಾದರೂ ಸಾಮಾನು ಕೊಳ್ಳಬೇಕಾದರೆ ಅದಲಿ- ಬದಲಿ 
ವ್ಯಾಪಾರ ಮಾಡುತ್ತಿದ್ದರು. ಬೇಕಾದಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಡೆದಿರುತ್ತಿದ್ದ 
ಶ್ರೀಮಂತ ವರ್ಗದವರು. ಮತ್ತು ರಾಜರು ಮಾತ್ರ ಯಾವಾಗ ಕಾಹ್ಮು ಚಿನ್ನ ಬಳ್ಳ 
ಗಳ ಗಟ್ಟಿಗಳನ್ನು ಮತ್ತು ರತ್ನಗಳನ್ನು ಉಪಯೋಗಿಸಿ ವ್ಯಾಪಾರ ಮಾಡುತ್ತಿ ದರು 
ಇವರ ಜೀವನವನ್ನು ದೇವಾಲಯ ನಿಯಂತ್ರಿಸುತ್ತಿತ್ತು. ಸುಮೇರಿಯೆದ ದೇವಾಲಯಗಳು: 
ಬಹಳ ಎತ್ತ ರವಾಗಿರುತ್ತಿ ದ್ದು ವು... ಇದರ ಚಾನಣಿಯ ಮೇಲಿನಿಂದ ನಕ್ಷತ್ರಗಳನ್ನು 


Wes me 


ಶಿ ಪ್ತ ಇತಿಹಾಸ 80೬ 


J 

pe > 9, ಇನ ಇದರದು ಸ್‌ ಅ 
ವೀಕ್ಷಿಸುತ್ತಿದ್ದರು. ಈಜಿಸ್ಟಿನ ದೇವಸ್ಥಾನ ಭಾರಿ ಕಟ್ಟಡವಾಗಿದ್ದರೂ ಅದಕ್ಕೆ ಒಂದೇ 
ಒಂದು ಅಂತಸಿ ರುತ್ತಿತ್ತು. ಸುಮೇರಿಯಾದ ಪುಶೋಹಿತರಾಜ(priest-king) 
ಎಲ್ಲರಿಗಿ:ತ ಶೇಷ ನೆದೆನಿಸಿ ಬಹು ವೈಭವದಿಂದ ಇರುತ್ತಿದ್ದನು. ಈಜಿಸ್ಟಿನಲ್ಲಿಯಾ 
ದರೋ ಪುರೋಹಿತರಿಗಿಂತಲೂ ವೆ 'u ದ ye 

 ಪುಕೊ ರಿಗಿಂತಲೂ ಮೇಲ್ಮ ಟ್ಟ ವ್ಯಕ್ತಿಯೊಬ್ಬನಿರುತ್ತಿದ್ದನು. ಈತನೇ 
ನಾಡಿನ ಪ್ರಮುಖ ದೇವತೆಯೆ ಜೀವಂತ ಅವತಾರನೆನಿಸಿದ ಘ್ಯಾರೋ. 

ಅಂದಿನ ಜೀವನ ಹೆಚ್ಚಿಗೆ ಬದಲಾವಣೆಗಳಿಲ್ಲದೆ ಒಂದೇ ಸಮನಾಗಿ ನಡೆದುಕೊಂಡು 

ಹೋಗುತ್ತಿ ತ್ತು. ಸಾಮಾನ್ಯ ಮನುಷ್ಯನ ನಿತ್ಯ ಜೀವನ ದುಡಿತದಿಂದ ತುಂಬಿದ್ದರೂ 


ಹ 
ಇ ಕ್‌ - ಜಿ } pe 
ಉಲ್ಲಾಸ ಭ ತವಾಗಿತ್ತು. ದೇಶಕ್ಕೆ ಹೊಸಒರು ಬರ.ತ್ತಿದ್ದುದೇ ಅಸಪರೂನ. ಹಾಗೆ ಬಂದ 
ವರೂ ಸಹ ಇಲ್ಲಿ ಸುಖವಾಗಿರಲಾಗುತ್ತಿರಲಿಲ್ಲ. ಅದೆಷ್ಟೋ ಕಾಲದಿಂದ ನಡೆದು ಬಂದ 


ಕಟ್ಟಳೆಗಳಿಗನುಸಾರವಾಗಿ ಪುರೋಹಿತನು ಜನಜೀವನವನ್ನು ನಡೆಸಿಕೊಂಡು ಹೋಗುತ್ತಿ 
ನು, ನಕ್ಷತ್ರಗಳನ್ನು ವೀಕ್ಷಿಸಿ ಬಿತ್ತನೆಯ ಕಾಲವನ್ನು ತಿಳಿಯುವುದು, ಯಜ್ಞಯಾಗ 
ಗಳಲ್ಲಿ ಶಿಕುನಗಳ ಫಲ ಹೇಳುವುದು, ಕನಸುಗಳ ಅರ್ಥ ತಿಳಿಸಿ ಮುನ್ನೆಚ್ಚರಿಕೆ ಕೊಡು 
ವುದು, ಇದೆಲ್ಲವನ್ನೂ ಇನನು ಮಾಡುತ್ತಿದ್ದನು. ಜನರು ಜೀವನದಲ್ಲಿ ದುಡಿದು, 
ಪ್ರೇಮಿಸಿ, ಮಡಿಯುತ್ತಿದ್ದರು. ಒಬ್ಬಿ ನಲ್ಲಿ ಇವರ ಜೀವನ ಸುಖಕರವಾಗಿರಲಿಲ್ಲ ಎನ 
ಲಾಗುವುದಿಲ್ಲ. ತಮಗಿಂತ ಮುಂಚಿನ ಮಾನವನ. ಅನಾಗರಿಕತೆಯ ನೆನಪಾಗಲೀ 
ಮಾನವ ವರ್ಗದ ಭನಿಷ್ಯವೇನಿರಬಹುವೆಂಬ ಯೋಚನೆಯಾಗಲೀ ಇವರಿಗಿರಲ್ಲಿಲ್ಲ. ಆ 
ಕಾಲದಲ್ಲಿಯೂ ಕೆಲವೆ ರಾಜರು ದಯಾನಂತರಾಗಿರುತ್ತಿದ್ದರು. ಈಜಿಸ್ಪಿನಲ್ಲಿ ತೊಂಬತ್ತು 
ವರ್ಷ ರಾಜ್ಯವಾಳಿದ ಎರಡನೆಯ ಪೆಪಿ ಇಂತಹವನು. ಕೆಲವು ವೇಳೆ ರಾಜನು ಅತಿ ಆಶೆ 
ಯುಳ್ಳವನಾಗಿ ಪ್ರಜೆಗಳನ್ನೆಲ್ಲಾ ಸೇರಿಸಿ ಸೈನ್ಯ ಕಟ್ಟ ನೆರೆಹೊರೆಯ ರಾಜ್ಯಗಳೊಡನೆ 
ಯುದ್ದ ಮಾಡಿ ಕೊಳ್ಳೆ ಹೊಡೆಯಲು ಕಳುಹಿಸುತ್ತಿದ್ದನು. ಕೆಲವು ಸಲ ಬಲಾತ್ಕಾರ 
ದಿಂದ ಅವರ ಕೈಯ್ಯಕ್ಸಿ ದೊಡ್ಡೆ ದೊಡ್ಡೆ ಕಟ್ಟಡಗಳನ್ನು ಕಟ್ಟಿ ಸುತ್ತಿದ್ದನು. ಖುಫು 
(Cheops) Sಫ೨ನ್‌; (Chephren) ಮೆ ಸೆದ್ದಿಯಸ್‌ (Mycerneus) 
ಇವರೆಲ್ಲಾ ಶವಸಂಸ್ಥಾರಕ್ಟೋಸ್ಟರ ಭಾರಿಭಾರಿ ಗುಡ್ಡೆಗಳಾಕಾರದಲ್ಲಿರುವ ನಿರಮಿಡ್ಡು 
ಗಳನ್ನು ಕಟ್ಟಿ ಸಿದುದು ಹೀಗೆಯೇ. ಈ ಪಿರಸಿಡ್ಡುಗಳು ಗಿಜೆ ಎಂಬಲ್ಲಿವೆ. ಇವುಗಳಲ್ಲಿ ಎಲ್ಲ 
ಕ್ರಿಂತ ದೊಡ್ಡೆದು 450 ಅಡಿ ಎತ್ಮರವಿದೆ. ಇದರಲ್ಲಿನ ಕಲ್ಲುಗಳ ಒಟ್ಟು ತೂಕ 
4883000 ಟನ್ನುಗಳು. ಇವೆಲ್ಲವನ್ನೂ ನೈಲ್‌ ನದಿಯಲ್ಲಿ ದೋಣಿಗಳ ಮೇಲೆ ಹೇರಿ 
ಕೊಂಡು ತರಲಾಯಿತು. ಮುಖ್ಯವಾಗಿ ಮನುಷ್ಯರ ದೇಹ ಶಕ್ತಿಯನ್ನುಸಯೋಗಿಸಿ 
ಇಷ್ಟು ಕಲ್ಲುಗಳನ್ನೂ ನಿರಮಿಡ್ಡಾಗಿ ರಚಿಸಿದರು. ಒಂದು ಭಾರಿ ಯುದ್ಧದಲ್ಲಿ ಹೋರಾಡಿ 


ದರೂ ಈಜಿಪ್ಟ್‌ ದೇಶ ಇಷ್ಟು ಬಳಲಿ ಹೋಗುತ್ತಿರಲಿಲ್ಲ. 
ಐ ಟೆ ಟೆ pe 


16. ಪ್ರಾಚೀನ ಅಲೆಮಾರಿ ಜನರು 


ಕ್ರಿ.ಪೂ. 6000 ದಿಂದ 3000 ದವರೆಗೆ ಈಜಿಪ್ಟ್‌ ಮತ್ತು ಮೆಸಪೊಟೀಮಿಯ 


೧೦೪ ಮಾನವಿಕ ಕರ್ಣಾಬೆಕೆ 


ಗಳಲ್ಲದೆ ಉಳಿದ ಕೆಲವೆಡೆಗಳಲ್ಲಿ ಸಹ ಮನುಷ್ಯ ರು ವ್ಯವಸಾಯ ಮಾಡುನ್ರದನ್ನು ಕಲಿತು 


ನೆಲೆ ನಿಂತು ನಗರಗಳನ್ನು ಸ್ಕಾಸಿಸಲಾರಂಭಿಸಿದರು. ನೀರಿನ ಆಸರೆ ಇದು ವರ್ಷ 


ಪೂರ್ತಿ ಒಂದೇ ಸಮನಾಗಿ re ಸಿಗುವುದೆಂಬ ಭರವಸೆ, ಇದ್ದೆ * ಲ್ಲಾ ಮಾನವನು 


ಕಷ್ಟದಿಂದ ತುಂಬಿದ ಬೇಟಿ ಮತ್ತು ಅಲೆದಾಟದ ಅನಿಶ್ರಿ ತ ಆವ ವನ್ನು ಬಿಟ್ಟ ಕೆಸಿ 


ಯಾಗಿ ನಿಲ್ಲಲು ಮೊದಲು ಮಾಡಿದನು. ಬಟ್ವೈಗ್ರಿಸ್‌ನ ನ ಮೊದಲ ಭಾಗದಲ್ಲಿ ಅಸ್ಸಿ "ಯನ್ನ. 
ರೆಂಬ ಜನರು ನಗರಗಳನ್ನು ಸ ಸಿಸುತ್ತಿ ದ್ದ * ಏಷ್ಯಾ ಮೈೆನರಿನ ಕಣಿವೆ ದ್ರದೇಶಃ ಳು 


ಮತ್ತು ದ್ವೀಪಗಳಲ್ಲಿ ಮಾನವರ ಸಣ್ಣ ಸಣ್ಣ ಗುಂಪುಗಳು ನಾಗರಿಕತೆಯತ್ತ ಮುನ್ನ 


ಡೆಯುತ್ತಿದುವು. ಇಂಡಿ ಮತ್ತು ಚೀನಾದಲ್ಲೂ ಸರಸ್ಥಿತಿ ಅನುಕೂಲವಾಗಿದ್ದ್ಗೆಲಾ 


ಹೀಗೆ ಆಗುತ್ತಿದ್ದಿರಬೇಕು. ಯೂರೋನಿನಲ್ಲಿಯೊ ಮೀನು ಸಮ್ಮ ಡಾಗಿ ಸಿಗುವ 
ಸರೋವರಗಳಿದ್ದಲ್ಲಿ ನೀರಿನಲ್ಲಿ ಕಂಭಗಳನ್ನು ನಿಲ್ಲಿಸಿ ಕಟ್ಟಿದ ಮ ನೆಗಳನ್ತಿ ಜನ ವಾಸಿಸುತ್ತಾ 
ವ್ಯವಸಾಯ, ಮೀನುಗಾರಿಕೆ ಮತ್ತು ಬೇಟಿ ಇವು ಮೂರರಿಂದಲೂ ಜೀವನ ನಡೆಸು 

ದ್ದರು. ಆದರೂ ಅತಿ ಬೆಂಗಾಡು, ಅಥವಾ ಅತಿ ದಟ್ಟವಾದ ಕಾಡುಗಳು ಇಲ್ಲವೇ ಅತಿ 


ಕಠಿಣವಾದ ವಾಯುಗುಣ ಇವೆಲ್ಲಾ ಕಾರಣಗಳಿಂದ ಪೂರ್ವಾರ್ಧಗೋಳದ ಅನೇಕ" 
ಭಾಗಗಳಲ್ಲಿ ಜನ ನೆಲಸಲು ಸಾಧ್ಯವಿರಲಿಲ್ಲ. ಮನುಷ್ಯನ ಹತ್ತಿರ ಇದ್ದ ಉನಕರಣಗಳು, ' 
ಅವನಿಗೆ ಆಗ ಇದ ತಿಳಿವಳಿಕೆ ಅಂತಹ ಸ್ಥಳಗಳಲ್ಲಿ ನೆ5ಸಲು ಸಾಕಾದಷ್ಟು ಮುಂದುವರಿ 


ದಿರಲಿಲ್ಲ. 
ಅಂದಿನ ಮಾನನೆ ಎಲ್ಲಿಯೇ ಆಗಲಿ ನೆಲೆಯಾಗಿ ಸಿಲ್ಲಲು ನೀರಿನ ಸರಬರಾಜು ' 


ಮತ್ತು ಬೆಚ್ಚನೆಯ ಹವಾಗುಣ ಇರಬೇಕಾಗಿತ್ತು. ಇಷ್ಟು ಅನುಕೂಲ ಇಲ್ಲದಿದ್ದರೆ ಬೇಟಿ ' 
ಪ್ರಾಣಿಗಳ ಹಿಂದೆ. ತಿರುಗುವ ಬೇಟಿಗಾರರಾಗಿಯೋ, ಹುಲ್ಲು ಜೆಳೆದಕ್ಲೆಲ್ಲಾ ತಮ್ಮ ' 
ಪ್ರಾಣಿಗಳನ್ನು ಹೊಡೆದುಕೊಂಡು ಹೋಗುವ ಮಂದೆಗಾರರಾಗಿಯೋ ಸ್ಥಳದಿಂದ ' 


ಸ್ಥಳಕ್ಕೆ ಅಲೆದಾಡುತ್ತಾ ಜೀನಿಸಬೇಕಾಗಿತ್ತು. ಬೇಟಿ ಜೀವನದಿಂದ ಮಂದೆಗಾರರ ಜೀವ 
ನಕ್ಕೆ ಮಾನವ ಪರಿವರ್ತನೆ ಹೊಂದಲು ಬಹುಕಾಲ ಹಿಡಿದಿರಬೇಕು. ಏಷ್ಯಾ ಖ:ಡದಲ್ಲಿ 
ಕಾಹ ಹೆಸುಗಳನ್ನೋ ಕಾಡು ಕುದುರಿಗಳನ್ನೋ ಬೇಟಿಯಾಡುತ್ತಿ ದ್ದೆ ಮನುಷ್ಯರಿಗೆ 
ಯಾವಾಗಲೋ ಒಂದು ಕಾಲದಲ್ಲಿ ಅನ್ರೆಗಳು ತಮ್ಮ ಸ್ವತ್ತು ಎಂಬ ಭಾವಕೆ ಬಂದಿರ 
ಬೇಕು. ಅವ್ರೆಗಳನ್ನು ಕಣಿವೆಗಳೊಳಕ್ಕೆ ಕೂಡಿ ಅವುಗಳ ವೈರಿಗಳಾದ ಕೋಳಿ, ಕಾಡು 
ನಾಯಿ ಮತ್ತಿತರ ದುಷ್ಟ ಮೃಗಗಳ ಕೈಗೆ ಸಿಗದಂತೆ ರಕ್ಷಿಸಕೊಡಗಿರಬೇಕು. ಈ ರೀತಿಯಲ್ಲಿ 
ಮಂದೆ ಕಾಯುವವರ ಜೀವನ ಮೊದಲಾಯಿತು. 

ಅಂತು ದೊಡ ದೊಡ್ಡ ನದಿ ತೀರೆಗಳಲ್ಲಿ ವ್ಯವಸಾಯೆಗಾರರು ಪ್ರಾ ಪ್ರಾಚೀನ ನಾಗರಿ 
ಕತೆಗಳನ್ನು ಸ್ಥಾ ನಿಸುತ್ತಿ ದ್ದಾ ಗಣೇ ಮಂದೆ ಕಾಯುನೆ ಜೀವನವೂ ಮೊದಲಾಯಿತು; 
ಚಳಿಗಾಲದಲ್ಲಿ ಹುಲ್ಲು ಬೆಳೆಯುವಲ್ಲಿ ೦ದ ಬೇಸಿಗೆಯಲ್ಲಿ ಹುಲ್ಲು ಸಿಗುವಲ್ಲಿಗೆ, ಈ ಮಂಡಿ 
ಗಾಯುನವರು ಹಿಂದಕ್ಟೂ ಮುಂದಕ್ಟೂ ಓಡಾಡುತ್ತಲೇ ಇರಬೇಕಾಗಿತ್ತು. ಒಟ್ಟಿ ನಲ್ಲಿ ' 
ಇನರು ವ  ನಸಾಯಗೂರರಿಗಿಂತ ಗಟ್ಟಿ ಮುಟ್ಟಾ ಗಿರುತ್ತಿದ್ದರು. ಇವರಲ್ಲಿ ಸಂತಾನಾಭಿ ದ್ಕಿ 


| 


ಪ್ರಪಂಚದ ಸಂಕಿಪ್ತ ಇತಿಹಾಸ ೧೦೯ 


ಕಡಿನೆಯಾದುದರಿಂದ ಇವರ ಸಂಖ್ಯೆಯೂ ಅಷ್ಟು ಹೆಚ್ಚಾಗಿರುತ್ತಿ ರಲಿಲ್ಲ. ಶಾಶ್ವತವಾದ 
ದೇವಸ್ಥಾ ನಗಳಾಗಲೀ ಪುರೋಹಿತ ಜಾವೋ ಇವರಲ್ಲಿರಲಿಲ್ಲ. ಒಟ್ಟಿ ನಲ್ಲಿ Ws ಬಳಿ 
ಹೆಚ್ಚಿಗೆ NR ಇರುತ್ತಿರಲಿಲ್ಲ. ಅಂದ ಮಾತ್ರಕ್ಕೆ ಇವರು ನ್ಯವಸಾಯಗಾರರನ್ಟು 
ಮುಂದುವರಿದವರಲ್ಲವೆಂದು ಭಾವಿಸಲಾಗದು. ಇವರ ಜೀವನ ವ್ಯವಸಾಯ ಜೀವನಕ್ಕಿಂತ 
ಎನ್ಟೋ ವಿಧದಲ್ಲಿ ತುಂಬು ಜೀವನವ ಗಿತ್ತು. ಇವರಲ್ಲಿ ಮನುಷ್ಯರು ಹೆಚ್ಚು ಸ್ವಾವಲಂಬಿ 
ಗಳಾಗಿದ್ದ ರು. ವ್ಯವಸಾಯಗಾ ಾ2ರರಕ್ಷಿಯಾದರೋ ಸಾಮಾನ್ಯ ಮನುಷ್ಯ ಕೇವಲ “ಗುಂಹಿ 
ನಲ್ಲೊ ಬ ನಾಗಿ ದ್ದನು. ಮಂದೆಗಾವಲರಲ್ಲಿ ಮುಂದಾಳುವಿಗೆ ಇದ್ದ ಪ್ರಾಮುಖ್ಯತೆ 
ಮಂತ ತ್ರವಾದಿಗಿರುತಿ ಕ 
ಯಾವಾಗಲೂ ಸಂಚರಿಸುತ್ತಾ ಇದ್ದ ಮಂದೆ ಮೇಯಿಸುವ .ಮೆನುಷ್ಯರ ಜೀವನ 
ದೃಷ್ಟಿ ವಿಶಾಲವಾಗಿರುತ್ತಿತ್ತು. ಇವರಿಗೆ ಅನೇಕ ನಾಡುಗಳೊಡನೆ ಸಂಪರ್ಕ ಇರುತ್ತಿತ್ಮು. 
ಅಸರಿಚಿತಕೊಡನೆ : ವ್ಯವಹರಿಸುವುದು ಇವರಿಗೆ ಸಾಧಾರಣವಾಗಿತ್ತು. ಹುಲ್ಲುಗಾ ನರಿ 
ಗೋಸ್ತ ರಸ ಸ್ಪರ್ಧಿಸುತ್ತಿ Kl ಇತರರ ತಂಡಗಳೊದನೆ ಒಪ್ಪ ೦ದ ಮಾಡಿಕೊಳ್ಳು ವ್ರದು, ಒಳ 
ಸಂಚು ಮಾಡುನೆದು ಹ ಅವ: ಕ್ಯಾವಾಗಿತ್ತು. ಕಣಿವೆಗಳು ಮಖಾ ಬಂಡೆಗಲ್ಲಿನ 
ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದುದರಿಂದ ಇವರು ್ಯವಸಾಯೆಗಾರನಿಗಿಂತೆ ಹೆಚ್ಚಾಗಿ ಖನಿಜ 
ಗಳ ವಿಷಯೆ ಬಲ್ಲವರಾಗಿದ್ದರು. ಅದುರಿನಿಂದ ಲೋಹ ತೆಗೆಯುವ ಲೋಹಗಾ ನರಕ ವಿದ್ಯೆ 
ಯಲ್ಲಿಯೂ ಇವರು ಹೆಚ್ಚು ಕುಶಲರಾಗಿದ್ದಿ ರೆಬೇಕು. ಏಕೆ! ಕಂಚು, ಇದಕ್ಕಿಂತೆ 
ಹೆಚ್ಚಾಗಿ ಕಬ್ಬಿ ಣವನ ಸ್ನ ತಯಾರು ಮಾಡುವುದನ್ನು ಕಂಡು ಹಿಡಿದಿದ್ದೂ ಇವರೇ ಇರ 
ಜಹುದು. A ತೆಗೆದ ಕಬ್ಬಿಣ (ಅಂದರೆ ಉಸ್ಕೆಯಲ್ಲಿ ಸಿಕ್ಕಿ ದ “ಆಜ್ಮಿ ಇ ಅಲ್ಲ) 
ದಿಂದ ಮಾಡಿದ ಉಸಕರಣಗಳೆಲ್ಲೆ ಲ್ಲಾ ಹಳೆಯ ಉಸ ಪಕರಣಗಳು' ಪ್ರಾ ಚೀನ ನಾಗರಿ 
ಕತೆಯ ನಾಡುಗಳಿಂದ ಬಹುದೂರದಲ್ಬರುವ ಮಧ್ಯ ಯೂರೋಪಿನಲ್ಲಿ ಸಿಕ್ಕಿವೆ. 
ಆದರೆ ನೆಲೆನಿಂತ ವ್ಯವಸಾಯಗಾರೆರು ಬರ ಕೆಲವು ವಿಧದಲ್ಲಿ ಮುಂದುವರಿದಿ 

ದ್ವರು. ಇವರು ಬಟ್ಟೆ ಸ ದ್ದರು ಮಡಿಕೆಕುಡಿಕೆಗಳನ್ನು ಮಾಡುತ್ತಿ ದ್ದರು. 

ಆಲ್ಲದೆ ಇನ್ನೂ ತ ಉಸಯುಕ್ತ ವಸ್ತು ಗಳನ್ನು ಪಡೆದಿದ್ದರು. ಅಂದೆ ತಸ “ಇನೆ 
ರಡೂ ವಿಧದ od ನಡುವೆ ವ್ಯಾಪಾರೆ ಮತ್ತು ಸಿ ಸಹ ನಡೆಯುತ್ತಿದ್ದಿರಬೇಕು. 
ಅದರಲ್ಲೂ ಒಂದೆಡೆ ಮರಳು ಕಾಡುಗಳು, ಮತ್ತೊ ಂಡಿಜೆ ಖುತುಮಾನಗೆಳಿಗೆ ತಕ್ಕಂತೆ 
ಬದಲಾಗುತಿ, ದ್ದ ಭೂಪ್ರ ದೇಶ ಸೇರುತ್ತಿ ದ್ದ ಸುತೇರಿಯೆದಲ್ಲಿ ಮಂದ ಜಿ ಕಾಯುವನರೆ 
ಹ ಮಾಡಿದ ಜಮೀನುಗಳ ಹತ್ತಿ, ರವೇ ಪಾಳೆಯ ಹಾಕುತ್ತಿದ್ದಿ ರಬೇಕು. ಜಿಪ್ಸಿ 

ಳು (ಕೊರಮರು) ಈಗಲೂ ಮಾಡುವಂತೆ ಇವರು ಹರುಕುನುರುಕ ಕೆಲಸಗಳು 
ಸಣ್ಣ ಪುಟ್ಟ ವ್ಯಾಪಾರಗಳು ಮತ್ತು ಕಳ್ಳ ತನಗಳನ್ನು ಮಾಡುತ್ತಿ 
ಕೋಳಿ '್ಯದಿಯುತ್ತಿ ರಲಿಲ್ಲ. ಆಗ 
ಇಂಡಿಯಾ ದೇಶದ ಕಾಡು 


NE 
ದ್ರಿ ರಬೇಕು. (ಆದರೆ ಇಂದಿನ ಜಿಪ್ಸಿ ಗಳಂತೆ ಇವರು 


ಇನ್ನೂ ಕೋಳಿ ಸಾಕುನುದು ಮನುಷ್ಯನಿಗೆ ತಿಳಿದಿರಲಿಲ್ಲ. 


೧೧೦ ಮಾನವಿಕ ಕರ್ಣಟಿಕೆ 


ಗಳಲ್ಲಿರುತ್ತಿವ್ದ ಕೋಳಿಯನ್ನು ಪಳಗಿಸಿದ್ದು ಮೊದಲು ಕ್ರಿ.ಪೂ. 1000ದಿ) ಇವರು 
ಅಮೂಲ್ಯ ರತ್ನ ಗಳು ಲೋಹ ಮತ್ತು ಹದ ಮಾಡಿದ ಸ್ಮರ ಕೇ ಸಾಮಾನುಗಳನ್ನು 

ತರುತ್ತಿದ್ದರು. "ಇವರಲ್ಲ ಬೇಟೆಯಾ? ರುವವರು ಮೃಗ ಚರ್ಮಗಳನ್ನು ತರುತ್ತಿ ದ್ದೆ ಸ 
ಇವುಗಳಿಗೆ ಬದಲಾಗಿ ಪಟ್ಟಿ ಣವಾಸಿಗಳಿಂದ ಮಡಿಕೆಕುಡಿಕೆಗ ಳು, ಮಣಿಗಳು, ಗಾಜಿನ 
ಸಾಮಾನುಗಳು, ಬಟ್ಟೆಗಳು ನ "ಮತ್ತಿತರ ಇಂತಹ ತಯಾರಾದ 'ಮಾಲುಗಳನ್ನು ಪಡೆಯು 
ತ್ರಿ ದ್ದ ರು. 

ಸುಮೇರಿಯೆ ಮತ್ತು ಪ್ರಾಚೀನ ಈಜಿಸ್ಟಿನ ಕಾಲದಲ್ಲಿ ಇಂತಹ ಅಲೆದಾದುವ 
ಜನಾಂಗಗಳು ಮುಖ್ಯವಾಗಿ ಮೂರು ಸ್ರದೇಶಗಳಲ್ಲಿ ಇದ್ದುವೆ. ಮೊದಲನೆಯದಾಗಿ, 
ಯೂರೋಪಿನ ಕಾಡುಗಳಲ್ಲಿ ಹೊಂಒಣ್ಣದ ಕೂದಲು ಮತ್ತು ನೀಲಿಕಣ್ಣುಗಳನ್ನುಳ್ಳೆ 
ಬಿಳಿಬಣ್ಣ ದ ನಾರ್ಡಿಕ್‌ ಜನರಿದ್ದರು. ಕಳಮಟ್ಟದಲ್ಲಿದ್ದ ಇವರು ಬೇಟಿ ಮತ್ತು ಮಂದೆ 
ಸಾಕುವು! ದು ಎರಡನ್ನೂ ಮಾರ ರುತಿ ದ್ದರು, ಕ್ರಿ ಪೂ. 1500ಕ್ಕೆ ಮುಂಚೆ ಇವರನ್ನು 
ಪ್ರಾಚೀನ ನಾಗರಿಕ | ಕಂಡಿರನೇ ಇಲ್ಲವೆನ್ನ ಒಹುದು. ಎರಡನೆಯದಾಗಿ, ಗಾ 
ಏಷ್ಯದ ಸ್ಪೆಸ್ಟಿಗಳಲ್ಲಿ ಮಂಗೋಲ ಕುಲದ ಹೂಣರು ಇದ್ದರು. ಇವರು ಕುದುರೆ ಸಳಗಿಸು 

ವುದನ್ನು ಬಾ ಮಾಡಿದ್ದರು. ತಮ್ಮ ಬೇಸಿಗೆ ಮತ್ತು ಚಳಿಗಾಲದ ವಸತಿಗಳ ನಡುವೆ 

ಬಹು ವೇಗವಾಗಿ ಬಹುದೂರ ಚಲಿಸುವ ಅಭ್ಯಾಸ ಇವರಲ್ಲಿ ಆಗೇ ಪ್ರಾರಂಭ 
ವಾಗಿದ್ದು. ಕ್ಯಾಸಿ ಯನ್‌ ಸಮುದ್ರ ಈಗ ಇರುವುದಕ್ಕಿಂತ ಆಗ 'ನಿಶಾಲವಾಗಿದ್ದು ದ್ಕೂ 
ರಷ್ಯಾದನ್ನಿ ವಿಸ್ತಾರವಾದ ಜೌಗು ಪ್ರ ದೇಶಗಳಿದ್ದುದೂ ನಾರ್ಡಿಕರು ಮತ್ತು ಜೂಜು 
ಒಬ್ಬರೊಡನೊಬ್ಬರು ಸಂಪರ್ಕ ಬೆಳೆಸಲು ಅಡ್ಡಿ ಯಾಗಿರಬೇಕು. ಅಂದಿನ ರಷ್ಯದ ಹೆಚ್ಚು 
ಭಾಗ ಸರೋವರಗಳು ಮತ್ತು ಜೌಗು ಪ ಪ್ರದೇಶಗಳಿಂದ ಮುಚ್ಚಿತ್ತು. ಸಿರಿಯ ಮತು. 
ಅರೇಬಿಯಾದ ಮರಳು ಕಾಡುಗಳು pd: ಮತ್ತೂ ಬಂಜರಾಗುತ್ತಿ, ದು ವು, ಇನ್ಲಿ 
ಕಪ್ಪು-ಬಿಳಿ, ಅಥವಾ ಕಂದು ಬಣ್ಣದ ಸೆ ಸಿಮಿಟಿಕ್‌ ಜನರು ಕುರಿ, ಮೇಕೆ ಮತ್ತು ಕತ್ತೆ 
ಗಳ ಮಂಡಿಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೊಡೆದುಕೊಂಡು ಹೋಗುತ್ತಾ 
ಜೀವಿಸುತ್ತಿದ್ದರು. ಈ ಮೂವರು ಅಲೆಮಾರಿ ಕುಲದವರಲ್ಲಿ ಮೂರನೆಯವರಾದ ಸೆಮಿ 
ಟಕರು ಮತ್ತು ನೀಗ್ರೋಕುಲಕ್ಕೆ ಹೆಚ್ಚು ಸಂಬಂಧ ಪಡೆದ ಏಲಮೈ ಟ್‌ (Elamites) 
ಜನರು ಪೂರ್ವದ ನಾಗರಿಕತೆಗಳೊಡನೆ ನಿಕಟ ಸಂಪರ್ಕ ಸಡೆದರು. ಮೊದಲು ಇವರು 
ವ್ಯಾಪಾರ ಮತ್ತು ಕೊಳ್ಳೆ ಹೊಡೆಯುವುದರಲ್ಲಿ ತೃಪ್ತ ರಾಗಿದ್ದರು. ಕೊನೆಗೆ ಇವರಲ್ಲಿ 
ಪ್ರತಿಭಾವಂತ ಮುಂದಾಳುಗಳು ರಾಜ್ಯಗಳನ್ನು ಗೆದ್ದು ಆಳಲು ಮೊದಲಿಟ್ಟರು. 

ಸುಮಾರು ಕ್ರಿ.ಪೂ. 2750ರ ಹೊತ್ತಿಗೆ ಸರ್ಗಾನ್‌ ಎಂಬ ಸೆಮಿಟಿಕ್‌ ನಾಯ 
ಕನು ಸುಮೇರಿಯ ಕೇಶವನ NR ಸಂಪೂರ್ಣವಾಗಿ ಜಯಿಸಿ ಪರ್ಷಿಯನ್‌" ಖಾರಿಯಿಂದ 
ಮೆಡಿಬೆರೇನಿಯನ” ಸಮುದ್ರ ದದವರೆಗಿನ ಎಲ್ಲಾ ಭೂಭಾಗಗಳಿಗೂ ಅಧಿಪತಿಯಾಗಿದ್ದನು. 
ಇವನು ಅನಕ್ಷರಸ್ಥ, ಅನಾಗರಿಕ. ಇವನ ಅನುಯಾಯಿಗಳಾದ ಅಕ್ಕೆಡಿಯನ್ನರು ಸುಮೇರಿ 
ಯನ್‌ ಲಿಪಿಯನ್ನು ಕಲಿತರು. ಸುಮೇರಿಯನ್‌ ಭಾಷೆ, ಅಧಿಕಾರಿಗಳು, ವಿದ್ಯಾವಂತರು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೧೧ 


ಬಳಸುವ ಭಾಷೆ ಯಾಯಿತು. ಈ ಚಕ್ರಾಧಿಸತ್ಯ ಎರಡು ಶತಮಾನಗಳು ಇದ್ದು ಬಳಿಕ 
ನಾಶವಾಯಿತು. ಅನಂತರ ಕೆಲವ್ರೆ ಕಾಲ ಎಖಮ್ಸೆ ಟನ ಅಧಿಕಾರ ನಡೆಯುತು.. ಮಕೆ 
ಅ್ಯಮೊಸೈ ಟರೆೊಂಬ (Amorite) ಇನ್ನೊಂದು ಸೆಮಿಟಿಕ್‌" ಸಂಗಡದವರು ನಿಧಾನವಾಗಿ 
ಸುವೆೇರಿಯದ ಮೇಕೆ ತನ್ಮು ಅಧಿಕಾರವನ್ನು ಸ್ಥಾಪಿಸಿದರು. ಅದುವರೆಗೆ ಸಣ ದಾಗಿದ 
'ಬೇಬಿಲಾನ್‌ ಎಂಬ ನದೀತೀರದ ಸಟ್ಟಿಣ ಇವರ ರಾಜಧಾನಿಯಾಯಿತು. ಇವರ ಚಕ್ರಾ 
ಧಿಸತ್ಯಕ್ಸೆ ಮೊದಲ ಬೇಬಿಲಾನ್‌ ಚಕ್ರಾಧಿಸತ್ಯವೆನ್ನುತ್ತಾರೆ. ಕ್ರಿ.ಪೂ. 2100 ರ 
ಸುಮಾರಿನಲ್ಲಿ ಆಳುತ್ತಿದ್ದ ಹಮ್ಮುರಬಿ ಎಂಬ ಪ್ರಮ:ಖರಾಜ ಈ ಚಕ್ರಾಧಿಪತ್ಯವನ್ನು 
ಬಲಪಡಿಸಿದನು. ಚರಿತ್ರೆಯಲ್ಲಿ ಮೊಟ್ಟ ಮೊನಲು ಕಾಣಬರುವ ನ್ಯಾಯಸೂತ್ರ (Law 
Code) ವೆನ್ನು ತಯಾರಿಸಿದವನು ಈತನೇ. 

ಈ ರೀತಿ ಸುಲಭವಾಗಿ ಬಂದು ದಾಳಿ ಮಾಡಲು ನೈಲ್‌ ನದಿ ಪ್ರದೇಶ ಅಲೆಮಾರಿ 
ಜನರಿಗೆ ಅನುಕೂಲವಾಗಿರಲಿಲ್ಲ. ಆದರೂ ಹನ್ಮುರಬಿಸು ಕಾಲದಲ್ಲಿ ಸೆಮಿಟಿಕ್‌ ಜನ 
ಇಲ್ಲಿ ದಂಡೆತ್ತಿ ಬಂದು ವಿಜಯ ಹೊಂದಿದರು. ಹಲನ್ರೆ ಶತಮಾನಗಳು ಸೆಮಿಟಿಕ್‌ ದೊರೆ 
ಗಳೇ ಈಜಿನ್ಟಿನ “ಫ್ಯಾಕೋಗಿಗಳಾಗಿದ್ದರು. ಈ ವ.ನೆತನದ ದೊರೆಗಳಿಗೆ ಹೈಕ್ಸಾಸ್‌ 
ಅಥವಾ ಕುರುಬ ದೊರೆಗಳು ಎನ್ನುತ್ತಾರೆ. ಈ ಸೆಮಿಟಿಕ್‌ ಜನ ಈಜಿಪ್ಟಿನ ಜನರೊಂದಿಗೆ 
ಬೆಕೆಯಲಿಲ್ಲ. ಈಜಿಸ್ಟಿನ ಜನ ಇವತನ್ನು ವಿನೇತೀಯರು ಆನಾಗರಿಕರು ಎಂದು ದ್ವೇಷ 
ಭಾವದಿಂದ ಕಾಣುತ್ತಿದ್ದರು. ಕೊನೆಗೆ ಕ್ರಿ.ಪೂ. 1600 ರ ಸುಮಾರಿಗೆ ದಂಗೆ 
ಯೆದ್ದು ಓಡಿಸಿಬಿಟ್ಟರು. 

ಸುಮೇರಿಯದಲ್ಲಿ ಮಾತ್ರ ಸೆಮಿಟಿಕ್‌ ಜನ ಶಾಶ್ವತವಾಗಿ ನಿಂತು ಸುಮೇರಿಯನ್ನ 
ಕೊಡನೆ ಬೆರೆತುಹೋದರು. ಬೇಬಿಲಾನಿನ ಭಾಷೆ ಸೆಮಿಟಿಕ್‌ ಭಾಷೆಯಾಯಿತು. 
ಚಕ್ರಾಧಿಸತ್ಯ ಸೆಮಿಟಿಕ್‌ ಗುಣಗಳನ್ನು ಪಡೆಯಿತು. 


17 ಮೊದಲ ನಾವಿಕ ಜನಾಂಗೆಗೆಳು 

ಈಗ ಇಸ್ಪತ್ತೈದು ಸಾವಿರ ಅಥವಾ ಮೂನತ್ತು ಸಾವಿರ ವರ್ಷಗಳ ಹಂದೆ 
ಮನುಷ್ಯ ಮೊದಲ ಬಾರಿಗೆ ದೋಣಿಗಳನ್ನು ತಯಾರು ಮಾಡಿಕೊಂಡನೆ:ಬಂತೆ ತೋರು 
ತ್ತದೆ, ನೀರಿನಲ್ಲಿ ಕಾಲು ಬಡಿಯುತ್ತಾ, ಮುಂದೆ ಸಾಗುವಾಗ ಮರದ ದಿಮ್ಮಿ ಅಥವಾ 
ಗಾಳಿ ತುಂಬಿದ ಚರ್ಮಗಳನ್ನು ಸಯೋಗಿಸುವುದನ್ನು ಕಡೆಯೆ ಪಕ್ಷ ನೂತನ ಶಿಲಾಯು 
ಗದ ಮೊದಲಿನಳ್ಲೀ ಮನುಷ್ಯ ತಿಳಿದುಕೊಂಡಿದ್ದಿರಬಹುದು. ಈಜಿಪ್ಟ್‌ ಮತ್ತು ಸುಮೇರಿ 
ಯೆಗಳಲ್ಲಿ ನಮಗೆ ತಿಳಿದದಂದಿನಿಂದಲೂ ಬುಟ್ಟಿ ಹೆಣೆದಂತೆ ಹೆಣೆದು ಚರ್ಮದಿಂದ 
ಸಂದುಗಳನ್ನು ಸೋರದಂತೆ ಮುಚ್ಚಿ ಭದ್ರಸಡಿಸಿದ ದೋಣಿ16 ಉಪಯೋಗ 
ದಲಿತು. ಅಂತಣೆ ದೋಣಿ ಅಲ್ಲಿ ಮತ್ತು ಐರ್‌ಲ್ಯಾಂಡ್‌", ವೇಲಗಳಲ್ಲಿ 
vo ಉಸಯೋಗದಲ್ಲಿದೆ. ಬೇರಿಂಗ್‌ ಜಲಸಂಧಿಯೆನ್ನು ದಾಟಲು ಈಗಲೂ ಸಹ 
ಸೀಲ್‌ ಚರ್ಮದಿಂದ ಮಾಡಿದ ದೋಣಿಗಳನ್ನು ಜನ ಉಪಯೋಗಿಸುತ್ತಾರೆ. ಆಯುಧ 


೧೧೨ ಮಾನವಿಕ ಕರ್ಣಾಟಕ 


ಸಲಕರಣೆಗಳು ಉತ್ತ ಪುನ ಒಳಗಡೆ ಕೊರೆದು ಟೊಳ್ಳು ಮಾಡಿದ ಮರದ ದಿಮ್ಮಿ 
ಬಳಕೆಗೆ ಬಂದಿತು. ಇದರ ನಂತರ ದೋಣಿಗಳು ಮತ್ತು ಹಡಗುಗಳನ್ನು ಕಟ್ಟವ್ರೆದನ್ನು 
a ಆಪಾಯ 
ರ್ರಷಂಚದಲ್ಲಿ ಅನೇಕ ಕಡೆ ಪ್ರಚಾರದಲ್ಲಿರುವ ಪ್ರಳಯದ ಕಥೆ ಯಾನುಡದೋ 
ಒಂದು oe ಈಗ ಮೆಡಿಟಿರೇನಿಯೆನ್‌ ಸಮುದ್ರ ಇರುವನ್ನಿದ್ದ ತಗ್ಗಾದ ಭೂಪ್ರದೇಶ 
ನೀರಿನಿಂದ ತುಂಬಿದ್ದರ ಐತಿಹ್ಯ ಎನ್ನುತ್ತಾ ರೆ. ಹೀಗೆಯೇ “ನೋವಾನ ನ ದೋಣಿ”ಯ 
ಕಥೆ ಯಾವಾಗಲೋ ಬಹು ಹಿಂದೆ ಮಾನಯ ದೊಡ್ಡ ದಾದ ಹಡಗನ್ನು ಕಟ್ಟಿದುದರ 
ನೆನಪಿನಿಂದ ಬಂದಿರಬಹುದು. 
ನಿರಮಿಡ್ಡು ಗಳನ್ನು ಕಟ್ಟವುದಕ್ಕೆ ಬಹಳ ಹಿಂದೆಯೇ ಕೆಲವೆ. ಸಮುದ್ರಗಳಲ್ಲಿ 
ಹಡಗುಗಳು ಕಂಡುಬರುತ್ತಿದ್ದುವು. ಕ್ರಿ.ಪೂ. 7000 ದ ಹೊತ್ತಿ ಗಾಗಲೇ ವೆ.ಡಿಟಿರೇಕಿ 
ಯನ್‌ ಸಮುದ್ರ ಮತ್ತು ಪರ್ಷಿಯನ" ಖಾರಿಯಲ್ಲಿ ಹಣೆಗುಗಳ ಸಂಚಾರ ಮೊದಲಾ 
ಗಿತ್ತು. ಇವು ಒಹುಶಃ ಬೆಸ್ತರ ಹಡೆಗುಗಳಾಗಿದ್ದಿರಬೇಕು. ಆದರೆ ಮಾನವ ಸ್ವಭಾವ 
ವನ್ನು ಪರೀಕ್ಷಿಸಿದರೆ, ಈ ಜನ ಬರೀ ಮೀನು ಬಡಿಯುನಷ್ಟ ಕ್ಸ ನಿಲ್ಲದೆ ಸಾಧ್ಯವಿಕ್ವಿಡೆ 
ದರೋಡೆ, ಆದಾಗದಿದ್ದ ಲ್ಲಿ ವ್ಯಾಪಾರ ಮಾಡುತಿ, ದ್ವರೆಂದು 'ೊಹಿಸಿಕೂಳ್ಳಿ ಬಹುದು. 
ಇವರು ಹಡಗು “ನಡೆಸ ತ್ರ ದ್ದುದೆಲ್ಲಾ ಹೆಚ್ಚಾ ಗಿ ಭೂಪ ನೀಶದಿಂಸೆ ಮುಕ್ಕಾಲು 
ಭಾಗ ಸುತ್ತುವರೆಯಲ್ಪಟ್ಟ ಜಲಭಾಃ ಗಗಳನ್ಲಿ, ಂತಹ ಕಡೆ ಗಾಳಿ ಒಂದೇ ಸಮನೆ ಬೀಸು 
ವುದಿಲ್ಲ. ಎಷ್ಟೋ ಜಂ ಗಾಳಿ ಬೀಸವಿಯೇ ಇರಬಹುದು. ಹೀಗಿದ್ದುಡರಿಂದ ಪಟ 
ಗಳ ಸಹಾಯದಿಂದ ಹಡಗು ನಡೆಸುವ ವಿದ್ಯೆ ಅಷ್ಟೆ (ನೂ ಅಭಿವೃದ್ಧಿ ಯಾಗಲಲ್ಲ. ಸಾಗರ 
ಗಳಲ್ಲಿ ಪ್ರಯಾಣ ಮಾಡಬಲ್ಲ ಅನೇಕ ಕವ Ri ಸಜ್ಜಾದ ಹಡಗು 
ಕಳೆದ ನಾಲ್ದು ನೂರು ವರ್ಷಗಳಿಂದ ಮಾತ್ರ ಉಸ ಸಯೋಗಕ್ಕೆ ಬಂದಿದೆ. ಪ್ರಾಚೀನ 
ಕಾಲದ ಹಡಗು: ಗಳನ್ನು ಹುಟ್ಟು ಹಾಕುತ್ತಾ ನಡೆಸುತ್ತಿ ದ್ದ ರು. ಇವು ತೀರದ ಹತ್ತಿ ರವೇ 
ಸಂಚರಿಸುತ್ತಿದ್ದುವು. ಬಾತಾನರಣ ಸ್ವಲ್ಪ ಕೆರಳಿದರೂ ಸರಿ, ತಕ್ಷಣವೇ ಈ ಹಡಗು 
ಗಳನ್ನು ರೇವಿನೊಳಕ್ಕೆ ಸಾಗಿಸಿಬಿಡುತ್ತಿ ದಥ. ದೊಡ್ಡ ದೊಡ್ಡೆ “ಗ್ಯಾಲಿ”ಗಳನ್ನು ಕಟ್ಟ 
ತಾಜ ಇವುಗಳನ್ನು ಹುಟ್ಟುಹಾಕಿ ನಡೆಸ ಪುಟ್ಟ My ಜನ ಬೇಕಾದುದರಿಂದ 
ಯುದ್ಧ ಕೈದಿಗಳನ್ನು ಗ್ಯಾಲಿ ಗುಲಾಮರನ್ನಾಗಿ ನೇಮಿಸುವ ಪ ಪದ್ಧತಿ ಜಾರಿಗೆ ಬಂದಿತು. 
“ಯ ಮತ್ತು ಅರೇಬಿಯಾ ಪ್ರದೇಶಗಳಲ್ಲಿ ಮೊದಲು ಮಂದೆಗಾಯುತ್ತಿದ್ದ 
ಸೆಮಿಟಿಕ್‌ ಜನರು ಸುಮೇರಿಯವನ್ನು ಸ್ಥಾಪಿಸಿದರೆಂದು ಈ ಮೊದಲೇ ನೋಡಿದಿವು. 
ಇವರಲ್ಲಿ ಪಶ್ಚಿಮದಲ್ಲಿ ಜೀವಿಸುತ್ತಿದ್ದ ಜನರು ಸಮುದ್ರಯಾನದಲ್ಲಿ ನಿಪುಣರಾದರು. 
ಮೆಡಿಟಿರೇನಿಯನ್‌ ಸಮುದ್ರದ ಪೂರ್ವತೀರದಲ್ಲಿ ಈ ಜನ ಅನೇಕ ರೇವ್ರ ಪಟ್ಟಣಗಳನ್ನು 
ಕಟ್ಟೆದರು. ಇವುಗಳಲ್ಲಿ ಟೈರ್‌ ಮತ್ತು ಸಿಡನ್‌ ಮುಖ್ಯವಾದುವು. ಬೇಬಿಲಾನಿನಲ್ಲಿ 
ಹನ್ನು ರಬಿ ಆಳುತ್ತಿದ್ದ ಹೊತ್ತಿಗಾಗಲೇ. ಇವರು. ಮೆಡಿಟರೇನಿಯನ್‌ ಪ್ರದೇಶದ 
ತುಂಬಾ ವ್ಯಾಸಾರಿಗಳಾಗಿ, `ಸ್ರಯಾಣಿಕರಾಗಿ, ವಸಾಹತುಗಾರ (Colonists) 


ಪ್ರಪಂಚದ ಸಂಕ್ಷಿಪ್ತ್ನ ಇತಿಹಾಸ ೧೧ಕ್ಕಿ 


ರಾಗಿ ಹರಡಿಕೊಂಡರು. ಇವರೇ ಹಿನಿಷಿಯನ್ನರು ; ಸಮುದ್ರಯಾನ ಚತುರರಾದ ಸೆನಿ 
ಟಕ" ಜನರು, ಇವರು ಹೆಚ ನಗಿ ನೆಲಸಿದುದು ಸ್ಪೇನಿನಲ್ಲಿ ; ಅಲಿಯ ಐಬೀರಿಯನ್‌ 
ಬಾಸ್‌ ಜನರನ್ನು ಇವರು 'ಂದಕ್ಕೊ ತ್ತಿಬಿಟ್ಟಿರು. "ಜಿಬ್ರಾಲ್ಬರ್‌ ಜಲಸಂಧಿಯ 
ಖಾಲಕೆ ಸಮುದ್ರತೀರ ಶೋಧನೆಗೋಸ್ಟರ ತಮ್ಮ ನೌಕಾಪ ಡೆಗಳನ್ನು ಕಳುಹಿಸುತ್ತಿ 
ದ್ವರು. ಆಫ್ರಿಕೆದ ಉತ್ತರ ತೀರದಲ್ಲಿಯೂ ಇವರು. ವಸಾಹತುಗಳನ್ನು ಸ್ಕಾ ಪಿಸಿದರು, 
ಇಂತಹ ಒಂದು ವಸಾಹತಾದ ಕಾರ್ಥೇಜ" ಮುಂದೆ ಬಹು ಪ್ರಾಮುಖ್ಯ ಪಡೆಯಿತು. 

ಮೆಡಿಟರೇನಿಯನ್‌ ಸಮುದ್ರ ದಲ್ಲಿ ನೌಕಾಯಾನ ಮಾಡುತಿ ತಿದ್ದವರಲ್ಲಿ ಹೀನಿಹಿ 
ನ್ನರೇ ಮೊದಲಿಗರಲ್ಲ. ಇವರಿಗಿಂತ ಮುಂಜಿ ಯೇ ಈಜಿಯನ್‌ ಜನರು ಈ ಸಮುದ್ರದ 
ರ ಪ್ರದೇಶಗಳಲ್ಲಿ ಮತ್ತು ದ್ವಿ ೇಪಗಳಲ್ಲಿ ಸಟ ಕಣಗಳನ್ನು ಕಟ್ಟ ಕೊಂಡು ವಾಸಿಸುತ್ತ 
ರ 


೫» “ಬಹುಶಃ ಇವರು ಪಶ್ಚಿ ಮದಲ್ಲಿ ದ್ದ ಜನರು ದಕ್ಷಿಣದ ಬರ್ಬರರು ಮತ್ತು 


ಹ 
ಈಣಿಸ್ಸಿಯನ್ನರ ರಿಕ್ತ ಸಂಬಂಧಿಗಳು; ಇನರ ಭಾಷೆಗಳೂ ಈ ಮೇಲೆ ಹೇಳಿದ ಜನರ ಭಾಷೆ 
ಗಳಂತೆಯೇ ತಾವ ಇನ್ನೂ ಮುಂದೆ ಅಭಿವೃದ್ದಿಗೆ ಬಂದ ಗ್ರೀಕರಿಗೂ ಇವರಿಗೂ 


ಯಾವ ಸಂಬಂಧವೂ ಇಲ್ಲ. ಆದರೆ ಗ್ರೀಸ್‌ ಮತ್ತು ಏಷ್ಯಾ ಮೈನರ್‌ಗಳಲ್ಲಿದ್ದ 
ಮೈಸಿನೇ (Mycenae) ಮತ್ತು ಟ್ರಾಯ್‌ ನಗರಗಳನ್ನು ಕಟ್ಟಿದವರು ಇವರೇ. 
ಕ್ರೀಟ್‌ ದ್ವೀಪದಲ್ಲಿದ್ದೆ ನಾಸಸ್‌ (705606) ಇವರಿಗೆ ದೊಡ್ಡ ಕೇಂದ್ರ 
ವಾಗಿತ್ತು. 
ಇದೇ ಕಳೆದ ಐವತ್ತು ವರ್ಷಗಳಲ್ಲಿ ಜ್ಯ ಸಂಶೋಧಕರು ನಡೆಸಿದ ಭೂಶೋ 
ಧೆನೆಗಳ ಫಲವಾಗಿ ಈಜಿಯನ್‌ ಸ ಶ್‌ ಬಂದಿತು. ಅದರಲ್ಲಿಯೂ ನಾಸಸ್‌ 
ನಗರನನ್ನು ಸಂಪೂರ್ಣವಾಗಿ ಸರಿಶೋಧಿಸಿದ್ದಾರೆ. ಈ ನಗರ ಪದ ಮೇಲೆ ಅದೇ 
ಸ್ಥಳದಲ್ಲಿ ಹೊಸ ವ ಅದೃಷ್ಠ ಪೃವಶಾತ್‌ ಹುಟ್ಟಿ ಕೊಳ್ಳೆ ಲಿಲ್ಲವಾದ್ದ ರಿಂದ ಇದರ 
ಅವಕೆ ೇಷಗಳು ಚೆನ್ನಾಗಿ ಕಾದಿರಿಸಲ್ಪ ಸ ಣೆ ಮುಕ್ಕಾಲು ಪಾಲು ಸರೇ ಇಲ್ಲದೆ ಹೋಗು 
ತ್ತಿದ್ದ ಈ ಜಃ ಯೆ ಬಗ್ಗೆ ನ ನಮಗೆ ತಿಳಿದಿರುವುದೆಲ್ಲಾ ನಾಸಸ್‌ನ ಅವಶೇಷಗಳಿಂದ 
ತಿಳಿದು ಬಂದಿದ್ದೇ ಆಗಿದೆ. 
ಸಸ್‌ ಕೂಡ ಈಜಿಸ್ಟಿ ನಷ್ಟೆ ( ಹಳೆಯದು. ಕ್ರಿ.ಪೂ. 6 ದಕ್ಲೆ 6 ಇವೆರಡು 
ಚ ನಡುವೆ ಚುರುಕಾಗಿದ್ದ ವ್ಯಾಪಾರ ನಡೆಯುತ್ತಿ ತ್ತು. ಕ್ರಿ.ಪೂ. 2500ರಲ್ಲಿ 
3 ಹ ಒಂದನೆಯ ಸಾರ್ಗಾನ" ಮತ್ತು ಹಮ್ಮು ರಬಿ 1. ಮಧ್ಯಕಾಲದಲ್ಲಿ 
ಕ್ರೇಟಿನ್‌ ನಾಗರಿಕತೆ ಅತ್ಯುನ್ನತ ಮಟ್ಟ ದಲ್ಲಿತ್ತು. 
ನಾಸಸ" ಒಂದು ನೆಗರ ಎನ್ನು ದಕ್ಕಿಂತ ಕ್ರೀಟನ್‌ ರಾಜ ಮತ್ತು ಪ್ರಜೆಗಳು 
ವಾಸಿಸುತ್ತಿದ್ದ ದೊಡ್ಡ ಅರಮನೆಯೆನ್ನ ಬಹುದು. ಅದರೆ ಸುತ್ತಲೂ ಕೋಟಿ ಸಹ ಇರ 
ಲಿಲ್ಲ. ಸಿನಿಷಿಯನ್ನ ರು ಶಕ್ತಿ ವಾತರಾದ ಮೇಲೆ ಮತ್ತು ಇನರಿಗಿಂತ ಭಯಂಕರರಾದ 
ಕಡಲುಗಳ್ಳೆ ರಾದ ಗ್ರೀಕರು ಉತ್ತ ರದಿಂದ ಬರತೊಡಗಿದ ಮೇತಿ ಇದಕ್ಕೆ ಕೋಟಿ ಕಟ್ಟಿ 


ದರು. 
15 


೧೧೪ ಮಾನೆವಿಕ ಕರ್ಣಾಬಕೆ 


ಈಜಿಪ್ಟಿನ ರಾಜನಿಗೆ ಫ್ಯಾರೋ ಎಂದು ಹೆಸರಿದ್ದಂತೆ ಇವರಿಗೆ ಮಿನಾಸ್‌ ಎಂದು 
ಹೆಸರಿತ್ತು. ಇವನ ಅರಮನೆಯಲ್ಲಿ ಹರಿಯುವ ನೀರಿನ ಸೌಕರ್ಯನಿತು . ಮತ್ತೆ ಯಾವ 
ಪ್ರಾಚೀನ ನಾಗರಿಕತೆಯಲ್ಲೂ ಕಂಡು ಬರದಂತಹ ನೀರಿನ ಸೌಕರ್ಯ ಸ್ಲಾನದ ವ:ನೆಗಳು, 
ಮತ್ತಂತಹುದೇ ಬೇಕೆ ಅನುಕೂಲತೆಗಳು ಈ ಅರಮನೆಯಲ್ಲಿದ್ದುನೆ. ಆಲ್ಲಿ ದೊಡ್ಡ 
ಉತ್ಸವಗಳು ಪ್ರದರ್ಶನಗಳು ನಡೆಯುತ್ತಿದ್ದುವು. ಸ್ಪೇನಿನಲ್ಲಿ ಈಗಲೂ ನಡೆಯುವ 
ಗೂಳಿಕಾಳಗದಂತೆಯೇ ಇರುತ್ತಿದ್ದ ಗೂಳಿಕಾಳಗಗಳು ಆಗಾಗ ನಡೆಯುತ್ತಿದ್ದುವೆ. ಇದ 
ರಲ್ಲಿ ಹೋರಾಡುತ್ತಿದ್ದ ಮನುಷ್ಯನ ಉಡಿಗೆಕೊಡಿಗೆ ಸಹ ಈಗ ಆಧುನಿಕ ಕಾಲದ ಗೂಳಿ 
ಕಾಳಗದಲ್ಲಿ ಭಾಗನಹಿಸುವ ಮನುಷ್ಯನ ಉಡಿಗೆಯನ್ನು ಹೋಲುತ್ತಿತ್ತು. ಇದಲ್ಲದೆ 
ವ್ಯಾಯಾಮ ಸ್ರದರ್ಶನಗಳೂ ನಡೆಯುತ್ತಿದ್ದುವೆ. ಅಂದಿನ ಹೆಂಗಸರ ಉಡಿಗೆಗಳು ಬಹು 
ಮಟ್ಟಿಗೆ ಅಧುನಿಕ ಕಾಲದ ಉಡಿಗೆಗಳಂತೆ ಇರುತ್ತಿದ್ದುದು ಬಹು ಗಮನಾರ್ಹವಾಗಿದೆ. 
ಇವರು ಕಾಸೆಟ್ಟು17ಗ ನ್ನು ತೊಡುತ್ತಿದ್ದರು. ಬಟ್ಟೆಗಳನ್ನು ನಿರಿಸಟ್ಟಿಗಳಿಂದ (flounc- 
es) ಆಲಂಕರಿಸುತ್ತಿದ್ದರು. ಕುಂಬಾರ ಗೆಲಸ್ಕ ನೆಯ್ಗೆ, ಶಿಲ್ಪ, ಚಿತ್ರಕಲೆ, ಒಡನೆ ಮಾಡು 
ವ್ರೆದು, ದಂತ ಕೊರೆಯುವುದು, ಲೋಹಗೆಲಸ, ಮತ್ತು ಇನ್‌ಲೇ ಕೆಲಸಗಳೆಲ್ಲದರಲ್ಲೂ' 
ಇವರು ಬಹು ಚತುರರಾಗಿದ್ದು ಆಸ್ಚೆರ್ಯ ಕರೆವಾದ ಸುಂದರ ಸಾಮಾನುಗಳನ್ನು ತಯಾರಿಸು 
ತ್ರಿದ್ದರು. ಇವರ ಲಿಪಿಯನ್ನು ಇನ್ನೂ ಓದಲು ಆಗಿಲ್ಲ. 

ಈ ಜನರು ಕೆಲವ್ರೆ ಸಾವಿರ ವರ್ಷಗಳು ಹೀಗೆ ಸುಖ ಜೀವನ ನಡೆಸಿದಳು; 
ಕ್ರಿ.ಪೂ. 2000 ದ ಕಾಲದಲ್ಲಿ ನಾಸಸ್‌ ಮತ್ತು ಬೇಬಿಲಾನ” ಗಳೆರಡೊ ಉಚ್ಛಾ ಯೆ 
ಸ್ಕಿ ತಿಯೆಲ್ಲಿದ್ದುವು. ಇಲ್ಲಿ ಸುಸಂಸ್ಕೃ ತರಾದ ಜನರು ನೆಮ್ಮ ದಿಯಾಗಿ ಸಂತೋಷವಾಗಿ 
ಜೀವನ ನಡೆಸುತ್ತಿದ್ದರು. ಧಾರ್ಮಿಕ ಉತ್ಸವಗಳೂ ಬೇರೆ ಪ್ರದರ್ಶನಗಳೂ ಇಲ್ಲಿ 
ನಡೆಯುತ್ತಿದ್ದುವ್ರೆ. ಮನೆಗಳಲ್ಲಿ ಇವರ ಸೇವೆ ಮಾಡಲು, ಕ್ಸೆ ಗಾರಿಕೆಯಿಂದ ಇವರಿಗೆ 
ಹಣ ಸಂಪಾದಿಸಿ ಕೊಡಲು ಗುಲಾಮಂರಿರುತ್ತಿ ದ್ದರು. ಯಾವಾಗಲೂ ಬಿಸಿಲು ಬೆಳಗು 
ತ್ತಿದ್ದ, ನೀಲಿ ಸಮುದ್ರದಿಂದ ಆವೃತವಾದ ಈ ದ್ವೀಪದ ಶ್ರೀಮಾತವರ್ಗದವರಿಗೆ ಜೀವನ 
ಬಹು ಭದ್ರವಾಗಿ ತೋರುತ್ತಿದ್ದಿರಬೇಕು. ಅದು ಈಜಿಸ್ಟಿನಲ್ಲಿ ವಸತಿಯ ಕಾಲವೆಂಬಂತೆ | 
ತೋರುತ್ತಿತ್ತು. ಈಗ ಈಜಿಪ್ಟಿನಲ್ಲಿ ಅಸಂಸ್ಥ ತಲದ ಕುರುಬ. ದೊರೆಗಳು (ಹೈಕ್ಸಾಸ್‌) 
ರಾಜ್ಯವಾಳುತ್ತಿದ್ದರು. : ರಾಜಕೀಯೆದ ದೃಷ್ಟಿಕೋನದಿಂದ ಅಂದಿನ ವ್ಯವಹಾರೆಗಳನ್ನು 
ಪರೀಕ್ಷಿಸಿದಕೆ ಆಗ ಎಸ್ಸಿ ಡೆಯಳೂ ಸೆಮಿಟಿಕ್‌ ಜನರೇ ಉನ್ನತ ಸ್ಥಿತಿಯೆಲ್ಲಿದ್ದರೊಬುದು 
ಕಾಣಬರುವುದು. ಈಜಿನ್ಟಿ ನಲ್ಲಿ ಬೇಬಿಲಾನಿನಲ್ಲಿ ಅವರದ್ದೇ ರಾಜ್ಯಭಾರ ನಡೆಯುತ್ತಿತ್ತು. 
ಟ್ರಿಗ್ರಿಸ್‌ ನದೀ ತೀರದಲ್ಲಿ ನಿನೆವೇ (111110160)ಯನ್ನು ಕಟ್ಟುವ ಕೆಲಸ ನಡೆದಿತ್ತು. 
ಹರ್ಶು ಕಲೀಸನ ಸೃಂಭಗಳೆಂದು ಕರೆಯುವೆ ಜಿಬ್ರಾಲ್ಬರಿನನರೆಗೂ ಇವರು ಪ್ರಯಾಣ 
ಮಾಡಿ ಅಸ್ಲಿ ಲ್ಲಾ ತಮ್ಮ ವಸಾಹೆತುಗಳನ್ನು ಸ್ಥಾನಿಸಿದ್ದರು. 

ನಾಸಸ್‌ನ ಡೇಡಾಲಸ್‌ ಎಂಬ ಚತುರ ಕೆಲಸಗಾರನು ಹಾರುವ ಯಂತ್ರ- 
(ಇಂದಿನ ಗ್ಗೆ ಡರ”ನಂಥದ್ದಿರಬಹುದು)-ಮಾಡಲು ಪ್ರಯತ್ನಿಸಿದೆ ದೂ . ಅದು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೧೫ 


ಮುರಿದು ಸಮುದ್ರದಲ್ಲಿ ಬಿದ್ದು ಹೋಯಿತೆಂದೂ ಗ್ರೀಕರಲ್ಲಿ ಒಂದು ಐತಿಹ್ಯವಿತ್ತು. 
ಇದನ್ನು ನೋಡಿದರೆ ನಾಸಸಿನಲ್ಲಿ ಕುತೂಹಲಿಗಳಾದ ಚುರುಕು ಬುದ್ದಿಯ ಮನುಷ್ಯರಿ 
ದ್ಹಿರಬೇಕೆನಿಸುತ್ತದದೆ. | | 
ಈಗ ನಮ್ಮ ಆಧುನಿಕ ಜೀನನ ಮತ್ತು ನಾಸಸಿನ ಜೀವನಗಳನ್ನು ಹೋಲಿಸಿ 
ನೋಡೋಣ. ಇದರಿಂದ ಸ್ವಾರಸ್ಯವಾದ ಸಂಗತಿಗಳು ಹೊರಬೀಳುತ್ತವೆ. ಕ್ರಿ.ಪೂ. 
2500ರಲ್ಲಿ ಜೀವಿಸುತ್ತಿದ್ದ ಕ್ರೀಟಿನ' ಮನುಷ್ಯನಿಗೆ ಕಬ್ಬಿಣ ಎಂದರೆ ಆಕಾಶದಿಂದ 
ಬೀಳುದ ಅಪರೂಪದ ವಸ್ತುವಾಗಿತ್ತು. ಅದುರಿನಿಂದ ಕಬ್ಬಿ ಣ ತೆಗೆಯುವುದನ ಸ ಇನ್ನೂ 
ಮನುಷ್ಯ ಕಲಿತಿರಲಿಲ್ಲವಾಗಿ ಉಲ್ವಾಪಾತಗಳಿಂದ ಸಿಕ್ಕ ಕಬ್ಬಿಣ ಮಾತ್ರೆ ನು ತಿಳಿ 
ದಿತ್ತು. ಎಲ್ಲೆಲ್ಲೂ ಕಬ್ಬಿಣದ ಬಳಕೆ ಇರುವ ನಮ್ಮ ಆಧುನಿಕ ಪ್ರಸಂಚಕ್ಟೂ ಇದಕ್ಕೂ 
ಎಷ್ಟು ವ್ಯತಾ ಸಾಸ? ಕಪ್ಪು ಸ ಸಮುದ್ರಕ್ಟೂ ಅಜಿಯ ಕೊರೆಯುವ ಚಳಿಯ ಉತ್ತರ ಜೇ 
ಗಳಲ್ಲ ಕುದುರೆಯೆಂಬ ಉತ್ತಮ ಜಾತಿಯ ಕತ್ತೆಯೊಂದಿರುವುದೆಂದು ಅತನು ತಿಳಿದಿ 
ದ್ದನು. ಪ್ರಾಯಶಃ ತಮ್ಮ ೦ತಹ ಭಾಷೆಗಳನ್ನೇ ಆಡುತ್ತಿದ್ದ ಮತ್ತು ತಮ್ಮ ಂತೆಯೇ 
ಜೀವಿಸುತ್ತಿದ್ದ ಲಿಡಿಯನ್ನ ರು ಕ್ಯಾರಿಯನ್ನರು ಮತ್ತು ಟ್ರೋಜನ್ನ ಈ (Lydian, 
and Trojans) ಇರುತ್ತಿದ್ದ ಗ್ರೀಸಿನ ಈಜಿಯನ್‌ ಪ್ರದೇಶ ಮತ್ತು 
ವಿಷ್ಯಾ ಮೈನರುಗಳನ್ನು ಬಿಟ್ಟ ಕೆ ಬೇರೆಲ್ಲೂ ನಾಗರಿಕ ಜನರು ಇಲ್ಲನೆಂದು ಅತನ ಭಾವನೆ 
ಯಾಗಿತ್ತು. ಸ್ಪೇನ್‌ ಮತ್ತು ಉತ್ತರ ಆಳಿ ) ಕೆಗಳಲ್ಲೂ ಫಿನಿಸಿಯೆನ್ನರು ಈಜಿಯನ್ನರು 
ಇದ್ದರು ನಿಜ. “ಅದಕೆ ಕ್ರೀಟ್‌ ದ್ವೀಸದ ಸಾಮಾನ್ಯ ಮನುಷ್ಯನಿಗೆ ಈ ಪ್ರದೇಶಗಳು 
ಊಹೆಗೆ ಮೀರಿದ ದೊೂರದಲ್ಲಿದ್ದುನು. . ಇಟಲಿ ಇನ್ನೂ ದಟ್ಟವಾದ ಜಗ 
ತುಂಬಿತ್ತು. ಅಲ್ಲಿ ಜನ ನೆಲಸಿರಲಿಲ್ಲ. ಕಂದು ವರ್ಣದ ಎಟು ಬಸನ್ನರು ಇನ್ನೂ ಏಷ್ಯಾ 
ಮೈ ನರಿಂದ ಅಲ್ಲಿಗೆ ವಲಸೆ ಹೋಗಿರಲಿಲ್ಲ. ಎಂದಾದರೊಂದು ದಿನ ಒಬ್ಬ ಟನ್‌ 
ಗೃಹಸ್ಥ ಬಂದರಿನ ಹತ್ತಿರೆ ಹೋದನೆಂದುಕೊಳೊ, ಣ. ಆಲ್ಲಿ ಶುದ್ಧ ಗೌರವರ್ಣದ, 
ನೀಲಿತೆ್ಸಿ ನಕ್ಕೆ ,ದಿಯೊಬ್ಬ ಇವನ ಗಮನವನ್ನು ಸೆಳೆಂರಬಹುದು. ಬಹುಶಃ ಈ ಕ್ರಿ "ಟನ್‌ 
ಮನುಷ್ಯ "ಕ್ಲೈದಿಯನ್ನು ತನ್ನ ಭಾಷೆಯಲ್ಲಿ ದಾ ಆತನು ಯಾವುದೋ ಇವ 
ನಿಗೆ ಸ ನಿಚಿತ್ರವಾದ ಭಾಷೆಯಲ್ಲಿ ಉತ್ತರೆ ಕೊಟ್ಟಿ ರಬಹುದು. ಈ ಹೊಸೆ 
ಮನುಷ್ಯ ಕಪ್ಪು ಟದ ದಾಚೆಯಿಂದ ಬಂದ Se 3 ಕ್ರೀಟನ್ನರಿಗೆ ತೋರಿರ 
ಬೇಕು. ರ ಪತೆ ಜಿ ಬುಡಕಟ್ಟಿಗೆ ಸೇರಿದವನು. ಆತನು ಆಡಿದ ವಿಚಿತ್ರ 
ಭಾಷೆಯೇ ಮುಂದೆ ಸಂಸ್ಥ ತೈ ಹತತ ಜರ್ಮನ್‌, ಗ್ರೀಕ್‌ ಲ್ಯಾಟಿನ್‌, 
ಇಂಗ್ಲಿಷ್‌ ಹೀಗೆ ಪ್ರಪಂಚೆದ ಅನೇಕ ಮುಖ್ಯ ಭಾ ಎಷೆಗಳಿಗೆ ಆಧಾರವಾಯಿತು. ಈತನ 
ಜನಾಂಗ, ಮತ್ತು ಸಂಸ್ಕೃತಿ ಮುಂಡೆ ಮಾನವ ಚರಿತ್ರೆಯಲ್ಲಿ ಬಹು ದೊಡ್ಡ ಸ್ಕಾನ 


ಪಡೆಯಿತು. | 
ಇದು ಉಚ್ಛಾ ಯೆ ಸ್ಥಿತಿಯಲ್ಲಿದ್ದ ನಾಸಸಿನ ಚಿತ್ರ. ಇಲ್ಲಿಯೆ ಜನ ಬುದ್ಧಿ 


ವಂತರೂ ಸಾಹಸಿಗಳೂ ಆಗಿದ್ದರು. ಉಲ್ಲಾಸ ಸಭರಿತವಾದ ಗ ಇವರದಾಗಿತ್ತು. 


೧೧೬ ಮಾನವಿಕ ಕರ್ಣೂಟಿಕೆ 


ಅದರೆ ಕ್ರಿ ಪೂ. 1400ರ ಹೊತ್ತಿ ಗೆ ಇದ್ದ ಕ್ಸಿದ್ದ ೦3 ಇದಕ್ಕೆ ವಿಸತ್ತು ಬಂತೆ. ಮೈನೊ 
ಸ್‌ನ ಆಸೆ ಪೂರ್ತಿ ವಿನಾಶ RENE: ಈ ಪಾಳು ಆರವ ಸೆಂ ಯೆನ್ಸು ಕಟ್ಟ ಲು 
ತಿರುಗಿ ಯಾರೂ ಮುಂದೆ ಬರಲಿಲ್ಲ. ಅಂದಿನಿಂದ ಇದುವರೆಗೂ ಅಲ್ಲಿ ಯಾರೂ ಸ 


NE 


ಸಿಯೂ ಇಲ್ಲ. ಇದು ಹೇಗೆ, ಏಕೆ ಆಯಿತೆಂದು ಇನ್ನೂ ಸರಿಯಾಗಿ ತಿಳಿದಿಲ್ಲ. ಇಲ್ಲಿ 
ಲೂಟಿ ಮಾಡಿದ ಗುರ್ತು ಮತ್ತು ಬೆಂಕಿ ಹಚ್ಚೆ ದ ಗುರ್ತು ಇವೆಯೆಂದು ಭೂಶೋ 
ಧಕರು ಹೇಳುತ್ತಾರೆ. ಆಂತೆಯೇ ಭಾರಿ ಭೂಕಂಪವೊಂದು ನಡೆದ ಕುರುಹುಗಳೂ 
ಇವೆ. ನಾಸಸಿನ ನಾಶಕ್ಕೆ ಪ್ರಕೃತಿಯೇ ಕಾರಣ ಇರಬಹುದು. ಆಥವಾ ಸ್ವಾಭಾವಿಕವಾಗಿ 
ಆದದ್ದನ್ನು ಈ ಪಟ್ಟಿ ಣದ ಹಸ ಳಾದ ಗಿ ಸ್ರೀಕರುಮ ುಂದುವರಿಸಿ ಮುಗಿಸಿರಬಹುದು. 


aH 


18. ಈಜಿಸ್ಟ್‌, ಜೇಬಿಲಾನ* ಮತ್ತು ಅಸ್ಸಿರಿಯಾ 

ತಮ್ಮನ್ನು ಜಯಿಸಿ ಆಳುತ್ತಿದ್ದ ಸೆಮಿಟಿಕ್‌ 4ಕುರುಬ್ಲದೊರೆಗಗಳ ಮೇಲೆ 
ಈಜಿಪ್ಟಿನ ಜನರಿಗೆ ಅಸಮಾಧಾನ ಇದ್ದೇ ಇತ್ತು. ಕ್ರಿ.ಪೂ. 1600ರ ಹೊತ್ತಿಗೆ ದೇಶ 
ಭಕ್ಷೆರೆಲ್ಲಾ ಒಂದುಗೂಡಿ ದಂಗೆಯೆದ್ದು ಇವರನ್ನು ಓಡಿಸಿಬಿಟ್ಟರು. ಈಜಿಪ್ಟ್‌ ಪುನರು 
ಜ್ವೀವನ ಪಡೆಯಿತು. ಅಲ್ಲಿ ಒಂದು ಹೊಸ ಹೆಸ ಪಾ po. ಈಜಿಪ್ಟ್‌ 
ತಜ್ಞ ರು (ಈಜಿಸ್ಟಾಲಜಿಸ್ಥ ಸ್ಟರು) ಈ ಯುಗಕ್ಕೆ “ನೂತನ ಚಕ್ರಾಧಿಸತ್ಯ”ನೆಂದು (The 
Ke Empire) ಹೆಸರಿತಿ, ದ್ಹಾರೆ. ಹೈಕ್ಸಾ ಸ್‌ ದಂಡೆಯಾತ್ರೆ ಗೆ ಮುಂಜಿ ಈಜಿಪ್ಟ್‌, 
ಒಟ್ಟುಗೂಡಿರಲಿಲ್ಲ. ಬಳಿಕ ಅವರು ಅನುಭವಿಸಿದ ಅಡಿಯಾಳುತನ, ಅದಾದನಂತರ ನಡೆ 


ಸಿದ ಸ, ದವಾದ ದಂಗೆಯ ಫಲವಾಗಿ ಈಜಿಪ್ಟ್‌ ಯುದ್ಧ ಮನೋಭಾವ ತುಂಬಿದೆ " 


ನಳನೊಯತೆ ದೇಶದಲ್ಲಿ ಒಗ್ಗಟ್ಟೂ ಬಂದಿತ್ತು. ಫ ಫ್ಯಾರೋಗಳಲ್ಲಿ ಬೇರೆ ದೇಶಗಳ 


ಮೇಲೆ ದಂಡೆತ್ತಿ ಹೋಗಿ ಗೆಲ್ಲಬೇಕೆಂಬ ಮನೋವೃತ್ತಿ ಬಂದಿತು. ಹೈಕ್ಸಾಸ್‌ ದೊರೆ ' 


ಗಳಿಂದ ಇವರು. ಯುದ್ಧ ದಲ್ಲಿ ಕುದುರೆ ಮತ್ತು ರಥಗಳನ್ನು ಉಪಯೋಗಿಸುವುದನ್ನು ಕಲಿತಿ 
ದ್ದರು. ಮೂರನೆಯ ಥಾಥ್‌ೂಸ್‌ (Thothmes) ಮೂರನೆ ಆಮೆನೋಫಿಸ್‌ 
ಹೊತ್ತಿ ಗೆ ಈಜಿಪ್ಟ್‌ ಸಾಮ್ರಾಜ್ಯ ಯೂಫ್ರೆಟಸ್‌ ನದಿಯವರೆಗೆ ಹರಡಿತ್ತು. 

a ಕಾಲದಲ್ಲಿ Xn) ಇಲ್ಲದಿದ್ದ ಮೆಸಪ್ಪೆ ಕಾಟೀನಿಯ ಮತ್ತು 
ಈಜಿಪ್ಟ್‌ ದೇಶಗಳು ಈಗ ಬ ಸಾವಿರ ವರ್ಷಗಳ ಕಾಲ ಒಡಕೂ 
ಕಾದಿದುವು. ಇದರಲ್ಲಿ ಮೊದಲು ಈಜಿನ್ಟಿ ನದೇ ಮೇಲುಗೈ ಯಾಗಿತ್ತು . ಅಲ್ಲಿ ಆಳದ 
ರಾಜವಂಶಗಳಲ್ಲಿ ಹದಿನೇಳನೆಯ ವಂಶ ಮತ್ತು 19ನೆಯ ವಂಶ ಮುಖ್ಯವಾದುವು.18 
ಇವುಗಳಲ್ಲಿ ಹದಿನೇಳನೆಯ ವಂಶದ ಮೂರನೆ ಥಾಥ್‌ಮೊನ್‌ ಮೂರನೆಯ ಮತ್ತು 
ನಾಲ್ಬನೆಯ ಅಮೆನೋಫಿಸ" ಮತ್ತು ಹತಾಸು ಎಂಬ ರಾಣಿ ಹತೊ ೧ ಂಭತ್ತೆ ನೆಯೆ ವಂಶದ 
ಅರುನತ್ತೇಳು ವರ್ಷಗಳು ರಾಜ್ಯವಾಳಿದ ಎರಡನೆ ರಾಮೆಸೆಸ್‌ (ಬೈಬಲ್ಲಿನ ಮೋಸೆಸ್‌ನ 
ಕಥೆಯಲ್ಲಿ ಬರುವ ಫ್ಯಾರೋ ಈತನೇ ಎಂದು ಕೆಲವರ ಊ ಹೆ) ಇವರುಗಳ ಕಾಲದಲ್ಲಿ 
ಈಜಿಸ್ಟ್‌ ಬಹಳ ಏಳಿಗೆ ಹೊಂದಿತು. ನಡುನಡುವೆ ಇಳಿಮೆಯ ಕಾಲಗಳೂ ಇದ್ದುವು. 


ಲ್ಪ ್ಸ ರ 


ದ ಸಂಕ್ಷಿಪ್ತ ಇತಿಹಾಸ ೧೧೬ 


ಒಂದು ಬಾರಿ ಸಿರಿಯನ್ನರು ಈಜಿಸ್ಟನ್ನು ಸೋಲಿಸಿದರು. ಮತ್ತೊಂದು ಸಲ ದಕ್ಷಿಣ 
ದಿಂದ ಬಂದ ಇಥಿಯೋನಿಯನ್ನರ ಕಯ್ಯಲ್ಲಿ ಸೋಲಾಯಿತು. ಇಷ್ಟು ಈಜಿ್ಚನ 
ವಿಷಯವಾಯಿತು. ಮೆಸಸ್ಟೂಟೀ (ಮಿಯದಲ್ಲಿ ಮೊದಲು ಬೇಬಿರೋನಿಯನ್ನರ ಆಳ್ವಿಕೆ 
ನಡೆದಿತ್ತು ; ಬಳಿಕ ಹಿಟ್ಟೈಟಿರು ಮತ್ತು ದೆಮಾಸ್ಕ ಸಿನ ಸಿರಿಂ ಸನ್ನ ರು ಕೆಲವು ಕಾಲ 
ಮುಂದೆ ಬಂದರು. ಈ ಸಿರಿಯನ್ನರೇ ಈಜೆನ್ಸ ನ್ನು ಸೋ ಲಿಸಿದ್ದು. ನಿನೆನೆಯ ಅಸ್ಸಿರಿ 
ಯನ್ನರೂ ಹೀಗೆಯೇ ಏಳು ಬೀಳು ಗಳನ್ನು ಕಾಣುತ್ತಿದ್ದರು. ಕೆಲವೆ ಸಲ ಇವರ ನಗರ 
ಪರಕೀಯಕ ಕೈ ಸೇರುತ್ತಿತ್ತು. ಕೆಲವು” ಬಾರಿ ಸೆ ಬೇಬಿಲಾನನ್ನು ವಶಪಡಿಸಿ 
ಕೊಂಡು ಈಜಿಸ್ಟಿನ ಮೇಶೆ ಸಹ ದಂಡೆತ್ತಿ ಹೊ ಈಗುತ್ತಿದ್ದರು. ಒಟ್ಟಿನಲ್ಲಿ ಈಜಿಸ್ಟಿ ನವರ 
ಮತ್ತು ಎಷ್ಯಾ ಮೈನರ್‌ ಸಿರಿಯೆ ಮೆಸಪೊಟೇನಿಯಗಳ ಸೆಮಿಟಿಕ್‌ ಜನರ ಆಗು 
ಹೋಗುಗಳನ್ನು ಇಲ್ಲಿ ಪೂರ್ತಿ ವರ್ಣಿಸಲು ಸ ಸಾಧ್ಯವಿಲ್ಲ. ಇಷ್ಟು ಹೊತ್ತಿಗೆ ಇವರೆಲ್ಲರೂ 
ತಮ್ಮೆ ಸ್ಪೆ ನ್ಯಗಳಲ್ಲಿ ಕುದುರೆ ಹೊಡಿದ ರಥಗಳನ್ನು ಅಧಿಕ ಸಂಖ್ಯೆಯಲ್ಲಿ ಉಸಯೋಗಿಸುತ್ತಿ 
ದ್ದರು. ಕುದುರೆಯೆನ್ನು ಬೇರೆ ಕೆಲಸಗಳಿಗೆ ಉಸಯೋಗಿಸಶುವುದು ಇವರಿಗಿನ್ನೂ ತಿಳಿದಿರ 
ಲಿಲ್ಲ. ಮಧ್ಯ ಏಷ್ಯದಿಂದ ಈ ಪ್ರಾಚೀನ ಸಾಮ್ರಾಜ್ಯಗಳಿಗೆ ಕುದುರೆಯ ಪರಿಚಯ 
ವಾಗಿತ್ತು. 

ಪ್ರಾಚೀನ ಕಾಲದ ; 


2k 


ುಸಕುಮಸಕಾದ ಆ ರೆಂಗಸ್ಗಳದ ಮೇಲೆ ನಿನೆವೆಯನ್ನು 
A ಮಿತಾನಿಯೆ ರಾಜ ತುಸ್ರೆತ್ತ, ಬೇಬಿಲಾನನ್ನು ಗೆದ್ದ ಅಸ್ಸಿರಿಯದ ರಾಜ ಒಂದೆ 
ನೆಯ ಟಿಗಾ ತ್‌ ಫಿಲೆಸಂ"ರ ನಿದ ಗ ಚಾ ಮರೆ 
ಯಾಗುತ್ತಾ ಕಿ ಕೊನೆಗೆ ಸೈನ್ಯ ಬಲದಲ್ಲಿ ಅಸ್ಸಿರಿಯನ್ನರು ಎಲ್ಲರನ್ನೂ ಮೀರಿಸಿದರು- 
ಕ್ರಿ.ಪೂ. 745ರಲ್ಲಿ ವ ಮೂರನೆಯ ಟಗ್ಲಾತ್‌ ಪಿಶೆಸರನ ಕ Pilesar) ಬೇಬಿ 
ಲಾನನ್ನು ಗೆದ್ದು ತನ್ನ ಅಧಿಸತ್ಯವನ್ನು ಸ್ಥಾಪಿಸಿದನು. ಚರಿತ್ರಕಾರರು ಇದನ್ನು ನವೀನ 
ಆಸ್ಸಿರಿಯನ್‌ ಚಕ್ರಾಧಿಸತ್ಯವೆನ್ನು ತ್ತಾರೆ ಕಬ್ಬಿಣದ ಉನಯೋಗ ಸಹ ಇದೇ ಕಾಲದಲ್ಲಿ 
ಯಾವಾಗಲೋ ಉತ್ತರವ ತಡೆಯೂದ ತಿಳಿದುಬಂದಿತ್ತು. ಇಂದಿನ ಆರ್ಮೇನಿಯೆನ್ನರೆ 
ಪೂರ್ವಿಕರಾದ ಹಟ್ಟಿ ಟರಿಗೆ ಮೊದಲು ಕಬ್ಬಿಣದ ಪರಿಚಯವಾಯಿತು. ಇವರೇ 
ಇದನ್ನು ಅಸ್ಸಿರಿಯನ್ನರಿಗೆ ತಿಳಿಸಿ ಕೊಟ್ಟರು. ರಾಜನಟ್ಟನನ್ನು ಅನ್ಯಾಯದಿಂದೆ ಗಳಿಸಿದ 
ಎರಡನೆಯ ಸಾರ್ಗನ" ಎಂಬ ಅಸ್ತಿರಿಂ ತ್‌್‌ ರಾಜನು ತನ್ನ ೈಸ್ಯನನ್ನು ಕಬ್ಬಿಣದ 
ಆಯುಧೆಗಳಿಂದೆ ಸಜ್ಜು ಗೊಳಿಸಿದನು. «ಕಬ್ಬಿಣ ಮತ್ತು ಕಿ? ಈ ತತ್ತ ವನ್ನು 
ಮೊಟ್ಟಿ ಮೊದಲು ಜಾರಿಗೆ ತಂದನೆರು ಅಸ್ಸಿರಿಯನ್ನರು, ಸಾರ್ಗನನ ಡಾ ಜ್ಯ ಗಂ 
ಈಜಿಸಿ ನ ಗಡಿಯವೆಕೆಗೂ ತನ್ನ ಸೈನ್ಯವನ್ನು ತರೆಡೊ ಯ್ದೆ ನು. ಆದರೆ ಸ್ಲೇಗಿನ ಜ್ಯೂ 
ಈ ನನ್ಯ ಹಿನ್ನೆ ಟ್ವಬೇಕಾಯಿತು. ಇವನ ಮೊನ್ಮುಗೆ gS 
(ಸಾರ್ಡಾನ ಪಾಲಸ್‌ ಎಂಬ ಗ್ರೀಕ್‌ ಹೆಸರಿನಿಂದಲೂ ಇವನು ನ ಚಿತನಾಗಿದ್ದಾನೆ) 


ಡ್ಯ ಪ್‌ ತ 
670 ದಲಿ ಇಥಿಯೋಸಿಯನ್ನರ ವಶೆಂ ವಿದ ಈಜೆನ್ಸನ್ನು ಸೋಲಿಸಿದನು 
[27 é ಗತ 


ಡಿ 
7 


ಟೂ) 


೧೧೮ ಮಾನವಿಕ ಕರ್ಣಾಟಕ 


ಇದರಿಂದ ಈಜಿಸ್ಟಿಗೇನೂ ಅಂತಹ ವ್ಯತ್ಯಾಸವಾಗಲಿಲ್ಲ. ಒಬ್ಬ ದಣಿಯೆ ಬದಲು 
ಮತ್ತೊಬ್ಬ ಬಂದ ke: 3 
ಈ ಭೂಸ್ರದೇಶಗಳೆಲ್ಲದರ ಆ ಸಾವಿರ ವರ್ಷಗಳ ರಾಜಕೀಯ ಭೂಪಟಗಳು ಸಿಗೃ 
ವಂತಿದ್ದರೆ ಚ ಸ ಹೀಗೆ ಕಾಣಿಸುತ್ತಿದ್ದುವು. ಮೆಕ್ರೋಸ್ಟೋಪ್‌ ಕೆಳಗಿನ 
ಸಿರಿ ಈಜಿಪ್ಟ್‌ ಒಂದು ಬಾರಿ ಹಿಗು ಪುದು ಒಂದು ಬಾರಿ ಕುಗ್ಗು ವ್ರದು ಆಗು 
ಫ್ರಿ ತ್ತು. ಬೇಬಿಲಾನ”, ಅಸಿ ಬಿರಿಯ್ಯ, ಹಿಟಿ ಟ್‌ ರಾಜ್ಯ ಮತ್ತು ಸಧಿಯಗಳು ಒಂದ 
ತ್ಯೊ ಕು ಕಬಳಿಸುತ್ತಿ ದ್ಹುವ ವು. ಮತ್ತೆ ನುಂಗಿದುದನ್ನು ಹೊರಹಾಕುತ್ತಿದ್ದುವು. ಎಷ್ಯಾ 
ಮೈ ನರಿನ ಪಶ್ಚಿಮಕ್ಕೆ ಸಾರ್ಡಿನನ್ನು Hak pa ಮತ್ತು ಕ್ಯಾರಿಯ 
ಗಳಂತೆ ಪುಟ್ಟ ಪುಟ್ಟ ಈಜಿಯನ್‌ ರಾಜ್ಯ ಗಳಿದು ವು. ಪೂ. 1200 ರ ಹೊತ್ತಿಗೆ 
ಇಲ್ಲವೇ ಬಹುಶಃ ಅದಕ್ಕೂ ಸ ಸ ವಾಯವ್ಯ ನರ ಈಶಾನ್ಯ ದಿಕ್ಕುಗಳಿಂದ 
ಈ ದೃಶ್ಯ ದೊಳಗೆ ಹೊಸ ಹೊಸ `ಸರುಗಳು ತಣಿ ಹಾಕುವುದನ್ನು ನಾನೆ ಕಾಣಬಹುದಾ 
"ಕಬ್ಬ ಣದ ಆಯುಧೆಗಳನ್ನು ಸಯೋಗಿಸುತ್ತಿದ್ದ ಕುದುರೆಯ ರಥಗಳನ್ನೇರಿ ಬರು 
ತಿ, ಈ ತಡ ಳ ಜನರು ಈಜಿಯನ” ಮತ್ತು ಸಮರ ನ ಪ್ರ ದೇಶಗಳ ಉತ್ತ ರೆ ಎಲ್ಲೆ 
ಯಲ್ಲಿದ್ದ ವರಿಗೆ ಭಾರಿ ನೀಡೆಯಾಗಿ ಸರಿಣನಿಸಿದರು. ಇವರು ಆಡುತ್ತಿದ್ದ ಭಾಷೆ ಸೆಗಳೆಲ್ಲಾ 
ಒಂದೇ ಭಾಷೆಯ ವಿವಿಧೆ ಸ್ವರೂಪಗಳಾಗಿದ್ದುವು. ಆ ಮೂಲ "ಸಿಗೆ "ಆರ್ಯನ್‌? 
ಭಾಷೆ ಎನ್ನಬಹುದು, 
ಕಪ್ಪು ಮತ್ತು ಕ್ಯಾಸ್ಪಿಯನ್‌ ಸಮುದ್ರದ ಈಶಾನ್ಯದಿಂವ ಮೀದರು ಪರ್ಷಿ 
ಯನ್ನರು ಬರುತ್ತಿದ್ದರು. ಆ ಕಾಲದ ದಾಖಖಸೆಗಳಲ್ಲಿ ಸಿಥಿಯನ್ನರ ಮತ್ತು, ಸಾರ್ಮೇಷಿ 
ಯನ್ನರ ಹೆಸರುಗಳನ್ನು ಇವರ ಹೆಸರುಗಳೊಂದಿಗೆ ಸೇರಿಸಿಬಿಟ್ಟಿ ದ್ದಾರೆ. ವಾಯುವ್ಯ 
ದಿಂದಲೋ ಈಶಾನ್ಯದಿಂದಲೋ ಆರ್ಮೇನಿಯನ್ನರು ಬರುತ್ತಿದ್ದರು. ವಾಯವ್ಯದ ಕಡೆ 
ಯಿಂದ ಬಾಲ್ವನ್‌ ಪರ್ಯಾಯ ದ್ವೀನದ ಮೂಲಕ ಸಮುದ್ರವನ್ನು ದಾಟಿಕೊಂಡು 
ಸಿಮ್ಮೆರಿಯನ್ನರು (Cimmerians) ಮತ್ತು ಫಿಜಿಯೆನ್ನರು, ಈಗ ನಾವು ಗ್ರೀಕೆ 
ರೆಂದು ಹೇಳುವ ಹೆಚ್ಲಿನಿಕ್‌ ತಂಡಗಳವರು ಬಂದರು. ಈ ಆರ್ಯರೆಲ್ಲರೂ ಪೂರ್ವದಲ್ಲಿಯೇ 
ಆಗಲಿ ಪಶ್ಚಿಮದಲ್ಲಿಯೇ ಆಗಲಿ ಧಾಳಿ, ದರೋಡೆ, ಲೂಟಗಳನ್ನು ನಡೆಸಿದವರೇ. ಇವರೆಲ್ಲ 
ಪರಸ್ಪರ ಸಂಬಂಧವುಳ್ಳ ಒಂದೇ ರೀತಿಯನರು. ಕಷ್ಟ ಸಹಿಷ್ಣುಗಳಾಗಿದ್ದ ಇವರು ಮೊದಲು 
ಅಲೆಮಾರಿ ಜನಾಂಗದವರು ಆಗಿದ್ದು ಈಗ ಲೂಟಿಗೆ ತೊಡಗಿದರು. ಪೂರ್ವದಿಕ್ಕಿನಲ್ಲಿ 
ಇವರು ಇನ್ನೂ ಗಡಿಸ್ತ ರ್ರದೇಶೆಗಳಲ್ಲಿ ವಾಸಿಸುತ್ತಾ ಬರಿಧಾಳಿ ಸ ತ್ತಿದ್ದರು. ಪಶ್ಚಿ ಮ 
ದಲ್ಲಿ ಮಾತ್ರ ನಗರಗಳನ್ನು ಜಯಿಸಿ ಸುಸುಸ್ತ ತರಾದ ಈಜಿಯನ್ನರನ್ನು ಹೊಡೆದೋಡಿಸು 
ತ್ರಿದ್ದರು. ಇದರ ಫಲವಾಗಿ ಈಜಿಯನ್ನ ರು ಆರ್ಯರ ಕೈಗೆ ಸಜ ದೂರ ಪ್ರದೇಶ 
ಗಳಲ್ಲಿ ಹೊಸ ಹೊಸ ವಾಸ ಸಸ್ಮಾನಗಳನ್ನು ಹುಡುಕುತ್ತಾ ಹೊರಟರು. ಹೀಗೆ ನಲ್‌ 
ಮುಖಜ ಭೂಮಿಯಲ್ಲಿ ನೆಲಸಲು ಹೋದ ಕೆಲವರನ್ನು ಈಜಿಸ್ಟಿ ನವರು ಹಿಂದೆ ಓಡಿಸಲು 
ಯತ್ನಿಸುತ್ತಿದ್ದರು. ಈಜಿನ್ಟಿಯನ್ನರ ಇನ್ನೊಂದು ಜಡವಾದ, ಎಟ್ರುಸ್ಪನ್ನರು ಏಷ್ಯಾ 


ಪ್ರಪಂಚದ ಸಂಕಿಪ್ತ ಇತಿಹಾಸ ೧೧೯ 


ಮೈ ನರಿಂದ ಸಮುದ್ರ ಮಾರ್ಗವಾಗಿ ಹೋಗಿ ಕಾಡುಗಳಿಂದ ತುಂಬಿದ್ದ ಮಧ್ಯೆ ಇಟಲಿ 
ಯಲ್ಲಿ ರಾಜ್ಯ ಕಟ್ಟಿದರು. ಮತ್ತೆ ಕೆಲವರು ಮೆಡಿಟೆರೇನಿಯನ” ಸಮುದ್ರದ ಆಗ್ನೇಯ 
ತೀರವಲ್ಲಿ ನಗರಗಳನ್ನು ಸ್ಕಾ ಓತು ಇವರಿಗೆ ನಿಲಿಸ್ಪೈ ನರೆಂದು ಹೆಸರಾಯಿತು. 

ಪ್ರಾಚೀನ ಸಂತ ಮೇಲೆ ಹೀಗೆ ನುಗ್ಗಿ ಬಂದ ಈ ಆರ್ಯನ್ನರ ವಿಷಯ 
ಸ್ಟಾ ಮುಂದೆ ವಿನರವಾಗಿ ಹೇಳಲಾಗುವುದು. ಕ್ರಿ.ಪೂ. 1600 ರಿಂದ 600ರ 
ವರೆಗೂ ನಿಧಾನವಾಗಿ ಆದರೆ ಎಡೆಬಿಡದೆ ಮುನ್ನುಗ್ಗು ತಿ ದ್ದ ಈ ಅನಾಗರಿಕ ಆರ್ಯನ್‌ 
ತಂಡೆಗಳ ಧಾಳಿಗಳ ಫೆಲವಾಗಿ ಈ ಪ್ರಾಚೀನ ನೀರಗಳವಿ “ನಡೆದ ಕದಲಾಟಗಳು, ಈ 
ದೇಶಗಳ ಜನರ ವಲಸೆ ಹೋಗುನಿಕೆಗಳೆನ್ನು ಇಲ್ಲಿ ಸಂಕ್ಷೇಪವಾಗಿ ತಿಳಿಸಿದೆ ಅಷ್ಟೆ. 

ಈ ಯುಗ ಮುಗಿಯುವ ಹೊತ್ತಿಗೆ ಹಿನಿಷಿಯನ” ಮತ್ತು ಫಿಲಿಸೆ ನ್‌ ತೀರ 
ಪ್ರದೇಶಗಳ ಹಿಂಭಾಗದ ಗುಡ್ಡ ಪ್ರದೇಶೆಗಳಲ್ಲಿ ವಾಸಿಸುತ್ತಿದ್ದ ಹೀಬ್ರ್ಯುಗಳೆಂಬ ಸಿನಿ 
ಟಕ್‌ ಜನರು ಚರಿತ್ರೆಯಲ್ಲಿ ಮುಖ್ಯ ಪಾತ್ರ ಪಡೆದರು. ಮುಂದೆ ಬಹಳ ಮಹತ್ವ 
ಹೊಂದಿದ ಹೀಬ್ರೂ ಬ್ಬೆ ಬಲ್ಲನ್ನು ಬರೆದವರು ಇವರೇ. ಇದರಲ್ಲಿ ಚಾರಿತ್ರಿಕ ಘಟನೆ 
ಗಳೂ, ಕವಿಗಳು, ಬುದ್ಧಿವಾದ, ದೈವಭಕ್ತ ಪ್ರವಾದಿಗಳ ಹೇಳಿಕೆಗಳು ಎಲ್ಲಾ ಇನೆ. 
ಇವರ ಚೆರಿಕ್ರೆಯನ್ಫೂ “೪ಸುವೆವು 

ಮೆಸಪೊಟೀಮಿಯ ಮತ್ತು ಈಜಿಪ್ಟಿನಲ್ಲಿ ಕ್ರಿ.ಪೂ. 600 ರನಕಿಗೂ ಆರ್ಯನ್ನರ 
" ಬರುವಿಕೆಯಿಂದೆ ಅಂತೆಹ ತತಡ ಜಂಟ: ಹ್‌ ಗ್ರೀಕರಿಗೆ ಹೆದರಿದ ಈಜಿ 


ಯೆನ್ನರ ಸಲಾಯೆನ್ಯ ನಾಸಸಿನ ವಿನಾಶ ಇವೆಲ್ಲ ಬೇಬಿಬಿಲಾನಿಯನ್ನರಿಗೆ ಮೆತ್ತು 
ಜಿಸ್ಟಿನವರಿಗೆ ಎಳ್ಲೋ ಬಹುದೂರದಲ್ಲಿ ನಡೆದ ತಮಗೇನೂ ಸಂಬಂಧೆನಿಲ್ಲದ ಘಟನೆ 
ಬತ ತೋರಿರೆಬೇಕು. ನಾಗರಿಕತೆಯೆ ತೊಟ್ಟಿಲುಗಳೆನಿಸಿದ ಈ ರಾಜ್ಯಗಳಲ್ಲಿ ರಾಜ 
ವಂಶಗಳು ಬದಲಾಗುತ್ತಿದ್ದರೊ ಸಾಮಾನ್ಯ ಸ ಪ್ರಜೆಗಳ ಜೀವೆನ ಸಾವಧಾನದಿಂದ ನಡೆ 
ದಿತ್ತು. ಕಾಲ ಮುನ್ನ ; ಜೆದಂತೆ ಜನ ಹೆಚ್ಚ ಹೆಚ್ಚ ಸಂಸ್ಕ ತರಾಗಿರುತ್ತಿದ್ದರು. ಜೀವನ 
ಮೊದಲಿನಂತೆ Sind ಬರಬರುತ್ತಾ ಜ ನ? ತ್ತು. ಇಷ್ಟು ಹೊತ್ತಿಗಾ 
ಗಲೇ ಈಜಿಸ್ಟಿ: ನ ಪಿರಮಿಡ್ಲು ಗಳು ಎರಡು ಸಾವಿರ ವರ್ಷ ಹಳೆಯಬಾಗಿದ್ದು ವೆ. ಅಷ್ಟು 
ಹೊತ್ತಿಗಾಗಲೇ ಅವುಗಳನ್ನು ಪ್ರಯಾಣಿಕರು ಇಂದಿನಂತೆಯೇ ಕುತೂಹಲದಿಂದ 
ನೋಡಲು ಹೋಗುತ್ತಿದ್ದರು. ಹಿಂದಿನ ಈ ಸ್ಕಾ ರಕಗಳ ಜೊತೆಗೆ ಹೊಸ ಹೊಸ ಭವ್ಯ 
ಕಟ್ಟ ಡೆಗಳು ಮುಖ್ಯವಾಗಿ ಹದಿನೇಳನೆಯ ಹಪ: ಹತ್ಕೊಂಭತ್ತನೆಯ ವಂಶದ ರಾಜರ 
ತ ಕಟ್ಟಲ್ಪಟ್ಟುವೆ. ಕಾರ್ನಾಕ್‌ ಮತ್ತು ಲಕ್ಷರನಲ್ಲಿರುವ ದೊಡ್ಡ ದೊಡ್ಡೆ ದೇವ 
ಸ್ಕಾ ನಗಳೆನ್ನು 'ಕಬ್ಟಿಮದೆ ಈ ಕಾಲದನ್ಲೇ. ನಿನೆವೆಯಲ್ಲಿರುವ ಮುಖ್ಯ ಸ್ಕಾ ರಕೆಗಳು 
ದೇವಸ್ಥಾ ನಗಳು ಗ ಪೊ. 1600 ರಿಂದ ಕ್ರಿ.ಪೂ. 60೧ರ ಮಧ್ಯೆ ಕಾಲದಲ್ಲಿ ಕಟ್ಟಲ್ಪ 
ಟ್ಟುವು. "ಇವುಗಳಲ್ಲಿ ಮನುಷ್ಯರ ತೆಲೆಯುಳ್ಳೆ ರೆಕ್ಕೆ ಯಿರುವೆ ತ ರಾಜರು, ಇ 


ಗಳು, ಸಿಂಹದ ಬೇಬೆಯ ಚಿತ್ರ ಗಳು ಎಲ್ಲವನ್ನೂ, ಕಲ್ಲಿನಲ್ಲಿ ಮೇಲೆ ಕೊರೆದಿದ್ದಾರೆ. ಬೇಬಿ 


೧೨೦ ಮಾನವಿಕ ಕರ್ಣಾಟಿಕ 


ತ ಯು ಹ 
ಲಾನಿನಲ್ಲಿಯೂ ಇದೇ ಕಾಲದಲ್ಲಿಯೇ ಅತ್ಯಂತ ವೈಭವಯುಕ್ತ ಕಟ್ಟಡಗಳನ್ನು 


ಕಟ್ಟಿದುದು. ಸ 
ಮೆಸಪೊಟೀನಿಯ ಮತ್ತು ಈಜಿಪ್ಟ್‌ ಜವೆಸ್ಫಡ್ಟ ತ ನಶ ಆ ಕಾಲದ ಸಾರ್ವ 

ಜನಿಕ ದಾಖಸೆಗಳು, ವ್ಯಾಪಾ ಇರದ ಲೆಕ್ಕಪತ್ರಗಳು, ವೈಯುಕ್ತಿಕ ಸತ್ರಗಳು ಕತೆಗಳು, 
ಕವನಗಳು ನಮಗೆ ಸಿಕ್ಕಿವೆ. ಜೀ ಮತ್ತು ಥೀಬ್ಸ್‌ ನಗರಗಳಲ್ಲಿ ವಾಸಿಸುತ್ತಿದ್ದ 
ಶ್ರೀಮಂತರ ಜೀವನ ಇಂದಿನ ಅನುಕೂಲಸ್ಥ ರ ಜೀವನವನ್ನೆ « ಷ್ಟು ಸ್ಪತವಾಸ್ತಿಕ ಸುಖ 
ಮಯವಾಗಿತ್ತು. ಸುಂದರವಾಗಿ ಆಲುಕರಿಸಿದ ಒಳ್ಳೆ ಯ ಉಪಕರಣಗಳಿಂದ ಸಜ್ಜಾದ 
ಮನೆಗಳಲ್ಲಿ ಇವರು ಸುವ್ಯವಸ್ಥಿತ ಶಿಷ್ಟಾಚಾರಒದ್ಧ ಜೀವನ ನಡೆಸುತ್ತಿದ್ದರು. ಅಂದ 
ವಾದ ಉಡುಗೆಕೊಡಿಗೆಗಳಿಂದ ಅಲಂಕಾರ ಮಾಡಿಕೊಳ್ಳುತ್ತಿ ದ್ದರು. ಹಬ ಹರಿದಿನಗಳಲ್ಲಿ 
ಸಂಗೀತ ನೃತ್ಯಗಳಿಂ ಂದ ಒಬ್ಬರನ್ನೊಬ್ಬ ಸಿರು ಆದರಿಸುತ್ತಿದ್ದರು. ವರ ಸೇನೆ ಮಾಡಲು 
ಚೆನ್ನಾಗಿ ತರಬೇತಾದ ಸೇವಕರು ಇರುತ್ತಿ ದ್ದರು, ಇವರಿಗೆ ಚಿಕಿತ್ಸೆ ಮಾಡಲು ನೆ 'ದ್ಯರು 
(ಹಲ್ಲಿನ ವೈದ್ಯರು ಸತ್ರ ಇರುತ್ತಿದ್ದರು. ಸಾಮಾನ್ಯವಾಗಿ ದೂರ ಸ್ರಯಾಣ ಮಾಡದ 
ದಿದ್ದರೂ ಬೇಸಿಗೆ ಕಾಲದಲ್ಲಿ ನದಿಯ ಮೇಣಿ ದೋಣಿ ತೆಯಲ್ಲಿ ವಿಹಾರ ಮಾಡುವೆ 
ಈಜಿಪ” ಇ, ಬೇಬಿಲಾನ್‌'ಗಳೆರಡರಲ್ಲೂ ಸರ್ವೇ ಸಾಮಾನ್ಯವಾಗಿತ್ತು ಲ ಗು 
ಯುದ್ಧದಲ್ಲಿಯೂ ಉತ್ಸವ ಸಮಾರುಭಗಳಲ್ಲಿಯೂ ಉಪಯೋಗಿಸುತ್ತಿ ದ್ದನು. ಹೊರೆ 
ಹೊರುವುದು, ಮತ್ತಿ ತರ ಒರಟುಗೆಲಸಗಳಿಗೆ ಕತ್ತೆಯನ್ನು ಉಸಯೋಗಿಸುತ್ತಿ ದ್ದರು. 

(ಸರ ಕತ್ತೆ ಇನ್ನೂ ಅದೇ ತಾನೇ ಇವರಿಗೆ ಪರಿಚಯವಾಗಿತ್ತು. ಮೆಸಪೊಟೀಮಿಯದ 
bg ಒಂಟಿ ಗೊತ್ತಿತ್ತು. ಈಜಿಸ್ಟಿಗೆ ಇನ್ನೂ ಈ ಪ್ರಾಣಿ ಬಂದಿರಲಿಲ್ಲ. ಕಂಚು ಮತ್ತು 
ತಾಮ್ರ ಮುಖ್ಯ ಬಳಕೆಯ ಲೋಹಗಳಾಗಿದ್ದು ವೆ. ಎಲ್ಲೋ ಕೆಲವು ಕಬ್ಬಿಣದ ಉಪ 
ಕರಣಗಳಿದ್ದಿ ರಬಹುದು. ಉಣ್ಣೆ ಯ ಬಟಿ ತೈಗಳಂತೆಯೇ ನವಿರಾದ ಲಿನನ್‌ ಮತ್ತು ಹತ್ತಿಯ 
ಬಟ್ಟೆಗಳು ಇವರಿಗ ತಿಳಿದಿದು ವು, ನ್ಟ ಇನ್ನೂ ಗೊತ್ತಿರಲ್ಲಿಲ್ಲ. ಇವರು "ಗಾಜಿನಿಂದ 
ಸಣ್ಣ ಸಣ್ಣ ಸಾಮಾನುಗಳನ್ನು ಮಾಡಿ ಅಂದವಾಗಿ ಬಣ್ಣ ಕೊಡುತ್ತಿ ದ್ದರು. ಸ್ವಚ್ಛ 
ವಾದ ಪಾರದರ್ಶಕ ಗಾಜು ಸಾಧು ಇವರಿಗೆ ಗೊತ್ತಿ ರಲಿಲ್ಲ. ಅದರಿಂದಲೇ ಇನರಫ್ತಿ 
ಈಗಿರುವಂತೆ ಹಲ್ಲನ್ನು ಬಂಗಾರದಿಂದ ತುಂಬುವ ಪದ್ಧ ತಿ ಇದ್ದರೂ ಕನ್ನಡಕಗಳು ಬಳಕೆ 
ಯಲ್ಲಿರಲಿಲ್ಲ. 

ಇಂದಿನ ಮತ್ತು ಅಂದಿನ ಜೀವನಗಳಲ್ಲಿದ್ದ ಒಂದು ಬಹು ಮುಖ್ಯ ವ್ಯತ್ಯಾಸ 

ವೆಂದರೆ ಆಗ ನಾ ನಣ್ಯಗಳ ಚಲಾವಣೆ ಜಾರಿಗೆ. ಬಂದಿರಲಿಲ್ಲ. ವ್ಯಾಪಾರ ಬಹುಮಟ್ಟಿಗೆ 
ಅದಲು ಬದಲು ವ್ಯವಹಾರವಾಗಿತು , ಆದರೆ ಈ ವಿಷಯದಲ್ಲಿ ಬೇಬಿಲಾನು ಈಜಿ 
ಗಿಂತ ಮುಂದುವರೆದಿತ್ತು. ಅಲ್ಲಿ ಬೆಳ್ಳಿ ಬಂಗಾರಗಳ ಗಟ ಗಳನ್ನು ಮಾಡಿಸಿಕೊಂಡು 

ಸ್ಯಾಪಾರಕ್ಕೆ ಉಸಯೋಗಿಸುತಿ. ದ್ದರು. ನಾ ಚಲಾವಣೆ ಜಾರಿಗೆ ಬರುವ್ರೆದಕ್ಕ್ಯೂ 
ಸ ಬೆಬಿಲಾನಿನಲ್ಲ ವ್ಯಾಪಾರ ವಹಿವಾಟು ನಡೆಸುತ್ತಿ ದ್ದ  ಬ್ಯಾಂಕರುಗಳು ತಮ್ಮ 
ಹೆಸರು ಮತ್ತು ಗಟ್ಟಿ ಯ ತೂಕವನ್ನು ಈ ಗಟ್ಟಿ ಗಳ “ಮೀಲೆ ಅಜೊ ತ್ತುತ್ತಿದ್ದರೆು. 


| 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೨೧ 


ವ್ಯಾಪಾರಿಗಳು ಮತ್ತು ಸ ಪ್ರಯಾಣಿಕರು ತಮಗೆ ಬೇಕಾದ ವಸ್ತುಗಳನ್ನು ಕೊಳ್ಳ ಲು 
ಅಮೂಲ್ಯ ರತ್ನಗಳನ್ನು simian ದ್ದರು. ಆ ಕಾಲದಲ್ಲಿ ದುಡಿಯುತ್ತಿ ದ್ದ ಕೆಲಸ 
ಇರರು ಮತ್ತು ಸೇವಕರಲ್ಲಿ ಬಹುಮಂದಿ ಗುಲಾಮರಾಗಿರುತಿ. ದ್ಹುದರಿಂ ಡೆ. ಅವರಿಗೆ 

ಸಂಬಳ ಕೊಡುವ ಪ್ರಮೇಯವೇ ಇರುತ್ತಿರಲಿಲ್ಲ ಮುಂದೆ ಹಣದ ಉಸಯೋಗ 
ಹೆಚ್ಚುತ್ತಾ ಬಂದಂತೆ ಗುಲಾಮಗಿರಿ ಹಿಂದೆ ಬಿದ್ದುಹೋಯಿತು. 

ಇಂದಿನ ಮನುಷ್ಯನೊಬ್ಬ ಈ ಪ್ರಾಚೀನ ಮಹಾ ನಗರಗಳಿಗೆ ಭೇಟ ಕೊಟ್ಟಿದ್ದರೆ 
ಆತನಿಗೆ ಊಟದಲ್ಲಿ ಎರಡು ಪದಾರ್ಥಗಳ ಕೊರತೆ ಕಾಣಬರುತ್ತಿತು. ಆಗ ಕೋಳಿ 
ಮತ್ತು ಮೊಟ್ಟಿ ಗಳನ್ನು ತಿಸು ನದು ಗೊತ್ತಿರಲಿಲ್ಲ. ಇಂದಿನ ಫೆ)ಂಚ್‌ ಅಡಿಗೆಯವನಿಗೆ 
ತನ್ನ "ಕಲೆಯನ್ನು ಪ್ರದರ್ಶಿಸಲು ಜೇಬಿಲಾನ” ಪಟ್ಟಣ ಏನೂ ತಕ್ಕುದಾಗಿರಳಿಲ್ಲ. ಅಸ್ಸಿರಿ 
ಯದ ಕಜಿಯೆ ಚಕ್ರಾಧಿಪತ್ಯದ ದ ಹೊತ್ತಿಗೆ ಇವುಗಳನ್ನು ತಿನ್ನುವ ಅಭ್ಯಾಸ ಪೂರ್ವ ಜೀರ 
ಗಳಿಂದ ಇಲ್ಲಿಗೆ ಬಂದಿರಬೇಕು. 

ಇಲ್ಲಿಯೆ ಮತ ಪದ್ಧ ತಿಗಳು ಬರಬರುತ್ತಾ ಸುಸ ಂಸ್ಫೃತವ ವಾದುವು. ನರೆಬಲಿಯೆ 
ಪದ್ಧ ತಿ ಬಹು ಹಿಂದೆಯೇ ಸಾಧ 'ಮನುಷ್ಯರ “ಬದಲು ಪಾ ್ರ್ರಾಣಿಗಳನ್ನೋ 

ಒಕ ನಿಂದ ಮಾಡಿದ ಅಕ್ಳ ತಿಗಳನ್ನೊ ಬಲಿಯಾಗಿ ಅರ್ಪಿಸುವ ಪದ್ದ ತಿ ಬಂದಿತು. 

(ಆದರೆ ಫಿನಿಷಿಯನ ರಲ್ಲಿ -- Rp ಆಫ್ರಿಕದಲ್ಲಿದ್ದ ಅವರ ನಸಾಹತುಗಳನ್ಗೆ ಲ್ಲಾ 
' ದೊಡ್ಡದಾದ ಕಾರ್ಥೇಜಿನಲ್ಲಿ ಬಹುದಿನಗಳ ನೀಲಿ ನರುಲಿ ಜಾರಿಯಲ್ಲಿತೆ ಂದು 
ಹೇಳುತ್ತಾರೆ). ಹಿಂದಿನ ಕಾಲದಲ್ಲಿದ್ದ ದೊಡ್ಡೆ ನಾಯಕರು ಯಾರಾದರೂ ಸತ್ತರೆ ಅವರ 
ಹೆಂಡತಿಯರನ್ನೂ ಗುಲಾಮರನ್ನು ಅವರ ಇತು ಯ ಹಕ್ತಿರೆ ಬಲಿಕೊಟ್ಟು ಅನರ 
ಬಿಲ್ಲು ಭರ್ಜಿಗಳನ್ನು ಮುರಿದು ಹಾಕುತ್ತಿದ್ದರು. ಪ್ರೇತರೋಕದಲ್ಲಿ ಅವರಿಗೆ ಇವೆಲ್ಲ 
ವಸ್ತುಗಳು ಹೆಂಡತಿಯರೂ ಗುಲಾಮರೂ ಬೇಕಾಗುತ್ತದೆಂಬ ನಂಬಿಕೆಯ 
ಮೇಲೆ ಹೀಗೆ ಮಾಡುತ್ತಿದ್ದರು. ಈಜಿಸ್ಟಿ ನಲ್ಲಿ ಈ ಘೋರವಾದ ಸದ್ಮತಿ ಬಿದ್ದು ಹೋಗಿ 
ಶವಸಂಸ್ಕಾರ 2 ಡನೆ ಸಣ್ಣ ಸಣ್ಣ ಮನೆಗಳು, ಅಂಗಡಿಗಳು, ಸೇವಕರೈ 
ಮತ್ತು ಹಸುಗಳ ಪುಟ್ಟ ಪುಟ್ಟ ಮಾದರಿಗಳನ್ನು ಹೂಳುವ ಒಳ್ಳೆಯ ಪದ್ಧತಿ ಬಂದಿತು. 
ಮೂರು ಸಾವಿರ Rk ಹಿಂದಿನ ಈ ಜನರ ಸುಸಂಸ್ಕೃ ಸ್ಯ ಸುರಕ್ಷಿತ 'ಜೀವನ ಹೇಗೆ 
ನಡೆಯುತ್ತಿ ತ್ತೆ ದು ನಮಗೆ ಚಿ ಚೆನ್ನಾ ಗಿ ತಿಳಿದುಬರುವುದು ಈ. ಪುಟ್ಟ ಪುಟ್ಟ ೨ ಸಾಮಾನು 
ಗಳಿಂದಲೇ. 

ಉತ್ತ ರದಲ್ಲಿದ್ದ ಕಾಡುಗಳು ಮತ್ತು ಮೈ, ದಾನಗೆ ಳಿಂದ ಆರ್ಯರು ಹೊರಟು ಬರುವ 
ವರೆಗೂ ಪ್ರಾಚೀನ ನಾಸಿಕ ಜೀವನ ಈ ರೀತಿ ಇತ್ತು . ಇಂಡಿಯಾ ಮತ್ತು ಬೈನಾ 
ಗಳಲ್ಲಿಯೂ ನಾಗರಿಕತೆ ಇಡೀ ಮಾರ್ಗದಲ್ಲಿಯೇ ಬೆಳೆಯಿತು. ಈ ದೇಶಗಳ ನದೀ ತೀರ 
ಗಳಲ್ಲಿ ಕಂದುವರ್ಣದ ಜನರು ಸ್ಥಾಪಿಸಿದ ಕೃಷಿ ಪ್ರಧಾನವಾಗಿದ್ದ ನಗರೆ ರಾಷ್ಟ್ರ ಗಳು 
ಬೆಳೆಯುತ್ತಿದ್ದವು. ಇಂಡಿಯಾದಲ್ಲಿ ಮಾತ್ರ ಇಪುವ ಮೆಸಪೊಟಿಮಿಯಾ ಮತ್ತು ಈಚಿಸ್ಸಿ ನ 
ನಗರಗಳಂತೆ ಬೀಗ ಬೇಗ ಬೆಳೆದು ಒಂದುಗೂಡಿ ಸಾನತ್ರಾಜ್ಯಗಳಿದ್ದ ಂತೆ ತೋರಿಬರುವು 


10 


೧೨೨ ಮಾನಪಿಕ ಕರ್ಣೊಟಿಕ 


ದಿಲ್ಲ; ಪ್ರಾಚೀನ ಸುಮೇರಿಯನ್ನರ ಅಥವಾ ಮಾಯಾನಾಗರಿಕತೆಯ ಮಟ್ಟದಲ್ಲಿಯೇ 
ಇನೆ ಇದ್ದಂತೆ ಕಾಣಬರುತ್ತದೆ. ೫ ಜ್ಸೆನಾದ ಚರಿತ್ರೆಯನ್ನು ಇನ್ನೂ ತಜ್ಞರು ದಂತಕಥೆ 
ಗಳು ಮತ್ತು ಐತಿಹ್ಯಗಳಿಂದ ಪರಿಶೋಧಿಸಿ ರೂಪಿಸಬೇಕಾಗಿದೆ. ಬಹುಶಃ ಚೆನಾ 
ಇಂಡಿಯಾಕ್ಸಿಂತ ಮುಂದುವರಿದಿತೆ ನಿಸುತ್ತದೆ. ಈಜಿಸ್ಟಿನ ಹೆದಿನೇಳನೆಯೆ ವಂಶದ 
ರಾಜರ ಕಾಲದಲ್ಲಿ ಚೆ ನಾದಲ್ಲಿ ಶಾಂಗ್‌ ಎಂಬ ವಂಶದ: ರಾಜರು ಆನೇಕ ಸಣ್ಣ ಸಣ್ಣ 
ಸಾಮಂತರಾಜ್ಯಗಳು ಸೇರಿ ಆದ ಚಕ್ರಾಧಿನತ್ಯವನ್ನು ಆಳುತ್ತಿದ್ದರು. ದೊರೆಗಳಷ್ಟೇ 
ಅಲ್ಲದೆ ಪುರೋಹಿತರೂ ಇವರೇ ಆಗಿದ್ದರು. ಕಾಲಕಾಲಕ್ಕೆ ಸರಿಯಾಗಿ ನಡೆಯಬೇಕಾದ 
ಯಜ್ಞಗಳನ್ನು ನಡೆಸುವುದು ಇವರ ಮುಖ್ಯ ಕರ್ತವ್ಯವಾಗಿತ್ತು. ಆಗಿನ ಕಂಚಿನ ಪಾತ್ರೆ 
ಗಳು ಇಂದಿಗೂ ಇವೆ. ಇವುಗಳ ಸೌಂದರ್ಯ ಮತ್ತು ಕಲಾಕುಶಲ3ೆಯನ್ನು ನೋಡಿದರೆ 
ಇಂತಹ ವಸ್ತುಗಳನ್ನು ತಯಾರಿಸಿದ ನಾಗರಿಕತೆ ಅನೇಕ ಶತಮಾನಗಳಿಂದ ಅಭಿವೃದ್ಧಿ 
ಹೊಂದಿದ್ದಿರಬೇಕೆಂದು ಯಾರಿಗಾದರೂ ಅನ್ಲಿಸದಿರದು. 


* ಈಚಿನ ಸಂಶೋಧನೆಗಳಿದ ಈ ಕಾಲಕ್ಕೂ ಮೊದಲೇ ಅಂದರೆ ಕ್ರಿ.ಪೂ. 
3000 ವರ್ಷಗಳಷ್ಟು ಹಿಂದೆಯೇ ಇಂಡಿಯಾದಲ್ಲಿ ಮುಂದುವರೆದ ನಾಗರಿಕತೆ 
ಅಸ್ತಿತ್ರದಲ್ಲಿತ್ತೆಂದು ತಿಳಿದುಬಂದಿದೆ ಸಿಂಧೂನದಿ ಬಯಲಿನ ನಾಗರಿಕತೆ, 
ಈಜಿಪ್ಟ್‌, ಮೆಸಪೊಟಿಮಿಯಗಳೊಂದಿಗೆ ವ್ಯಾಸಾರ-ಸಾಂಸ್ಕೃತಿಕ ಸಂಪರ್ಕ 
ವಿರಿಸಿಕೊಂಡಿತ್ತು. 


ಸಂಪಾದಕ 


ಅಡಿ ಟಸ್ಪಣಿಗಳು 


10 ನಿಯಾಂದರ್‌ಥಧಾಲರ್‌ ಮತ್ತು ಆದಿಶಿಲಾಯುಗದ ಜನರನ್ನು 
ಯುಗಕ್ಕೆ ಸೇರಿಸುತ್ತಾರೆಂದು ಇಲ್ಲಿ ನೆನಪಿನಲ್ಲಿಡಬೇಕು. 

11 ನಿಜ ಮಾನವರಿಗಿಂತ ಹಿಂದಿನ ಕಾಲಕ್ಕೆ ಹಳೆಯ ಪ್ರಾಚೀನ ಶಿಲಾಯುಗ 
ಎಂದೂ ಮಿರುಗು ಕೊಟ್ಟ ಕಲ್ಲುಗಳನ್ನು ಸಯೋಗಿಸುತಿ ದ ನ್ಸೆಜ ಮಾನವರ 
ಕಾಲಕ್ಕೆ ಹೊಸ ಶಿಲಾಯುಗವೆಂದೂ ಹೇಳುತ್ತಾರೆ. 

12 ಆಂದರೆ ಮೈಬಣ್ಣ ಬಿಳಿ ಇದ್ದು ಕಣ್ಣು ಕೂದಲು ಕಸ್ಪಗಿರುವನರು 

13 ಆಗ್ನೇಯಾ ಏಷ್ಯಾದ ಜನರು 

14 ಇತ್ತೀಚೆಗೆ ಸೋವಿಯತ್‌ ಗಣಿತಜ್ಞ ರು ಅಧುನಿಕ ಎಲೆಕ್ಟ್ರಾನಿಕ್‌ ಕಾಂಪ್ಯೂಟರ್‌ 
ಗಳನ್ನುಸಯೋಗಿಸಿ ಈ ಲಿಪಿಯನ್ನು ಓದಿ ಅರ್ಥಮಾಡಿಕೋಡಿದ್ದಾರೆಂದು 


ಪ್ರಾಚೇನ ಶಿಲಾ 


್‌್‌ ಎ 


15 
10 
17 
18 


19 


ಪ್ರಪಂಚದೆ ಸಂಕ್ಷಿಪ್ತ ಇತಿಹಾಸ ೧೨೩4 


ಯುನೆಸ್ಫೊವಿನಿಂದ ಪ್ರಕಟವಾಗುವ “ಯುನೆಸ್ಟೊ ಕುರಿಯರ”? ಮಾಸ ಪತ್ರಿಕೆ 
ಯಲ್ಲಿ ವರದಿಯಾಗಿದೆ. 

11ನೇ ಅಧ್ಯಾಯ 

ಹರಿಗೋಲು 

ಬಿಗಿಯಾದ ಒಳಕುಪ್ಸಸ 

ಕ್ರಿ.ಪೂ. 3000ಕ್ಕೂ ಹಿಂದಿನ ಈಜಿಸ್ಟಿನ ಚರಿತ್ರೆ ಅಷ್ಟು ಸ್ಪಷ್ಟವಾಗಿ ತಿಳಿದಿಲ್ಲ. 
ಆಮೇಲೆ ಆಳಿದ ರಾಜವಂಶೆಗಳನ್ನು ಮಾತ್ರ ಚರಿತ್ರೆಕಾರರು ಎಣಿಸುತ್ತಾರೆ. 
ಅಂತಹ ವಂಶಗಳಲ್ಲಿ ಇವ್ರ ಕ್ರಮವಾಗಿ ಹದಿನೇಳನೆಯ ಮತ್ತು ಹತ್ತೊಂಭತ್ತ 
ನೆಯ ವೆಂಶೆಗಳೆಂದು ಅರ್ಥ. 

ಕಳೆದ ಶತಮಾನದಲ್ಲಿ ಜರ್ಮೆನ್‌ ಸೈ ನ್ಯಾಧಿಸತಿ ಬಿಸ್ಮಾರ್ಕನು ತನ್ನ ಒಂದು 
ಭಾಷಣದಲ್ಲಿ “ಇಂದಿನ ಮುಖ್ಯ ರಾಜಕೀಯ ಸಮಸ್ಯೆಗಳು ಭಾಷಣ ಮತ್ತು 
ಮಸೂದೆಗಳಿಂದ ನಿರ್ಧರವಾಗಲಾರವು ; ಕಬ್ಬಿಣ ಮೆತ್ತು ರಕ್ಕಗಳಿಂದ ಅವು 
ಗಳನ್ನು ಇತ್ಯರ್ಥ ಮಾಡಬೇಕು” ಎಂದು ಹೇಳಿದನು. ಅಂದಿನಿಂದ ಕ್ರೊರ ಬಲ 
ಪ್ರಯೋಗಕ್ಕೆ “ರಕ್ಷ ಮತ್ತು ಕಬ್ಬಿಣದ ತತ್ತ ಎನೆನ್ನುತ್ತಾ ರೆ 


ಮುಂದುವರೆಯುವುದು 


ಭಾರತೀಯ ಸಾರ್ವಜನಿಕ ಹಣಕಾಸು 

ಲೇ : ಡಾ| ಎನ್‌. ಆರ”. ರಾವ್‌, ಪ್ರ : ಕನ್ನಡ ಅಧ್ಯಯನ ನೀಠ್ಕ, ಪಠ್ಯಪುಸ್ತಕ 
ನಿರ್ದೇಶನಾಯ್ಕೆ ಕರ್ನಾಟಕೆ ವಿಶ್ವವಿದ್ಯಾನಿಲಯ, ಧಾರವಾಡ, 1981. 

ಪುಟಗಳು : 7೫111. 302 


ಕನ್ನಡ ಭಾಷೆಯಲ್ಲಿಯೇ ಎಲ್ಲ ಹಂತಗಳ ತರಗತಿಗಳಿಗೂ ಅವಶ್ಯಕವಾದ ಪಠ್ಯ 
ಪುಸ್ತ ಕಗಳನ್ನು ಕನ್ನಡದಲ್ಲಿ ಇದೀಗ ರಚಿಸುತ್ತಿರುವುದು ಸಂತೆ ತೋಷದ ಸಂಗತಿ. ಈ ದೃಷ್ಟಿ 
ಯಿಂದ "ಭಾರತೀಯ ಸಾರ್ವಜನಿಕ ಹಣಕಾಸು' ಗ್ರಂಥನ್ರೆ ಸ್ವಾಗತಾರ್ಹ. ಇದನ್ನು 
ಪದವೀ ವರ್ಗಕ್ಕೆ ಪಠ್ಯಪುಸ್ತ ಕನೆಂದು ರಚಿಸಲಾಗಿದೆ. ಸಂಯುಕ್ತ ರಾಜ್ಯ ಮತು. 
ಸಂಯುಕ್ತ ಹಣಕಾಸು (Federal State and Federal Finance) ಇನೆ 
ಗಳಿಗೆ ಸಂಬಂಧಿಸಿದಂತೆ ಮೂಲತತ್ವಗಳು ; ಭಾರತದಲ್ಲಿ ಸಂಯುಕ್ತ ಹಣಕಾಸಿನ ಆರಂಭ 
ಮತ್ತು ಬೆಳವಣಿಗೆಯ ಇತಿಹಾಸ; ಭಾರತೀಯ ಸ:ನಿಧಾನದಲ್ಲಿ ಅಧಿಕಾರ ಕ್ಷೇತ್ರ 
ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ಸಂಪನ್ಮೂಲಗಳ ವಿಭಜನೆ ಹಾಗು ವಿಶ್ಲೇಷಣೆ ; 
ಇಬ್ಬ ಗೆಯ ರಾಜ್ಯಗಳಲ್ಲಿ ಆರ್ಥಿಕ ಸಂಬಂಧಗಳು ಹಣಕಾಸಿನ ಆಯೋಗಗಳು (Fin- 
ance Commissions) ತೆರಿಗೆಗಳು — ತೆರಿಗೆಗಳ ವಿಧಾನ, ರೈಲ್ವೆ ಹಣಕಾಸು 
ಗಳು ; ಸಾರ್ವಜನಿಕ ಸೇವೋದ್ದಿಮೆಗಳು ; ರಾಜ್ಯಗಳ ಹಣ ಕಾಸು ಹಾಗೂ ತೆರಿಗೆಗಳು; 
ಸಾರ್ವಜನಿಕ ಸಾಲ, ಸ್ಥಾನಿಕ (ಸ್ಥಳೀಯ) ಸರ್ಕಾರಗಳ (Local self Govern- 
ments) ಹೆಣಕಾಸು ವ್ಯವಹಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮುಂಗಡೆ 
ಪತ್ರ ರಚನೆ (Budget) ಹಾಗೂ ಆಯವ್ಯಯಗಳ ಅಂದಾಜುಸತ್ರಿಕ್ಕೆ ಸಂವಿಧಾನದಲ್ಲಿ 
ಕಂಟ್ರೋಲರ್‌ ಮತ್ತು ಆಡಿಟರ್‌ ಜನರಲನ (Controller and Auditor 
General) ಅಧಿಕಾರ ಮತ್ತು ಕರ್ತವ್ಯಗಳು, ಸೆಂಚೆವಾರ್ಷಿಕ ಯೋಜನೆಗಳು ಹಾಗೂ 
ಧನವಿನಿಯೋಗ . ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಗ್ರಂಥದಲ್ಲಿ 17 ಅಧ್ಯಾಯಗಳಿವೆ. 
ಅಲ್ಲಲ್ಲಿ ಉನಯುಕ್ತವಾದ ಸಾಂಖ್ಯಿಕ ವಿವರಣೆಗಳು ಮತ್ತು ಅನುಬಂಧೆಗಳೂ ಇವೆ. ಇವೆ 
ಲ್ಲವೂ ಅಧ್ಯಯನಕ್ಕೆ ಯೋಗ್ಯವಾಗಿವೆ. ಇಂಗ್ಲಿಷ್‌ ಭಾಷೆಯಲ್ಲಿ ಡಾ|| ಬಿ.ಪಿ. ಅದರ್‌ 
ಕರ” ಅನರ “Principles and Problems of Federal Finance’ 
ನಿವೃತ್ತ ಕಂಟ್ರೋಲರ್‌ ಮತ್ತು ಆಡಿಟಿರ್‌ಜನರಲ್‌ ಶ್ರೀ ಅಶೋಕ ಕುಮಾರ ಚಂದ 


ಪ್ರೆಸ್ತಕ ವಿಮರ್ಶೆ ೧೨೫ 


ಅನೆರೆ "Federalism in India’ ಮುಂತಾದ ಅನೇಕ ಒಳ್ಳೆಯ ಉತ್ತಮ 
ಗ್ರಂಥಗಳಿವೆ. ಕನ್ನಡಕ್ಕೆ ಅಂತಹ ಅವರೌಲ್ಯ ಪುಸ್ತಕಗಳು ಇನ್ನೂ ಬರಬೇಕಾಗಿದೆ. 

ಪ್ರೆಸ್ತುತ ಪುಸ್ತಕ "ಭಾರತೀಯ ಸಾರ್ವಜನಿಕ ಹಣಕಾಸು? ಸಂಯುಕ್ತ ರಾಜ್ಯ 
ಹಾಗೂ ಸಂಯುಕ್ತ ಹೆಣಕಾಸಿನ ಪರಿಚಯವನ್ನು ಸ್ಕೂಲವಾಗಿ ಮಾಡಿಕೊಡುತ್ತದೆ. 
1935ರಲ್ಲಿ ಬ್ರಿಟಿಷ್‌ ಸರ್ಕಾರವು ರಚಿಸಿದ ಪ್ರಾಂತೀಯ ಸ್ವಾಯತ್ತತೆಯ ಶಾಸನ 
(7 [೦೪೫1710181 Autonomy) ದಲ್ಲಿಯೆ ಕೆಲವು ಅಂಶಗಳನ್ನು ಈಗಿನ ಭಾರತ 
ಸರ್ಕಾರ ತನ್ನ ಸಂವಿಧಾನದಲ್ಲಿ ಯೆಥಾನತ್ತಾಗಿ ತೆಗೆದುಕೊಂಡು ಜನತೆಗಿಂತ ಅಡಳಿತಾಧಿ 
ಕಾರಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದರಿಂದ ತಾನೇ ಹೇಳುವ ಸಾರ್ವಜನಿಕ  ಕ್ಷೇಮಸಾಧನೆಗೆ 
(Putlic welfare or Social welfare) ದೂರವಾಗಬೇಕಾಗಿದೆ. ಇಂತಹ 
ಮೂಲಭೂತ ತೊಡಕುಗಳತ್ತ ಇಲ್ಲಿ ವಿಶ್ಲೇಷಣೆ ಇಲ್ಲ. ಬೆಲೆ (Hike in prices) 
ಮತ್ತು ಹಣದುಬ್ಬರ (Inflation) ಇವ್ರೆಗಳ ಅರ್ಥನ್ರೆ ಪುಸ್ತಕದಲ್ಲಿ ಸರಿಯಾಗಿ 
ಬಂದಿಲ್ಲ. (ಪು. 344) ಹೀಗೆಯೇ «ಸಾಂವಿಧಾನಿಕ (ಎಾಸಂವಿಧಾತ್ಮಕ) “ವೈಧಿಕ 
(- ನಿಧೇಯಕೆ /ನಿಧಿನತ್ತಾದ) ಮುಂತಾದ ಕೆಲ ಶ್ರುತಿ-ದುಷ್ಟ ಶಬ್ದಗಳನ್ನು ಮುಂದಿನ 
ಆವೃತ್ತಿ ಯಲ್ಲಿ ಸರಿಪಡಿಸಿಕೊಳ್ಳ ಬಹುದೆಂದೂ ಮತ್ತು ನಿರೂಪಣೆಯು: ಇನ್ನಷ್ಟು ಸರಳ 
ಹಾಗೂ ನೇರವಾದ ರೀತಿಯಲ್ಲಿ ಬರಬಹುದೆಂದು ಆತಿಸುವೆ. "ವೈಧಿಕ ಶಬ್ದದಲ್ಲಿಯ 
“ದ್ಧಿ” ಅಲ್ಬಪ್ರಾಣ(ದಿ) ಆದರೆ ಎಷ್ಟು ಅನರ್ಥಕಾರಿಯಾಗುತ್ತದಡೆಂಬುದನ್ನು ಲೇಖಕರೇ 
ಊಹಿಸಲಿ, ಅಂತೆಯೆ ಮುಂದಿನ ಮುದ್ರಣವ್ರೆ ಸಂಷ್ಕೃತ ರೂಪದಲ್ಲಿ ಬಂದರೆ ಚೆನ್ನಾಗಿರು 
ತ್ನದೆ. 


ಮಾಧನರಾವ್‌ ಮುಧೋಳ್‌ 


“ಫೌ /)ಢರೆ ಜಗತ್ತಿನಲ್ಲಿ ಮೆಕ್ಕಳು” 
ಕೆ. ಜಿ. ಗುರುಮೂರ್ತಿ, 323, ಉಪನ್ಯಾಸೆ ಗ್ರಂಥಮೊಲೆ, ಕರ್ನಾಟಕ ವಿಶ್ವನಿದ್ಯಾ 
ಲಯ ಧಾರವಾಡ, ಮಾರ್ಚ್‌ 1982. 


1979ರ ಸೆಪ್ಟೆಂಬರ" 20 ರೆಂದು ಧಾರೆವಾಡ ಜಿಲ್ಲೆಯ ಹಿರೇಕೆರೊರಿನ ಕರಿಯರೆ 
ಕಾಲೇಜಿನ ಆಶ್ರಯದಲ್ಲಿ ಕರ್ನಾಟಕ ನಿಶ್ತನಿದ್ಯಾಲಯ ಪ್ರಸಾರಾಂಗ ಏರ್ಪಡಿಸಿದ್ದೆ 
ಸಭೆಯಲ್ಲಿ ಶ್ರೀ ಕೆ. ಜಿ. ಗುರುಮೂರ್ತಿಯನರು ಮಾಡಿದ ಭಾಷಣದ ಲಿಖಿತ ರೊಪಾಂತ 
ರನೇ ಈ ಕಿರುಹೊತ್ತಿಗೆ. 1979 ನೇ ವರ್ಷವನ್ನು ನಿಶ್ವಸೆಂಸ್ಥೆಯು ಅಂತರರಾಷ್ಟ್ರೀಯ 
ಮಕ್ಕಳ ನರ್ಷವನ್ನುಗಿ ಸಾರಿದೆ. ಪ್ರಯುಕ್ತ ಆ ದಿಶೆಯಲ್ಲಿ ಕೈಗೊಳ್ಳುವ ಹಲವಾರು 
ಕಾರ್ಯೆಕ್ರಮಗಳಲ್ಲಿ ಒಂದಾದ ಪ್ರೆಸಾರ ಭಾಷಣದಲ್ಲಿಯೂ ಮಕ್ಕಳಿಗೆ ಸಂಬಂಧಿಸಿದೆ 


೧೨೬ ಮಾನವಿ 5 ಕರ್ಣಾಟಕ 


ವಿಷಯವೇ ಕೇಂದ್ರಬಿಂದುವಾಗಿತ್ತು. ಅಂತೆಯೇ ಈ ಪೃಸಾರ ಭಾಷಣದ ಮೂಲಕ 
ಸಮಾಜದಲ್ಲಿ ಮಕ್ಕಳ ಸ್ಥಾನಮಾನವೇನು ? ಅವರ ಮೂಲಭೂತ ಅವಕ್ಯಕತೆಗಳೇನು ? 
ಮಕ್ಕಳ ಪೋಷಕರಾದ ಪೌ)ಢರೇ ಯಾನ ರೀತಿಯಲ್ಲಿ, ಯಾವ ಯಾನ ವಿಷಯೆಗಳಲ್ಲಿ 
ಮಕ್ಕಳ ಸಮಸ್ಯೆಗಳಿಗೆ ಕಾರಣೀಭೂತರಾಗುತ್ತಾರೆ ಮತ್ತು ಅವುಗಳನ್ನು ಹೇಗೆ ಫಿವಾರಿಸ 
ಬಹುದೆಂಬುದುದರ ಬಗೆಗೆ ಬೆಳಕು ಚೆಲ್ಲುವ ಪ್ರಯತ್ನದಲ್ಲಿ ಲೇಖಕರು ಯಶಸ್ವಿಯಾಗಿ 
ದ್ದಾರೆ ಎಂಬುದನ್ನು ಈ ಕಿರುಹೊತ್ತಿಗೆ ಸ್ಪಷ್ಟ ಸಡಿಸುತ್ತದೆ. ಜನಸಾಮಾನ್ಯರಿಗೆ ತಿಳು” 
ವಳಿಕೆಯನ್ನುಂಟು ಮಾಡುವುದೇ ಉದ್ದೇಶವಾಗಿರುವ ಈ ಬೇಖನದಲ್ಲಿ ಹೇಳಬೇಕಾದ 
ವಿಷಯವನ್ನು ನೇರವಾಗಿ, ಸ್ಪಷ್ಟವಾಗಿ, ಸರಳವಾಗಿ ನಿರೂಸಿಸುತ್ತಾ ಓದುಗರನ್ನು ತಮ್ಮ 
ಜೊತೆಯಲ್ಲಿಯೇ ಕೊಂಡೊಯ್ಯುವ ಕ್ಳಿಲಿ ಗಮನಾರ್ಹವಾಗಿದೆ. 
ಪ್ರಾರಂಭದಲ್ಲಿ 1979 ನೇ ವರ್ಷವನ್ನು ವಿಶ್ವಸಂಸ್ಥೆಯು ಅಂತರರಾಸ್ಟ್ರೀಯ 
ಮಕ್ಕಳ ವರ್ಷವನ್ನಾಗಿ ಸಾರಲು ಕಾರಣಗಳನ್ನೂ, ಅಂತರರಾಷ್ಟ್ರೀಯ ಮಕ್ಕಳ ವರ್ಷದ 
ಉದ್ದೇಶಗಳನ್ನು ಸ್ಪಷ್ಟ ಪಡಿಸಿ ಮಕ್ಕಳಿಗಾಗಿ ರಾಷ್ಟ್ರೀಯ ಥೋರಣೆಗಳನ್ನು ಹೊಂದಿರುವ 
ಕೆಲನೇ ದೇಶಗಳಲ್ಲಿ ಭಾರತವೂ ಒಂದಾಗಿದೆ. ವಿಶ್ವ ಸಂಸ್ಥೆಯ ಇಚೆಯೆಂತೆ ಅಂತರ 
ರಾಷ್ಟ್ರೀಯ ಮಕ್ಕಳ ವರ್ಷದ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಯಸಡಿಸಿ 
ದ್ಹಾರೆ. ಹಿಂದಿನಿಂದ ಇಂದಿನವರೆಗೂ ಸಮಾಜನಲ್ಲಿ ಮಗುವಿಗೆ ಗಣನೀಯ ಸ್ಥಾನ ಮೀಸ 
ಲಾಗಿದ್ದು “ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು” ಎಂದು ತಿಳಿದಿರುವ ನಾಗರಿಕ 
ಸಮಾಜದಲ್ಲಿಯೊ ಮಗು ತಾಯಿಯ ಗರ್ಭದಲ್ಲಿರುವಾಗಿನಿಂದಲೇ ಅದರ ಪೋಷಣೆ 
ಯನ್ನು ಪ್ರಾರಂಭಿಸಿ ಅದರ ಸರ್ನತೋಮುಖ ಬೆಳವಣಿಗೆಗೆ ಶ್ರಮಿಸುವ ಪ್ರಯತ್ನ ನಡೆ 
ದಿದೆ, ಆದರೂ ಇತ್ತೀಚೆಗೆ ಮಕ್ಕಳ ಸಮಸ್ಯೆಗಳು ಬೃಹತ್‌ ಪ್ರಮಾಣದಲ್ಲಿ ಬೆಳೆಯುತ್ತಿವೆ 
ಎಂದು ಅಭಿಪ್ರಾಯಸಟ್ಟಿದ್ದಾರೆ. 
ಮಕ್ಕಳು ಮಾನಸಿಕವಾಗಿ, ಸಾಮಾಜಿಕವಾಗಿ, ಸಂವೇಗಾತ್ಮಕವಾಗಿ ಹಿರಿಯ 
ರಿಂದ ಭಿನ್ನವಾಗಿದ್ದು ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಿದವರಾಗಿರುತ್ತಾರೆ ; 
ತಮ್ಮ ದೇ ಆದ ಅವಶ್ಯಕತೆ, ಆದ್ಯತೆ, ಭಾವನೆ ಹಾಗೂ ಆಸೆ ಆಕಾಂಕ್ಷೆಗಳನ್ನುಳ್ಳ ವರಾಗಿರು 
ರೆ, ಇವನ್ನು ಅರಿಯದ ಪೌ ಢರು ಮಕ್ಕಳು ಚಿಕ್ಕವರು, ಅಬಲರು, ಅವಲಂಬಿಗಳು 
ಎಂದು ಪರಿಗಣಿಸಿ ತಮ್ಮ ಅನಿಸಿಕೆ, ಬೇಕು ಬೇಡೆಗಳು, ಘನತೆ ಗೌರವಗಳಿಗೆ ಅನುಗುಣ 
ವಾಗಿ ಮಕ್ಕಳನ್ನು ಪೋಷಿಸುತ್ತಾರೆ ; ತಮ್ಮ ಆಭಿರುಚಿ, ಅಭಿವೃತ್ತಿಗಳನ್ನೇ ಮಕ್ಕಳ 
ಲ್ಲಿಯೂ ಕಾಣಲು ಪ್ರಯತ್ನಿಸುತ್ತಾರೆ ; ತಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನ 
ಮಾನಗಳ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಹಜವಾಗಿ ದೊರೆಯಬೇಕಾದ ಸ್ವಾತಂತ್ರ 
ಸೌಲಭ್ಯವನ್ನು ಮೊಟಕುಗೊಳಿಸುತ್ತಾರೆ. ಈ ಎಲ್ಲಾ ಕಾರಣಗಳಿಂದ ಪ್ರೌಢರ ಜಗತ್ತಿ 
ನಲ್ಲಿ ಮಕ್ಕಳು ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಎಂದು ವಿವರಿಸುತ್ತಾ 
ಮಕ್ಕಳ ಪ್ರಮುಖ ಸನುಸ್ಯೆಗಳ ಬಗೆಗೆ ದೀರ್ಫ ಚರ್ಚೆ ನಡೆಸಿದ್ದಾರೆ. ಲೇಖಕರು ಚರ್ಚಿಸಿ 


ಗ ಗೂಟ 1K 


ಪುಸ್ತಕ ವಿನುರ್ಕೆ ೧೨೭ 


ರುವ ಸಮಸ್ಯೆಗಳು ಕೆಳಕಂಡೆ ಶೀರ್ಷಿಕೆಗಳಲ್ಲಿವೆ — ವಿದ್ಯಾಭ್ಯಾಸ, ಷಧೋಪಚಾರ, 
ಮಕ್ಕಳು ಮತ್ತು ಆಹಾರ, ಮಾನಸಿಕ ಅವಗ್ಯಕತೆಗಳು ಮನೋರಂಜನೆ, ಮಕ್ಕಳ 
ಸಾಹಿತ್ಯ ಮತ್ತು ಪುಸ್ತಕ ಭ:ಡಾರ, ಮಕ್ಕಳ ಆಟದ ಸಾಮಾನುಗಳು, ಸಾಮಾಜಿಕ 
ಭದ್ರತೆ ಹಾಗೂ ಆರ್ಥಿಕ ರಂಗದಲ್ಲಿ ಮಕ್ಕಳು. 

ಈ ಎಲ್ಲ ಸಮಸ್ಯೆಗಳು ಬಹುಶೇಕ ಮಕ್ಕಳಲ್ಲಿ ಪ್ರ ಢರಾದ ತಮ್ಮ ತಂದೆತಾಯಿ 
ಯರ ಇಲ್ಲವೇ ಇತರ ಪೋಷಕರ ಅಜ್ಞಾನ ಮೂಢನಂಬಿಕೆ, ಕೆಳದರ್ಜೆಯ ಸಾಮಾಜಿಕ 
ಹಾಗೂ ಆರ್ಥಿಕ ಪರಿಸ್ಥಿತಿಯ ಒತ್ತಡದಿಂದಾಗಿ ಉದ್ಭವಿಸಿದರೆ, ಮತೆ, ಕೆಲವು ಮಕ್ಕಳಲ್ಲಿ 
ತಿಳುವಳಿಕೆಯಿರುನ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸುಧಾರಿಸಿರುವ ಪೌ_ಢರ 
ಘನತೆ, ಗೌರವ, ಹೆಮ್ಮೆ ಇತ್ಯಾದಿ ಕಾರಣಗಳಿಂದಾಗಿ ತರೆದೋರುವ ಸಾಧ್ಯತೆಗಳೂ 
ಇವೆ ಎಂಬುದನ್ನು ವಿವರಿಸುತ್ತಾ ಈ ಮೇಲೆ ಸಟ್ಟಿ ಮಾಡಿರುವ ಎಲ್ಲಾ ಅಂಶಗಳಿಗೆ 
ಸಂಬಂಧಿಸಿದಂತೆ ಯಾವ ಯಾವ ಕಾರಣಗಳಿಂದ ಯಾವ ಯಾನ ರೀತಿಯ ಸನುಸ್ಯೆಗಳು 
ಉಂಟಾಗುತ್ತವೆ ಮತ್ತು ಆ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೌಢರು ಹೇಗೆ ಪ್ರಯತ್ನಿಸ 
ಬಹುದು ಜೊತೆಗೆ ಸರಕಾರವು ಸಹ ಈ ದಿಸೆಯಲ್ಲಿ ಯಾವ ಯಾವ ಕಾರ್ಯಕ್ರಮ 
ಗಳನ್ನು ಕೈಗೊಳ್ಳ ಬಹುದು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಈ ನಿರೂಪಣೆ 
ಯಲ್ಲಿ ಲೇಖಕರು ವಾಸ್ತವತೆಯಿಂದ ದೂರ ಸರಿದಿಲ್ಲದಿರುವೆದು ಗಮನಾರ್ಹವಾಗಿದೆ. 

ಪೌ)ಢರಿಂದುಂಟಾಗುವ ಸಮಸ್ಯೆಗಳಿಂದಾಗಿ ಅನೇಕ ಬಾರಿ ಮಕ್ಕಳು ಬಾಲಾನ 
ರಾಧೆ ವ್ಯಭಿಚಾರ ಇತ್ಯಾದಿ ನ್ಯಾಯಬಾಹಿರ ಹಾಗೂ ಸಮಾಜಬಾಹಿರ ಚಟುವಟಿಕೆ 
ಗಳಲ್ಲಿ ಉದ್ಯುಕ್ತರಾಗುತ್ತೆದಲ್ಲದೆ ಕ್ರಮೇಣ ತೀವ್ರ ಮಾನಸಿಕ ತೊಂದರೆಗೀಡಾಗಿ 
ಮಾದಕ ವಸ್ತುಗಳಿಗೆ ಹೆಚ್ಚು ಹೆಚ್ಚಾಗಿ ಮೊರೆ ಹೋಗುವ ಇಲ್ಲವೇ ಆತ್ಮಹತ್ಯೆಗೆ ಪ್ರಯ 
ತ್ಲಿಸುವ ಮಟ್ಟಕ್ಕೂ ತಲುಪುವ ಸಾಧ್ಯತೆಯಿದೆ ಎನ್ನುತ್ತಾರೆ. ಇನ್ನು ಜೀವನವನ್ನೇ 
ಪ್ರವೇಶಿಸದೆ ಮಕ್ಕಳು ಜೀವನದ ಬಗೆಗೆ ಜುಗುಪ್ಸೆಸಡುವಂತಾಗುತ್ತದೆ. 

ಒಟ್ಟಿನಲ್ಲಿ, ಮಕ್ಕಳು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಸಾಮಾಜಿಕ, ಆರ್ಥಿಕ, 
ಸಾಂಸ್ತತಿಕ ಹಾಗೂ ಮಾನಸಿಕ ತೊಂದರೆಗಳೆಂದು ವಿಭಾಗಿಸಬಹುದಾಗಿದೆ. ಇವುಗಳ 
ನಿವಾರಣ ಕ್ರಮದ ದಿಸೆಯಲ್ಲಿ ಮೊದಲಿಗೆ ಪ್ರೌಢರು ಮಗುವನ್ನು ಕೇನಲ ಅವಲಂಬಿ 
ಎಂದು ತಿಳಿಯದೆ ಜೀವಂತ, ಚೇತನ ಪೂರ್ಣ ವ್ಯಕ್ತಿ ಎಂದು ತಿಳಿಯಬೇಕು. ಮಗುನಿನ 
ಮನಸ್ಸು ಸೂಜಿಗಲ್ಲಿನಂತೆ ತನ್ನತ್ತ ಬಂದುದನ್ನೆಲ್ಲಾ ಆಕರ್ಷಿಸಿ ತನ್ನಲ್ಲಿ ಅಳವಡಿಸಿ 
ಕೊಳ್ಳುತ್ತದೆ, ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಅಗತ್ಯ ಎಂಬುದನ್ನು ಮನಗಾಣ 
ಬೇಕು. ಪ್ರೌಢರು *ತಮ್ಮ ಅಜ್ಜನ, ಮೂಢನಂಬಿಕೆಗಳನ್ನು ತೊಡೆದು ಹಾಕಿ 
ತಮ್ಮ ಂತೆಯೇ ಮಕ್ತಳಿಗೂ ತಮ್ಮದೇ ಆದ ಪ್ರಸಂಚವಿನೆ, ತಮ್ಮ ದೇ ಆದ ವ್ಯಕ್ತಿತ್ವ 
ವಿಜೆ ಎ.ಬುದನ್ನು ತಿಳಿದು ಅನರ ಅಗತ್ಯತೆ, ಆದ್ಯತೆ, ಅಭಿರುಚಿ, ಅಭಿನೃತ್ತಿ ಹಾಗೂ 
ಅಭಿಸಾಮರ್ಥ )ಿಗಳಿಗನುಗುಣವಾಗಿ ಉಸಯುಕ್ಕೆವಾದ ಸರಿಸರ ಮತ್ತು ಅವಕಾಶ 
ಗಳನ್ನು ಒದಗಿಸಿಕೊಡುವುದರ ಮೂಲಕ ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಾ 


೧೨೮ ಮಾನವಿಕೆ ಕರ್ಣಾಟಿಕ 


ಯಕರಾಗಬೇಕು, ಪೋಷಕರಾಗಬೇಕು. ಅಲ್ಲದೆ ಸರಕಾರವೂ ದಿಸೆಯಲ್ಲಿ ಕ್ರಿಯಾಶೀಲ 
ವಾಗುವಂತೆ ಮಾಡಬೇಕು ಎಂದು ತಿಳಿಯಪಡಿಸುತ್ತಾರೆ. ಒಟ್ಟಿನಲ್ಲಿ ಪೌಢರು ಸಾಧ್ಯ 
ವಾದ ಕಡೆಗಳಲ್ಲೆಲ್ಲಾ ತಮಗೆ ಸಾಧ್ಯವಾದಷ್ಟು ಮಟ ಕಿಗೆ ಮಕ್ಕಳ ಸಮಸ್ಯೆಗಳ್ನು ಫಿವಾರಿ 
ಸಲು ಪ್ರಯತ್ನ ಸಟ್ಟಿಪ್ತೀ ಆದರೆ ಮಕ್ಕಳ ಸಮಸ್ಯೆಗಳ ಹಾಗೂ ಹತ ್ಯಭಸೂರ್ಣ 
ಮಕ್ಕಳ ಹೊಸ್ಳಿಯನ್ನು ಕಡಿಮೆ ಮಾಡುವುದಲ್ಲದೆ ಮಕ್ಕಳನ್ನು ಉತ್ತಮ ವ್ಯಕ್ತಿ 9೩0 
ರೂಪಿಸುವ ದಿಸೆಯಲ್ಲಿ ಸಹಾಯಕರಾಗಬಹುದು ಎಂಬ ಆತರ ನಂಬಿಕಾಪೂರ್ವ 
ಉಪಸಂಹಾರ ಪರಿಗಣಿಸಲರ್ಹವಾಗಿದೆ. ಅಂತೆಯೇ ಈ ಕಿರುಹೊತ್ತಿಗೆಯು ಮಕ್ಕಳ 
ಅನೇಕ ಸಮಸ್ಯೆಗಳಲ್ಲಿ ಕೆಲವನ್ನಾದರೂ ನಿವಾಂಸಲು ನೆರವಾಗಬಹುದು ಎಂಬುದರಲ್ಲಿ 
ಸಂಶಯವಿಲ್ಲ. 


ತೆ. ಯಶೋಧೆರ 


0 cadena 


“MEK 


ಮೈಸೂರು ನಿಶ್ವನಿದ್ಯಾನಿಲಯದ ತ್ರೈಮಾಸಿಕಗಳು 


ಟನ 


೫] ಮಾನವಿಕ ಕರ್ಣಾಟಕ 
ಥ್ರ ವಿಜ್ಞಾನ ಕರ್ಣಾಟಕ 
ಗ್ದ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ಸ ನಾಲ್ಡು ರೂಪಾಯಿ 
ಇತರರಿಗೆ ಸ ಆರು ರೊಪಾಯಿ 
ಸಂಸ್ಥೆಗಳಿಗೆ ಜ್‌ ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ : ನೊರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈಕಿಕ್ಟರ್‌ 


4 ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


